ವಿದ್ವಾನ್‌ ಎನ್‌. ರಂಗನಾಥ ಶರ್ಮಾ ಶಿವಮೊಗ್ಗ ಜಿಲ್ಲೆಯ ಸೊರಬ 
ತಾಲ್ಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್‌ ೭, ೧೯೧೬ರಂದು 
ಜನಿಸಿದರು. ಬೆಂಗಳೂರಿನ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಿಂದ 
ಸಂಸ್ಕೃತ ಅಲಂಕಾರಶಾಸ್ತ್ರ ಮತ್ತು ವ್ಯಾಕರಣಗಳಲ್ಲಿ ವಿದ್ವತ್‌ ಪದವಿ 
ಯನ್ನೂ, ಮೈಸೂರು ಸರ್ಕಾರದ ಕನ್ನಡ 
ಪಂಡಿತ ಮತ್ತು ಮದರಾಸು ವಿಶ್ವವಿದ್ಕಾ 
ನಿಲಯದ ಕನ್ನಡ ವಿದ್ವಾನ್‌ ಪದವಿ 
ಗಳನ್ನೂ ಪಡೆದರು. ಕೆಲಕಾಲ ಪ್ರೌಢ 
ಶಾಲೆಯಲ್ಲಿ ಕನ್ನಡ-ಸಂಸ್ಕೃತ ಪಂಡಿತ 
ರಾಗಿ, ಬಳಿಕ ತಾವು ವಿದ್ಯಾರ್ಥಿಯಾಗಿದ್ದ 
ಚಾಮರಾಜೇಂದ್ರ ಸಂಸ್ಕತ ಪಾಠಶಾಲೆ 
ಯಲ್ಲಿಯೇ ವ್ಯಾಕರಣಶಾಸ್ತ್ರದ ಅಧ್ಯಾಪ 
ಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ 
೧೯೭೬ರಲ್ಲಿ ನಿವೃತ್ತರಾದರು. 

ವಾಲ್ಮಿಕಿ ರಾಮಾಯಣದ ಕನ್ನಡಾ 
ನುವಾದ, ತ್ರಿಕಾಂಡ ಅಮರಕೋಶದ ಗ್ರಂಥಪರಿಷ್ಕರಣ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಹಳಗನ್ನಡ ಕಾವ್ಯಗಳ ಗದ್ಯಾನುವಾದ ಮಂಡಲಿಯ ನೇತೃತ್ವ, 
ಶರ್ಮರ ಹೆಸರು ಹೇಳಿದ ಕೂಡಲೇ ನೆನಪಿಗೆ ಬರುವಂಥವು. ಕನ್ನಡ 
ಹಾಗೂ ಸಂಸ್ಕೃತ ಭಾಷೆಗಳಲ್ಲಿನ ಅವರ ಸ್ವತಂತ್ರ ಕೃತಿಗಳು, ಸಂಪಾದಿತ 
ಗ್ರಂಥಗಳು ಮತ್ತು ಅನುವಾದ ರಚನೆಗಳು ಐವತ್ತರ ಸಂಖ್ಯೆಯನ್ನು 
ದಾಟಿವೆ. 

ಮಂಡ್ಕ ಜಿಲ್ಲೆಯ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ೧೯೮೪ರಲ್ಲಿ 
ನಡೆದ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತಿನ ಐದನೆಯ ಸಮ್ಮೇಳನದ 
ಅಧ್ಯಕ್ಷ-ಗೌರವಕ್ಕೆ ಪಾತ್ರರಾಗಿದ್ದ ಶರ್ಮರು ನಾಡಿನ ವಿವಿಧ ಸಾಹಿತ್ಯಿಕ, 
ಸಾಂಸ್ಕೃತಿಕ, ಧಾರ್ಮಿಕ ಸಂಘಸಂಸ್ಥೆಗಳಿಂದ ವ್ಯಾಕರಣಶಾಸ್ತ್ರಪ್ರವೀಣ, 
ವಿದ್ಯಾವಾರಿಧಿ ಎಂಬ ಬಿರುದುಗಳೂ ಸೇರಿದಂತೆ ಅನೇಕ ಪ್ರಶಸ್ತಿ-ಸಂಮಾನ 
ಗಳನ್ನು ಪಡೆದಿದ್ದಾರೆ. ಸಂಸ್ಕೃತ ಅಧ್ಯಾಪನೆಗೆ ರಾಷ್ಟ್ರಪ್ರಶಸ್ತಿ (೧೯೭೫), ಸಂಸ್ಕೃತ 
ಪಾಂಡಿತ್ಯಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ (೧೯೭೭), ಸಾಹಿತ್ಮಸೇವೆಗೆ 
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ (೧೯೯೩), ಸಂಸ್ಕೃತ ವಿದ್ವಾಂಸರಿಗೆ 
ಮೀಸಲಾಧ ರಾಷ್ಟ್ರಪತಿ ಪ್ರಶಸ್ತಿ (೧೯೯೪) ಶರ್ಮರಿಗೆ ಲಭ್ಯವಾಗಿವೆ. 
ಅಭಿಮಾನಿಗಳು ತಮ್ಮ ಪ್ರೀತಿ-ಗೌರವಗಳ ಕುರುಹಾಗಿ 'ರಂಗಾಭಿನಂದನ' 
ಸಂಭಾವನಾ ಗ್ರಂಥವನ್ನು ಅವರಿಗೆ ಸಮರ್ಪಿಸಿದ್ದಾರೆ (೧೯೯೪). 


ವಿದ್ವಾನ್‌ ಎನ್‌. ರಂಗನಾಥ ಶರ್ಮಾ ಅವರ ಕೆಲವು ಕೃತಿಗಳು 


ಕನ್ನಡ ಅನುವಾದ 


ವಾಲ್ಮೀಕಿ ರಾಮಾಯಣ (ಸಮಗ್ರ - ಒಂಬತ್ತು ಸಂಪುಟಗಳು) 

ವಿಷ್ಣುಪುರಾಣ (ಸಮಗ್ರ - ಎರಡು ಸಂಪುಟಗಳು) 

ಭಾಗವತ (೧೦, ೧೧, ೧೨ ಸ್ಕಂಧಗಳು - ಎರಡು ಸಂಪುಟಗಳು) 

ಶ್ರೀ ತೋಟಕಾಚಾರ್ಯರ ಶ್ರುತಿಸಾರಸಮುದ್ಧರಣ 

ಅಯ್ಯಣ್ಣ ದೀಕ್ಷಿತರ ವ್ಮಾಸತಾತ್ಪರ್ಮನಿರ್ಣಯ 

ವಾಕ್ಕಪದೀಯಂ--ಬ್ರಹ್ಮಕಾಂಡ (ಟೀಕೆ, ಟಿಪ್ಪಣಿಗಳೊಡನೆ ಅನುವಾದ) 

ತ್ರಿಕಾಂಡ ಅಮರಕೋಶ (ಟೀಕೆ, ಟಿಪ್ಪಣಿಗಳೊಡನೆ) 

ಶ್ರೀ ಮಾಧವೀಯ ಶಂಕರ ದಿಗ್ವಿಜಯ (ಎರಡು ಭಾಗಗಳಲ್ಲಿ) 

ಶ್ರೀ ಶಂಕರ ಸೂಕ್ತಿಮುಕ್ತಾವಳಿ (ಟೀಕೆ, ಟಿಪ್ಪಣಿಗಳೊಡನೆ) 
ಕನ್ನಡ ಸ್ವತಂತ್ರ ಕೃತಿಗಳು 

ರಾಮಾಯಣದ ನಾಲ್ಕು ಸ್ತ್ರೀ ಪಾತ್ರಗಳು 

ವೀರ ಕಂಪಣರಾಯ 

ಶ್ರೀಧರಸ್ವಾಮಿಗಳು 

ವಾಲ್ಮೀಕಿ ಮುನಿಗಳ ಹಾಸ್ಕಪ್ರವೃತ್ತಿ 

ಉಪನಿಷತ್ತಿನ ಕಥೆಗಳು 

ಸೂಕ್ತಿವ್ಕಾಪ್ತಿ 

ಸಂದರ್ಭಸೂಕ್ತಿ 

ಶ್ರೀರಾಮಚಂದ್ರ 

ಹೊಸಗನ್ನಡ ವ್ಯಾಕರಣ 

ರಾಮಾಯಣದ ನಾಲ್ಕು ಪಾತ್ರಗಳು 


ಸಂಸ್ಕೃತ ಸ್ವತಂತ್ರ ಕೃತಿಗಳು 
ಬಾಹುಬಲಿವಿಜಯಂ (ನಾಟಕ) 
ಏಕಚಕ್ರಂ (ನಾಟಕ) 
ಸಂಸ್ಕತಂ ನಾಮ ದೈವೀ ವಾಕ್‌ 
ಸುಬ್ರಹ್ಮಣ್ಯ, ಶ್ರೀರಾಮ, ಗೊಮ್ಮಟೇಶ್ವರ ಸುಪ್ರಭಾತಗಳು 
ಸಂಸ್ಕೃತ ಶಬ್ದಚಂದ್ರಿಕಾ (ವ್ಯಾಕರಣ ಸಂಬಂಧಿ) 


ಗ್ರಂಥ ಸಂಪಾದನೆ 


ಚಾಮರಾಜೋಕ್ತಿವಿಲಾಸ ರಾಮಾಯಣ 
ಡಿ. ವಿ. ಜಿ.ಯವರ 'ಮರುಳ ಮುನಿಯನ ಕಗ್ಗ' 
ಅಯ್ಕಣ್ಣ ದೀಕ್ಷಿತರ ಸಂಸ್ಕೃತ ವ್ಯಾಸತಾತ್ಸರ್ಮನಿರ್ಣಯ 


ಪಃ 
ಗೀತಾರ್ಥಪ್ರಕಾಶ 


(ಭಗವದ್ಗೀತೆಯ ಸಾರಸರ್ವಸ್ಪು) 
ಸಂಸ್ಕೃತ ಮೂಲ, ಕನ್ನಡ ಅನುವಾದ, ಟಪ್ಪಣಿ, ವಿವರಣ ಸಹಿತ 


ವಿದ್ವಾನ್‌ ಎನ್‌. ರಂಗನಾಥಶರ್ಮಾ 


ಮುನ್ನುಡಿ 
ಸ್ವಾಮಿ ಹರ್ಷಾನಂದ 
ಅಧ್ಯಕ್ಷರು : ರಾಮಕೃಷ್ಣ ಮಠ, ಬೆಂಗಳೂರು 


ಗೀತಾ ಬುಕ್‌ ಹೌಸ್‌: ಪ್ರಕಾಶಕರು : ಮೈಸೂರು 


GEETARTHAPRAKASHA (Bhagavadgeeteya Kannada Anuvada - Vivarane 
Sahita)— [Kannada Translation of Bhagavadgeeta with Explanations] by Vidwan 
N. RANGAN4¥HA SHARMA, 831, 4th Main Road, Vijayanagara, Bangalore 560 040. 


Published by GEETHA Book House, K. R. Circle, Mysore 570 001. First Published 
1997. 


ಪ್ರಥಮ ಮುದ್ರಣ ೧೯೯೭ 
© ಎನ್‌. ರಂಗನಾಥಶರ್ಮಾ 


ಡಿ.ಟಿ.ಪಿ. ಸಂಯೋಜನೆ : ಲೇಸರ್‌ ಲೈನ್‌ ಗ್ರಾಫಿಕ್ಸ್‌, ಬೆಂಗಳೂರು ೫೬೦ ೦೫೨ 
ಮುದ್ರಣ: ಜೆ.ಎಸ್‌ಎಸ್‌.ಪ್ರಿಂಟಿಂಗ್‌ ಪ್ರೆಸ್‌, ಮೈಸೂರು ೫೭೦ ೦೦೯ 


ವಿಷಯಾನುಕ್ರಮಣಿಕೆ 


ಮುನ್ನುಡಿ : ಸ್ವಾಮಿ ಹರ್ಷಾನಂದ  .... .... ೯ 
ಪುಸಿ ೧೧ 
ಗೀತಾರ್ಥಪ್ರಕಾಶ 
ಅಧ್ಯಾಯ ೧: ಅರ್ಜುನವಿಷಾದಯೋಗ ಇ ೪೫ 


ಪಾಂಡವರ ಮತ್ತು ಕೌರವರ ಸೃನ್ಯಗಳ ವಿವರ - Tee ಸೃನ್ಯಗಳನ್ನು 
ನೋಡಿ ಅರ್ಜುನನ ವಿಷಾದ - "ಸ್ವಜನರೆಂಬ ಮೋಹ - ಯುದ್ಧದಿಂದ 
ಕುಲಕ್ಷಯ - ಮುಂತಾದವುಗಳಾಗುತ್ತವೆಯೆಂಬ ಭೀತಿ - ಯುದ್ದ ಮಾಡ 
ಲಾರ ನೆಂದು ಅರ್ಜುನನ ಹೇಳಿಕೆ. 


ಅಧ್ಯಾಯ ೨ : ಸಾಂಖ್ಯಯೋಗ ೬೦ 
ಅರ್ಜುನನ ಚಿಂತೆ - ಶ್ರೀಕೃಷ್ಣನು ಅರ್ಜುನನ ಮನೋದೌರ್ಬಲ್ಮ ವನ್ನು 
ಹಳಿದು ಬುದ್ದಿ ಹೇಳುವುದು. “ಆತ್ರ ಸಾವಿಲ್ಲ - ದೇಹವು ಎಂದಿದ್ದರೂ 
ವಿನಾಶಿ - ಸ್ವಧರ್ಮದ ಪಾಲನೆ ಯುಕ್ತವಾದದ್ದು - ಸಮತ್ವಬುದ್ದಿಯಿಂದ 
ಯುದ್ದ ಮಾಡಿದರೆ ಪಾಪವಿಲ್ಲ - ಸಮತ್ವಬುದ್ಧಿಯನ್ನು ಪಡದವರ ಲಕ್ಷಣ. 


ಅಧ್ಯಾಯ ೩: ಕರ್ಮಯೋಗ ೮೮ 

ಸಾಧಕನು ,ನಿತ್ಯಕರ್ಮಗಳನ್ನು ಮಾಡಲೇಬೇಕು- ಜ್ಞಾನಿಗೆ ಕರ್ಮದ 
ನಿರ್ಬಂಧವಿಲ್ಲ - ಲೋಕಸಂಗ್ರಹಕ್ಕಾದರೂ ಕರ್ಮಾನುಷ್ಠಾನವು ಆವಶ್ಯಕ - 
ಕರ್ಮವು ಈಶ್ವರಪ್ರೀತ್ಯರ್ಥವಾಗಿರಬೇಕು. 


ಅಧ್ಯಾಯ ೪ : ಜ್ಞಾನಯೋಗ ಸ ೧೦೩ 

ಕರ್ಮಯೋಗ ಸಹಿತವಾದ ಜ್ಞಾನಯೋಗದ . ಪರಂಪರಾಕ್ರಮ - 
ಆತ್ಮಜ್ಞಾನವಾದವನಿಗೆ ಕರ್ಮದ ಬಂದನವಿಲ್ಲ - ಕರ್ಮವನ್ನು ಅಕರ್ಮ 
ವಂದೂ, ಅಕರ್ಮವನ್ನು. ಕರ್ಮವೆಂದೂ ತಿಳಿಯುವ ಬಗೆ -ಯಜ್ಞ 
ಭೇದಗಳು - ಜ್ಞಾನಯಜ್ಞ 


೬ ಗೀತಾರ್ಥಪ್ರಕಾಶ 


ಅಧ್ಯಾಯ ೫: ಸಂನ್ಮಾಸಯೋಗ ೧೧೮ 

ಜ್ಞಾನರಹಿತ ಸಂನ್ಯಾಸಕ್ಕಿಂತ ಕರ್ಮಾನುಷಾ ನವು ಉತ್ತ ಮ - ನಾನು 
ಕರ್ತನೆಂದುಕೊಳ್ಳುವುದು ಅಜ್ಞಾನ-ಜ್ಞಾನಿಗಳ ಸ್ಥಿತಿ - ಜ್ಞಾನಪ್ರಾಪ್ತಿಗೆ ಧ್ಯಾನ 
ಯೋಗವು ಸಾಧನ. 


ಅಧ್ಯಾಯ ೬ : ಧ್ಯಾನಯೋಗ ೧೨೯ 

ಯೋಗಾರೂಢನಾಗುವವರಗ ಕರ್ಮವು ಚಿತ DEBUT 
ಕರ್ಮತ್ಯಾಗ - ಯೋಗಾರೂಢನ ಲಕ್ಷಣ - ಯೋಗವನ್ನು ಪಡೆಯುವ 
ಉಪಾಯ - ಯೋಗಬ್ರಷ್ಟನ ಗತಿ - ಯೋಗಮಾರ್ಗದ ಶ್ರೇಷ್ಠತೆ. 


ಅಧ್ಯಾಯ ೭: ಜ್ಞಾನವಿಜ್ಞಾನಯೋಗ ಬಕ ೧೪೩ 

ಪರಮಾತ್ಮನೇ “ಜಗತ್ಕಾರಣ - ಈಶ್ವರಭಕ್ತಿ- ಅನ್ನದೇವತೆಗಳಲ್ಲಿ ಭಕ್ತಿ - 
ಪರಮಾತ್ಮನ ಸ್ವರೂಪವನ್ನರಿಯುವ ಬಗೆ - ಜನರು ಪರಮಾತ್ಮನನ್ನು 
ತಿಳಿಯಲಾಗದಿರುವುದಕ್ಕ ಕಾರಣ. 


ಅಧ್ಯಾಯ ಆ: ಅಕ್ಷರಬ್ರಹ್ಮಯೋಗ ೧೫೪ 

ಬ್ರಹ್ಮವೆಂದರೇನು ? ಈ ರೀತಿಯಲ್ಲಿ ಅರ್ಜುನನು: ಕೇ ಆಳಿದ ಏಳು ಪ್ರಶ್ನೆ 
ಗಳಿಗ ಉತ್ತರ - ಒಂಕಾರೋಪಾಸನ - ಶುಕ್ಲ ಕೃಷ್ಣ - ಎಂಬ ಎರಡು 
ಮಾರ್ಗಗಳು ಯೋಗಿಯು ಪಡೆಯುವ ಗತಿ. 


ಅಧ್ಯಾಯ ೯ : ರಾಜವಿದ್ಮಾರಾಜಗುಹ್ಮಯೋಗ .... ೧೬೫ 
ಆತ್ಮನ ಸ್ವರೂಪ - ಜಗತ್ತಿನ ಪರಿಸ್ಥಿತಿ - ಜ್ಞಾನಪೂರ್ವಕವಾದ ಉಪಾಸನೆ 
- ಅನ್ಯದೇಶಗಳ ಉಪಾಸನೆ - ಭಕ್ತನ ಕರ್ತವ್ಯ-ಭಕ್ತಿಯ ಮಹಿಮ. 


ಅಧ್ಯಾಯ ೧೦ : ವಿಭೂತಿಯೋಗ \ ೧೭೮ 
ಪರಮಾತ್ಮನು ಸರ್ವೇಶ್ವರ - ಅರ್ಜುನನ ಪ್ರಾರ್ಥನೆಯಂತೆ ಶ್ರೀಕೃಷ್ಣನು 
ತನ್ನ ವಿಭೂತಿವಿಶೇ ಷಗಳನ್ನು ತಿಳಿಸುವುದು. 


ಅಧ್ಯಾಯ ೧೧: ವಿಶ್ವರೂಪದರ್ಶನಯೋಗ ಹ ೧೯೨ 
ಅರ್ಜುನನ ಪ್ರಾರ್ಥನಯಂತ ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ತೋರಿ 

ಸುವುದು - ವಿಶ್ವರೂಪದ ಸಾಮಾನ್ಯ ವರ್ಣನೆ - ವಿಶ್ವರೂಪದ ವಿಶೇಷ 

ವರ್ಣನೆ - ಅರ್ಜುನನು ಮಾಡಿದ ಸ್ತೋತ್ರ - ಅರ್ಜುನೆನ-ಕ್ಷಮಾಯಾಚನೆ. 


ವಿಷಯಾನುಕ್ರಮಣಿಕೆ ೭ 


ಅಧ್ಯಾಯ ೧೨: ಭಕ್ತಿಯೋಗ ಕ್‌ೆ ೨೧೧ 
ಸಗುಣೋಪಾ ುಸನೆ. ಮತ್ತು ನಿರ್ಗುಣೋಪಾಸನೆಗಳಿಗಿರುವ ಭೇದ - 
ಭಗವಂತನಿಗೆ ಪ್ರಿಯನಾದ ಭಕ್ತನ ವರ್ಣನೆ. 


ಅಧ್ಯಾಯ ೧೩ : ಶ್ಷೇತ್ರಕ್ಷೇತ್ರಜ್ವಯೋಗ ಬ ೨೧೯ 
ಕ್ಷೇತ್ರದ ಸ್ವರೂಪ - ಕ್ಷೇತ್ರಜ್ಞನನ್ನು ತಿಳಿಯುವ ಮಾರ್ಗ ಇ ಕ್ಷೇತ್ರಜ್ಞನ 

ಸ್ವರೂಪ ಪ್ರಕೃತಿ ಪುರುಷರ ಸ್ವರೂಪ - ಆತ್ಮನು ಕರ್ತನಲ್ಲ- ಆತ್ಮಜ್ಞಾನ. 

ಅಧ್ಯಾಯ ೧೪ : ಗುಣತ್ರಯವಿಭಾಗಯೋಗ ತತ್ತ. ೨೩೩ 


ಸತ್ತರಜಸ್ತ ಮೋಗುಣಗಳ ಸ್ವಭಾವ - ಗುಣಾತೀತನ ಸ್ವರೂಪ - 
ಗುಣಾತೀತನ ಆಚಾರ. 


ಅಧ್ಯಾಯ ೧೫ : ಪುರುಷೋತ್ತಮಯೋಗ ಸ ೨೪೨ 


Bisa ಜೀವನು ಪರಮಾತ್ಮನ ಅಂಶಗಳ - ಶ್ರೀಕೃಷ್ಣನು ತನ್ನ ಶಕ್ತಿ 
ಶೇಷವನ್ನು. ತಿಳಿಸುವುದು - ಕ್ಷರ, ಅಕ್ಷರಗಳ ವಿಭಾಗ - ಶ್ರೀಕೃಷ್ಣನು ಪುರು 
PRE 
ಅಧ್ಯಾಯ ೧೬ : ದೈವಾಸುರಸಂಪದ್ದಿಭಾಗಯೋಗ. ... ೨೫೧ 


` ದೃವೀಸಂಪತ್ತು - ಆಸುರೀಸಂಪತ್ತು - ಅವುಗಳ ಕಾರ್ಯ-ಅಕಾರ್ಯಗಳ 
ನಿಶ್ಚಯಕ್ಕೆ ಶಾಸ್ತ್ರವೇ ಪ್ರಮಾಣ. 


ಅಧ್ಯಾಯ ೧೭: ಶ್ರದ್ಧಾತ್ರಯವಿಭಾಗಯೋಗ ಬುಟ್ಟ ೨೫೯ 
ಶ್ರದ್ದಯು ಸಾತ್ತಿಕೀ ರಾಜಸೀ ತಾಮಸೀ ಎಂದು ಮೂರು ವಿಧ- 
ಸಾತ್ತಿಕರೂ ರಾಜಸರೂ ತಾಮಸರೂ ಮಾಡುವ ಕೃತ್ಯಗಳು - ಅವರ ಆಹಾರ 

- ಯಜ್ಞ ಡೌಲಿ ತಪಸ್ಸುಗಳು ಗುಣತ್ರಯದಿಂದ ವಿಭಿನ್ನರೂಪ ಗಳನ್ನು 

ತಳಯುತವೆ - ಓರೆ, ತತ್‌, ಸತ್‌ - ಎಂಬ ಶಬ್ದಗಳ ಮಹಿಮೆ. 


ಅಧ್ಯಾಯ ೧೮ : ಮೋಕ್ಸಸಂನ್ಮಾಸಯೋಗ 

ತ್ಯಾಗಶಬ್ದದ ಅರ್ಥ - ತ್ಯಾಗದಲ್ಲಿ ಮೂರು ಬಗೆ - ಕರ್ಮಕ್ಕೆ ಕಾರಣಗಳು 
- ಜ್ಞಾನ, ಕತ, ಬುದ್ದಿ, ಧೃತಿಗಳ ಮೂರು ಭೇದಗಳು - ಜಾತು ರ್ವರ್ಣ 
- ಸ್ವಧರ್ಮವೇ ಶ್ರೇಯಸ್ಕರ - ಜ್ಞಾನನಿಷ್ಠೆಯನ್ನು ಸಂಪಾದಿಸುವ ಬಗೆ - 
ಭಕ್ತಿಯಿಂದ ಆತ್ಮಜ್ಞಾನ - ಶರಣಾಗತಿ - ನನ್ನ ಭಕ್ತನಾಗಿರುವುದೇ 


ಲ ಗೀತಾರ್ಥಪ್ರಕಾಶ 


ಸರ್ವೋತ್ತಮ - ಅನಧಿಕಾರಿಗೆ ಗೀತೆಯನ್ನು ಉಪದೇಶಿಸಬಾರದು - 
ಗೀತೋಪದೇಶದ ಪರಮ ಪ್ರಯೋಜನ - ಯುದ್ದವನ್ನು ಮಾಡಲು 
ಅರ್ಜುನನ ಒಪ್ಪಿಗೆ - ಉಪಸಂಹಾರ. 


ಮುನ್ನುಡಿ 


ಗೀತೆಯಿಲ್ಲದೆ ಹಿಂದೂಧರ್ಮವಿಲ್ಲ ಎನ್ನುವಷ್ಟರಮಟ್ಟಿಗೆ ಗೀತೆಯು ನಮ್ಮ 
ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಆದರೂ ಗೀತೆಯಲ್ಲಿ ಏನಿದೆ? - ಎಂಬ 
ಈ ಪ್ರಶ್ನೆಗೆ ಉತ್ತರ ಬಹುಮಂದಿಗೆ ತಿಳಿದಿಲ್ಲ. ಈ ಕೊರತೆಯನ್ನು ಪೂರೈಸಲು 
ಪ್ರಕಟವಾಗಿರುವ, ಆಗುತ್ತಿರುವ, ಹಲವು ಗೀತಾಗ್ರಂಥಗಳ ಮಾಲೆಯಲ್ಲಿ ಈ 
ನೂತನ ಅನುವಾದವೂ ಒಂದು ಸುಗಂಧಪುಷ್ಪ. 

ಗೀತೆಯ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಬರುವ 
ಸಮಾಪ್ತಿವಾಕ್ಯದಲ್ಲಿ ಅದನ್ನು "ಉಪನಿಷತ್‌, "ಬ್ರಹ್ಮವಿದ್ಯಾ' ಮತ್ತು "ಯೋಗ 
ಶಾಸ್ತ್ರ ಎಂದು ಕರೆದಿದೆ. ರಹಸ್ಯವಿದ್ಯಯಾದ ಸಂಸಾರಬಂಧನವನ್ನು ಶಿಥಿಲ 
ಗೊಳಿಸಿ ಅವಿದ್ಯಯನ್ನು ನಾಶಮಾಡಿ ಪರಬ್ರಹದತ್ತ ಕರೆದೂಯ್ಯುವುದರಿಂದ 
"ಉಪನಿಷತ್ತು'. ಪರಬ್ರಹ್ಮವನ್ನು-ಪರಮಾತ್ಮನನ್ನು ಕುರಿತು ಮಾಡಿರುವ 
ಉಪದೇಶವಾದುದರಿಂದ “"ಬ್ರಹದಿದ್ಯೆ'. ಅಧ್ಯಾತಹಾಧನೆಗಳನ್ನೂ ವಿವರಿ 
ಸಿರುವುದರಿಂದ "ಯೋಗಶಾಸ್ತ್ರ. 

ಗೀತೆಯ ಪ್ರಸಿದ್ಧಗೆ ಕಾರಣಗಳು ಮೂರು: (೧) ಅದನ್ನು ಉಪದೇಶಿಸಿದವ 
ಅವತಾರಪುರುಷ. ಶ್ರೀಕೃಷ್ಣ; ಅದನ್ನು ಪಡದ ಶಿಷ್ಯ ವೀರಾಗ್ರಣಿ ಅರ್ಜುನ; 
(೨) ಉಪದೇಶ ಮಾಡಿದ ಸಂದರ್ಭ ಕುರುಕ್ಷೇತ್ರಯುದ್ದದ ಪ್ರಾರಂಭ; ಸ್ಥಳ 
ಯುದ್ಧಭೂಮಿ; (೩) ಅರ್ಜುನ ಕೇಳಿದ ಪ್ರಶ್ನೆಗಳು ಜೀವನದ ನಿರ್ವಹಣೆಗೆ 
ನೇರವಾಗಿ ಸಂಬಂಧಿಸಿದವು; ಉತ್ತರಗಳು ಇಂದಿಗೂ ಮುಂದಯೂ 
ಅನ್ವಯಿಸತಕ್ಕಂಥವು. 

ರಾಜ್ಯಲೋಭದಿಂದ ಗುರುಹಿರಿಯರನ್ನೂ ಬಂಧುಬಳಗದವರನ್ನೂ 
ಕೂಲ್ಲುವುದು ಅತ್ಯಂತ ಹೇಯಕೃತ್ಯ. ಅದರ ಬದಲು ಯುದ್ಧದಿಂದ 
ನಿವೃತ್ತನಾಗಿ, ಭಿಕ್ಲಾಟಿನಯಿಂದಲಾದರೂ ಸರಿಯೆ, ಜೀವನ ನಡೆಸುವುದು 
ಉತ್ತಮ ಎಂಬುದು ಅರ್ಜುನನ ವಾದದ ತಿರುಳು. 

ಶ್ರೀಕೃಷ್ಣನ ಉತ್ತರ ನೇರ ಮತ್ತು ಸ್ಪಷ್ಟ. ಇಲ್ಲಿ ಮೂಲ ಪ್ರಶ್ನೆ ಕೊಲ್ಲಬೇಕೇ 
ಅಲ್ಲವೇ ಎಂಬುದಲ್ಲ. ಧರ್ಮರಕ್ಷಣೆಗಾಗಿ ಲೋಕಹಿತಕ್ಕಾಗಿ ದುಷ್ಟರನ್ನು 
ಶಿಕ್ಷಿಸಬೇಕೇ ಬೇಡವೇ ಎಂಬುದು. ಅಧರ್ಮವನ್ನು ನಾಶಪಡಿಸಿ ಧರ್ಮವನ್ನು 
ಸ್ಮಾಪಿಸತಕ್ಕದ್ದು ರಾಜವಂಶದ ಕ್ಷತ್ರಿಯನ ಪವಿತ್ರ ಕರ್ತವ್ಯ. ಈ ಪ್ರಯತ್ನದಲ್ಲಿ 


೧೦ ಗೀತಾರ್ಥಪ್ರಕಾಶ 


ಅವನು ಯಶಸ್ವಿಯಾಗಬೇಕು, ಇಲ್ಲವೇ, ಪ್ರಾಣಾರ್ಪಣೆ ಮಾಡಬೇಕು. 
ಇವೆರಡರ ಹೊರತು ಅವನಿಗೆ ಬೇರಾವ ದಾರಿಯೂ ಇಲ್ಲ. ಸಮಾಜವು 
ಅವನ ಹೆಗಲ ಮೇಲೆ ಹೊರಿಸಿರುವ ಈ ಗುರುತರ ಜವಾಬ್ದಾರಿಯಿಂದ 
ಅವನು ಹಿಂದಿರುಗುವ ಪ್ರಶ್ನೆಯೇ ಇಲ್ಲ. 

ಅರ್ಜುನನು ಮತ್ತೆ ಮತ್ತ ಎತ್ತುವ ಸಂದೇಹಗಳಿಗೆ, ಕೇಳುವ ಪ್ರಶ್ನೆಗಳಿಗೆ, 
ಉತ್ತರ ಕೂಡುತ್ತಾ ಕೊಡುತ್ತಾ ಶ್ರೀಕೃಷ್ಣನು ಒಂದು ದರ್ಶನವನ್ನೇ ಸೃಷ್ಟಿಸಿ 
ಬಿಟ್ಟಿದ್ದಾನೆ. ನಿಷ್ಕಾಮಕರ್ಮ, ಯಜ್ಞಕಲ್ಪನೆಯ ವಿಸ್ತಾರ, ಲೋಕಸಂಗ್ರಹದ 
ಆವಶ್ಯಕತೆ, ಯೋಗಗಳ ಸಮನ್ವಯ, ಭಗವದವತಾರದ ಸಾಧ್ಯತೆ ಮತ್ತು 
ಸತ್ಯತ್ವ್ತ - ಇವು ಆ ದರ್ಶನದ ರೂಪರೇಖಗಳು. 

ಇಂತಹ ಪರಮಪವಿತ್ರ ಗ್ರಂಥವನ್ನು ಮೂಲಶ್ಲೋಕಗಳ ಸಹಿತ, ಸರಳ 
ಕನ್ನಡಾನುವಾದ ಸಹಿತ, ಸಂಕ್ಷಿಪ್ತ ಟಿಪ್ಪಣಿಗಳ ಸಮೇತ, ನಿಮ್ಮ ಮುಂದಿಡುತ್ತಿ 
ದ್ದಾರೆ ವಿದ್ವಾನ್‌ ಎನ್‌. ರಂಗನಾಥಶವರ್ಕಾ ಅವರು. 

ಶ್ರೀಯುತ ರಂಗನಾಥ ಶರ್ಮರು ಸ್ವಯಂ ಸಂಸ್ಕೃತ ವಿದ್ವಾಂಸರು. ಸಂಸ್ಕೃತ 


ಗ್ರಂಥಗಳ ಕನ್ನಡಾನುವಾದ ಮಾಡುವುದರಲ್ಲಿ "ದಹನ, ರು. ಶ್ರೀಮದ್‌ 
ವಾಲ್ಮೀಕಿರಾಮಾಯಣ ಮತ್ತು ಶ್ರೀಮದ್ಭಾಗವತದ (ಸ್ಕಂಧಗಳು ೧೦-೧೨) 
ಅನುವಾದಗಳಲ್ಲಿ ಅವರ ಪಾಂಡಿತ್ಯಪ್ರಾವೀಣ್ಯಗಳನ್ನು ಕಾಣುತ್ತೇವೆ. 

ಇಂತಹ ಸ್ವಯಂಪ್ರಕಾಶರ ಗ್ರಂಥಕ್ಕೆ ಇತರರ ಮುನ್ನುಡಿಯೆಂಬ ಕನ್ನಡಿಯ 
ಆವಶ್ಯಕತೆಯಿಲ್ಲ. ಆದರೂ ಅವರ ಬಿನ್ನಹವನ್ನು ಮನ್ನಿಸಿ ಈ ಕಲವು ಮಾತು 
ಗಳನ್ನು ಬರೆದಿದ್ದೇವೆ. 

ಅವರ ಈ ನೂತನ ಗ್ರಂಥವು ಮುಮುಕ್ಬುಗಳಿಗೂ ಗೀತಾಭ್ಯಾಸಿಗಳಿಗೂ 
ಉಪಯುಕ್ತವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. 

ಗೀತಯ ಹೆಸರನ್ನು ಹೂತ್ತಿರುವ ಮೃಸೂರಿನ ಗೀತಾ ಬುಕ್‌ ಹಾಸಿನವರು 
ಇದನ್ನು ಹೊರತರುತ್ತಿರುವುದು ಅತ್ಯಂತ ಸಮಂಜಸ. ಅವರಿಗ ನಮ್ಮ 
ಅಭಿನಂದನೆಗಳು. 


ಪ್ರೀಯತಾಂ ಶ್ರೀಗೀತಾಚಾರ್ಯಃ! 


ಬೆಂಗಳೂರು ಸ್ವಾಮಿ ಹರ್ಷಾನಂದ 
ಮೇ ೮. ೧೯೯೭ ಅಧ್ಯಕ್ಷ: ರಾಮಕೃಷ್ಣ ಮಠ 


ಶ್ರೀಃ 
ಸಾವನೆ 


ಅರ್ಜುನಂ ಪ್ರಥಮಂ ವಂದೇ ಹೇತುಂ: ಗೀತಾಮೃತೋದ್ಧವೇ 
ಅಮೃತಸ್ಯ ಚ ದೋಗ್ಧಾರಂ ವಾಸುದೇವಂ ನರಾಕೃತಿಮ್‌ ॥ 
ನಮಾಮಿ ಸರ್ವಬೋದ್ಧಾರಂ ವೇದವ್ಮಾಸಂ ಮಹಾಮುನಿಮ್‌ ।ಟ 
ಜಗ್ರಂಥ ಭಗವದ್ವಾಣೀಂ ಯೋ ಲೋಕಹಿತಕಾಮ್ಮಯಾ ೫ 
ನೌಮಿ ಶ್ರೀ ಶಂಕರಾಚಾರ್ಯಂ ಭಗವತ್ನಾದಮನ್ವಹಮ್‌ ಟ 
ಸಂಪ್ರದಾಯವಿಶುದ್ಧರ್ಥಂ ಗೀತಾರ್ಥೋ ಯೇನ ವರ್ಣಿತಃ ॥ 


ಮಾನವನು ತನ್ನ ಅಭ್ಯುದಯಕ್ಕಾಗಿ ಪ್ರಯತ್ನಿಸುತ್ತಿರುವುದು ಪ್ರಕೃತಿಸಿದ್ದ. 
ಲೌಕಿಕಸುಖಗಳ ಭೋಗರೂಪವಾದ ಅಭ್ಯುದಯವು ಅರ್ಥಕಾಮಗಳನ್ನು 
ಅವಲಂಬಿಸಿರುವುದರಿಂದ ಅವುಗಳ ಪ್ರಾಪ್ತಿಗಾಗಿ ಮಾನವನು ನಾನಾ 
ಮಾರ್ಗಗಳನ್ನು ಅನುಸರಿಸುತ್ತಾನೆ. ಮಾರ್ಗಾನುಸರಣೆಯಲ್ಲ ಸಹಜವಾದ 
ಮೋಹಕ್ಕೆ ಒಳಗಾಗಿ ಮುಗ್ಗರಿಸುತ್ತಾನೆ. "ಈಹಂತೇ ಕಾಮಭೋಗಾರ್ಥ 
ಮನ್ಶ್ಯಾ ಯೇನಾರ್ಥಸಂಚಯಾನ್‌' ಎಂಬ ಗೀತೋಕ್ತಿಯಂತೆ (೧೬-೧೨) 
ಅನ್ಯಾಯಮಾರ್ಗಕ್ಕ ಇಳಿಯುವುದೇನೂ ಅಪೂರ್ವವಲ್ಲ. ಅನ್ಯಾಯ 
ಮಾರ್ಗದಿಂದ ಪರರಿಗೆ ಕಷ್ಟವೂ ಪರಿಣಾಮದಲ್ಲಿ ಸಮಾಜಕ್ಕೆ ದುಃಸ್ಥಿತಿಯೂ 
ಪ್ರಾಪ್ತವಾಗುವುದಲ್ಲದೆ, ತನ್ನ ಇಹಪರಸೌಖ್ಯಗಳಿಗೂ ಭಂಗವಾಗುತ್ತದೆ 
ಯೆಂಬುದು ಹೊಳೆಯುವುದಿಲ್ಲ. ಹೊಳೆದರೂ "ಬಲಾದಿವ ನಿಯೋಜಿತ 
ಎಂಬಂತೆ ಆತನು ತಪ್ಪುಹಾದಿಯಲ್ಲಿಯೇ ಸಾಗುತಾನೆ. ಈ ತಪ್ಪುದಾರಿ 
ಯನ್ನು ಬಿಡಿಸಲು ಧರ್ಮಜ್ಞಾನವು ಮಾತ್ರ ಅಂತರಂಗವನ್ನು ಸ್ವಚ್ಛಗೊಳಿಸಿ 
ಸಹಕಾರಿಯಾಗಬಲ್ಲದು. ಸರ್ಕಾರದ ಆಜ್ಞೆಯು ಮಾನವನ ದುಷ್ಟವೃತ್ತಿಯನ್ನು 
ತಡಯಲಾರದು. ಅವನ ಅಂತರಂಗವನ್ನು ನಿರ್ಮಲ ಗೊಳಿಸಲಾರದು. 
ಕೂಳಚಯ ನೀರು ಹರಿಯದಿದ್ದರೂ ಇದ್ದಲ್ಲಿಯೇ ತಾನಾಗಿ ಪರಿಸರವನ್ನು 
ಕಡಿಸಿಬಿಡುತ್ತದೆ. ಯಾವುದು ಧರ್ಮ, ಯಾವುದು ಅಧರ್ಮವಂದು 
ತಿಳಿಯುವುದು ಸುಲಭವಲ್ಲ. ಶ್ರೀರಾಮನು ವಾಲಿಯನ್ನುದ್ದೇಶಿಸಿ ಸೂಕ 
ಪರಮದುರ್ಜ್ಣೇಯಃ ಸತಾಂ ಧರ್ಮಃ ಪ್ಲವಂಗಮ'' ಎಂದಿರುವುದು (ಕಿಷ್ಕಿ 
೧೮-೧೫ ಈ ಕಾರಣದಿಂದಲೇ. 


೧೨ ಗೀತಾರ್ಥಪ್ರಕಾಶ 


ಧರ್ಮದ ಸ್ವರೂಪವು ಹೀಗ ಸೂಕ್ಷ್ಮವೂ ಪರಮದುರ್ಜೇಯವೂ 
ಆದ್ದರಿಂದಲೇ ಇದನ್ನು ವಿವರಿಸುವುದಕ್ಕಾಗಿ ವೇದೋಪನಿಷತ್ತುಗಳೇ 
ಮೊದಲಾದ ಆರ್ಷ ಗ್ರಂಥಗಳು ಹೊರಟಿವೆ. ಅರ್ಥಕಾಮಗಳ ಸಂಪಾದನ 
ಧರ್ಮಮಾರ್ಗದಿಂದಲೇ ಆಗಿರಬೇಕೆಂದು ಇವು ಬೋಧಿಸುತ್ತವೆ. ಧರ್ಮ 
ಮತ್ತು  ಧರ್ಮವಿರುದ್ದವಲ್ಲದ ಅರ್ಥಕಾಮಗಳು ಮನುಷ್ಯನ 
ಗುರಿಯಾಗಿರತಕ್ಕದ್ದು. ಧರ್ಮ, ಅರ್ಥ, ಕಾಮ - ಇವು ಮೂರು ಮಾನವನ 
ಪುರುಷಾರ್ಥಗಳಾಗಿದ್ದು ತ್ರಿವರ್ಗವನಿಸುತ್ತವೆ. ಈ ತ್ರಿವರ್ಗದ ವ್ಯವಸ್ಥಿತವಾದ 
ಪಾಲನೆ ಮಾನವಕುಲಕ್ಕೆ ಸುಖ ಶಾಂತಿಸಂಪದಗಳನ್ನು ತರಬಲ್ಲದು. 
ಮಾನವನ ಅಭ್ಯ್ಯದಯವೆಂದರೆ ಇದೇ. 

ವಿಚಾರಶೀಲನಾದ ಮಾನವನ ಬುದ್ದಿ ಇನ್ನೂ ಒಂದು ಹೆಜ್ಜೆ 
ಮುಂದಿಡುತ್ತದೆ. ಈ ಅಭ್ಯುದಯದಿಂದ ಮುಪ್ಪು ಸಾವುಗಳೇನೂ 
ತಪ್ಪುವುದಿಲ್ಲ. ಹುಟ್ಟಿನಿಂದ ಬಂದ ಅಂಗವೈಕಲ್ಯಾದಿ ದೋಷಗಳಿಗೂ 
ಸಂಸಾರದಲ್ಲಿ ಆಕಸ್ಮಿಕವಾಗಿ ಒದಗುವ ಕಷ್ಟನಷ್ಟವಿಪತ್ತುಗಳಿಗೂ ಪರಿಹಾರ 
ವೇನು? ಎಲ್ಲರಿಗೂ ಅರ್ಥಕಾಮಗಳು ಯಥೇಚ್ಛವಾಗಿ ದೊರಕುವುದೂ 
ಇಲ್ಲ. ದೊರಕಿದರೂ ತೃಪ್ತಿಯಾಗುವುದಿಲ್ಲ. ತೃಪ್ತಿಯಾದರೂ ಸಾವಿನಲ್ಲಿ ಎಲ್ಲ 
ಮುಗಿದುಹೋಗುತ್ತದ - ಎಂಬ ಚಿಂತ ಕಾಡುತ್ತದೆ. ಅರ್ಥಕಾಮಗಳು ನನಗ 
ಎಂದಾದಮೇಲೆ ನಾನು ಯಾರು? - ಎಂದು ವಿವೇಕಿಯು ವಿಚಾರಕ್ಕೆ 
ಒಳಗಾಗುತ್ತಾನ. ದೇಹವೇ ನಾನಾದರೆ ಸಾವಿನಲ್ಲಿ ಎಲ್ಲ ಮುಗಿದು 
ಹೋಗುತ್ತದೆ. "ಭಸ್ಮಾಂತಂ ಶರೀರಂ' ಆದ್ದರಿಂದ ನಾನು ಯಾರು? 
ಮರಣಾನಂತರ ನನ್ನ ಗತಿಯೇನು? ಶಾಶ್ವತವಾದ ಶಾಂತಿ ಎಂಬುದುಂಟೆ ? 
ಇದ್ದರೆ ಅದು ಯಾವುದು ?-ಎಂಬ ಜಿಜ್ಞಾಸೆ ವಿವೇಕಿಯಾದವನಿಗೆ 
ಬರುವುದು ಸಹಜ. ಇದಕ್ಕೆ ಉತ್ತರವಾಗಿ ನಿಃಶ್ರೇಯಸ ಎಂಬು 
ದೂಂದುಂಟು-ಎಂದು ನಮ್ಮ ದರ್ಶನಗಳು ಸಾರುತ್ತವೆ. ಯಾವುದಕ್ಕಿಂತ 
ಹಚ್ಚಿನ ಶ್ರೇಯಸ್ಸು ಇಲ್ಲವೋ ಅದು ನಿಃಶ್ರೇಯಸ. ಅದೇ ಮೋಕ್ಷ, ಮುಕ್ತಿ. 
ಏವಂಚ ಧರ್ಮ, ಅರ್ಥ, ಕಾಮ, ಮೋಕ್ಷ - ಇವು ನಾಲ್ಕು 
ಪುರುಷಾರ್ಥಗಳು. ಇವು ಇಷ್ಟೇ ಎಂದು ನಿಶ್ಚಯಿಸಿ ಹೇಳಿದ ಕೀರ್ತಿ 
ಭಾರತೀಯ ದಾರ್ಶನಿಕರಿಗೆ ಮಾತ್ರ ಸಲ್ಲುತ್ತದೆ. ಅಭ್ಯುದಯ - 
ನಿಃಶ್ರೇಯಸಗಳರಡರ ಮಾರ್ಗವನ್ನೂ ತೋರಿಸಿ. ಸಮೀಚೀನವಾಗಿ 
ಸಮನ್ವಯ ಮಾಡಿರುವುದೇ ಭಗವದ್ಗೀತಯ ವೈಶಿಷ್ಟ್ಯವಾಗಿರುತುದೆ. 


ಪ್ರಸಾವನೆ ೧೩ 


ಇಹವನ್ನು ಬಿಡದ ಪರದ ಕಡೆಗೆ ಸಾಗಬೇಕೆನ್ನುವವನಿಗೆ ಗೀತೆಯು 
ದಾರಿದೀಪವಾಗಿದೆ. 


ಶ್ರೀಮದ್ಭಗವದ್ಗೀತೆ 

ಇದು ಭಾರತಯುದ್ಧಾರಂಭದಲ್ಲಿ ಶ್ರೀಕೃಷ್ಣನಿಗೂ ಅರ್ಜುನನಿಗೂ ನಡದ 
ಸಂವಾದರೂಪದಲ್ಲಿದ್ದು, ೭೦೦ ಶ್ಲೋಕಗಳಿಂದ ಕೂಡಿದೆ. ಗುರುವಾದ 
ಶ್ರೀಕೃಷ್ಣನು ಶಿಷ್ಯನಾದ ಅರ್ಜುನನಿಗೆ ತತ್ವವನ್ನು ಬೋಧಿಸುವ ಪ್ರಕಾರವನ್ನಿಲ್ಲಿ 
ಕಾಣಬಹುದು. ಅರ್ಜುನನ ಸಂಶಯ, ಶಂಕೆಗಳಿಗೆ ಭಗವಂತನು ಶಾಸ್ತ್ರೀಯ 
ವಾದ ಉತ್ತರವನ್ನು ಕೊಡುವುದಲ್ಲದೆ, ತಾನೇ ಅವನ ಇಂಗಿತವನ್ನರಿತು 
ಪರಮಾರ್ಥವಿಷಯಗಳನ್ನು ವಿಸ್ತರಿಸುತ್ತಾನೆ. ಈ ಸಂದರ್ಭದಲ್ಲಿ ಪುನರುಕ್ತಿ 
ಗಳು ಅಲ್ಲಲ್ಲಿ ಬರುವುದು ಸಹಜ. ಅರ್ಜುನನ ಮನಸ್ಸಿಗೆ ತತ್ತವು ಸರಿಯಾಗಿ 
ನಾಟಬೇಕೆಂಬುದು ಶ್ರೀಕೃಷ್ಣನ ಉದ್ದೇಶವಾಗಿರುತ್ತದೆ. ಇಲ್ಲಿರುವ ಶ್ಲೋಕಗಳು 
ಸರಳ ಭಾಷೆಯಲ್ಲಿದ್ದು ಶಬ್ದಾರ್ಥಗಳನ್ನು ತಿಳಿಯುವುದು ಕಠಿಣವೇನಲ್ಲ. 
ಆದರೆ ಗೀತೆಯ ತಾತ್ಪರ್ಯವನ್ನು ಗೊತ್ತುಮಾಡುವುದು ಮಾತ್ರ ಜಟಿಲ 
ವಾದದ್ದು. ಏಕೆಂದರೆ, ಕೆಲವು ಶ್ಲೋಕಗಳು ಸಮಸ್ಕಾರೂಪವಾಗಿರುತ್ತವೆ. 
ಉದಾಹರಣೆಗೆ, 


ಯಾ ನಿಶಾ ಸರ್ವಭೂತಾನಾಂ ತಸ್ಮಾಂ ಜಾಗರ್ತಿ ಸಂಯಮೀ।! 
ಯಸ್ಕಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ ॥೨-೬೯ 
ಕರ್ಮಣ್ಮಕರ್ಮ ಯಃ ಪಶ್ಮೇತ್‌ ಅಕರ್ಮಣಿ ಚ `ಕರ್ಮ ಯಃ! 
ಸ ಬುದ್ಧಿಮಾನ್‌ ಮನುಷ್ಯೇಷು ಸ ಯುಕ್ತಃ ಕೃತ್ನಕರ್ಮಕೃತ್‌ ॥೪-೧೮ 


ಅರ್ಜುನನಿಗೆ “ಕುರು ಕರ್ಮವ ತಸ್ಮಾತ್ಮಂ' ಎಂದು ಕೆರ್ಮನಿಷ್ಠೆಯನ್ನು 
ಬೋಧಿಸಿದ ಶ್ರೀಕೃಷ್ಣನೇ "ಸರ್ವಾರಂಭಪರಿತ್ಕಾಗೀ' ಇತ್ಯಾದಿ ವಚನಗಳಿಂದ 
ಸ್ಲಿತಪ್ರಜ್ಞನ ನೈಷ್ಕರ್ಮ್ಯವನ್ನು ಪ್ರಶಂಸೆ ಮಾಡುತ್ತಾನೆ. "ಸ್ವಧರ್ಮೇ ನಿಧನಂ 
ಶ್ರೇಯಃ' ಎಂದು ಹೇಳಿದವನು "ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ 
ಶರಣಂ ವ್ರಜ' ಎಂದು ಉಪದೇಶಿಸುತ್ತಾನೆ. ಅಲ್ಲದೆ ಗೀತೆಯಲ್ಲಿ ಯೋಗ, 
ಕರ್ಮ, ಜ್ಞಾನ, ಗುಣ, ಸಾಂಖ್ಯ, ಸಂನ್ಯಾಸ - ಮುಂತಾದ ಶಬ್ದಗಳು ಒಂದೇ 
ಅರ್ಥದಲ್ಲಿರದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಭಿನ್ನಾರ್ಥಗಳಲ್ಲಿ ಪ್ರಯುಕ್ತ 
ವಾಗಿವೆ. ಕರ್ಮಯೋಗ, ಧ್ಯಾನಯೋಗ, ಭಕ್ತಿಯೋಗ, ಜ್ಞಾನಯೋಗಗಳಲ್ಲಿ 
ಯಾವುದು ಯಾರಿಗೆ ಗ್ರಾಹ್ಯ? ಇವು ಭಿನ್ನ ಮಾರ್ಗಗಳೇ? ಇವುಗಳ 


ಸಮನ್ವಯ ಹೇಗೆ? - ಎಂಬುದು ಸುಲಭವಾಗಿ ತಿಳಿಯತಕ್ಕದ್ದಲ್ಲ. 
ಆದ್ದರಿಂದಲೇ ಶ್ರೀಶಂಕರಾಚಾರ್ಯರು ತಾವು ರಚಿಸಿದ ಗೀತಾಭಾಷ್ಯದ 
ಉಪೋದ್ಭಾ.ತದಲ್ಲಿ “ತದಿದಂ ಗೀತಾಶಾಸ್ತ್ರಂ ಸಮಸ್ತವೇದಾರ್ಥಸಾರ 
ಸಂಗ್ರಹಭೂತಂ ದುರ್ವಿಜ್ಞ. ೀಯಾರ್ಥಂಷಸಮಸ್ತವೇದಾರ್ಥಗಳ ಸಾರವನ್ನು 
ಸಂಗ್ರಹಿಸಿರುವ ಈ ಗೀತಾಶಾಸ್ತದ ಅರ್ಥವನ್ನು ತಿಳಿಯುವುದು ತುಂಬ 
ಕಠಿಣ'' ಎಂದು ಬರೆದು, "ಇದರ ಅರ್ಥವನ್ನು ವಿಂಗಡಿಸಿ ಗೊತ್ತು 
ಮಾಡುವುದಕ್ಕಾಗಿ ಸಂಕ್ಷೇಪವಾಗಿ ವಿವರಣವನ್ನು ಮಾಡುತ್ತೇನೆ' ಎಂದು ಹೇಳಿ 
ಹಾಗೆಯೇ ವಿವರಣೆಯನ್ನೆ ಮಾಡಿದ್ದಾರೆ. 

ಜಗತ್ತಿನ ಸ್ಥಿತಿಯನ್ನು ಪಾಲಿಸುವುದಕ್ಕಾಗಿ ಭಗವಂತನಾದ ವಿಷ್ಣುವು 
ವಸುದೇವನಿಂದ ದೇವಕಿಯ ಗರ್ಭದಲ್ಲಿ ತನ್ನ ಅಂಶದಿಂದ ಕೃಷ್ಣನಾಗಿ 
ಅವತರಿಸಿದನೆಂದು ಶಂಕರಾಚಾರ್ಯರು ಸ್ಪಷ್ಟವಾಗಿ ಬರೆದಿದ್ದಾರೆ. ಈಶ್ವರನ 
ಅವತಾರದ ವಿಷಯವಾಗಿ ಹೇಳುವಾಗ ನಮ್ಮ ಆಧುನಿಕ ಭಾರತೀಯ 
ವಿದ್ದಾಂಸರು "ದೇವರು ಅವತರಿಸುತ್ತಾನೆಂದು ಭಾರತೀಯರ ನಂಬಿಕೆ' ಎಂದು 
ಸಂಕೋಚದಿಂದ ಬರೆಯುತ್ತಾರೆ. ಹಾಗೆ ಹಲ್ಲುಹಿಡಿದು ತುಟಿಯನ್ನು 
ಅಲುಗಿಸದೆ ಮಾತಾಡುವುದೇಕೆ ? ಗೀತಯಲ್ಲಿಯೇ ಶ್ರೀಕೃಷ್ಣನು “ಅಹಮಾ 
ದಿರಿಭೂತಾನಾಂ......” “ಮತ್ತಃ ಸರ್ವಂ ಪ್ರವರ್ತತೇ.....”, “ಕಾಲೋಹ್ಮು 
ಲೋಕಕ್ಷಯಕೃತ್‌ ಪ್ರವೃದ್ಧಃ...' “ಸಂಭವಾಮ್ಯಾತ್ಮ ಮಾಯಯಾ...” 
ಎಂದು ತನ್ನ ಈಶ್ವರತ್ವವನ್ನು ಮತ್ತೆ ಮತ್ತೆ ಪ್ರಕಟಿಸಿದ್ದಾನೆ. ಮನುಷ್ಯ 
ಮಾತ್ರದವನು ಇಂತಹ ನುಡಿಗಳನ್ನು ಉಗ್ಗಡಿಸಬಲ್ಲನೆ? ಜಗದ್ರಂಗದಲ್ಲಿ 
ಅದ್ಭುತ ಕ್ರೀಡೆಗಳನ್ನು ಸದಾ ನಡಸತಕ್ಕ ಸರ್ವೇಶ್ವರನು ತಾನೂ ಆಟಗಾರನಾಗಿ 
ಕ್ರೀಡೆಯಲ್ಲಿ ಭಾಗವಹಿಸಲಾರನೇನು ? 


ಪ್ರಕೃತ ಗ್ರಂಥ 

ಶ್ರೀಶಂಕರಾಚಾರ್ಯರು ಗೀತಾಭಾಷ್ಯ್ಮದಲ್ಲಿ ತೋರಿಸಿಕೊಟ್ಟ ಮಾರ್ಗವನ್ನು 
ಈ ಕನ್ನಡ ಗೀತಾರ್ಥಾನುವಾದದಲ್ಲಿ ನಾನು ಆಶ್ರಯಿಸಿದ್ದೇನ. ಅವರು ಹೇಳಿದ 
ಪ್ರತಿಪದಾರ್ಥವನ್ನು ಅನುಸರಿಸಿ ಶ್ಲೋಕಗಳನ್ನು ಕನ್ನಡಕ್ಕೆ ಅನುವಾದಿಸಿದೇನೆ. 
ಇದು ಬರಿಯ ಭಾಷಾಂತರವಾಗದೆ, ಕನ್ನಡದ ಸಹಜ ಶೈಲಿಯಲ್ಲಿ ಶ್ಲೋಕದ 
ತಾತ್ಪರ್ಯವು ಬರಬೇಕೆಂಬುದು ನನ್ನ ಉದ್ದೇಶ. ಸ್ವಬುದ್ಧಿಯಿಂದ ಅಥವಾ 
ಅನ್ಯರ ವ್ಯಾಖ್ಯಾನಮಾರ್ಗದಿಂದ ಯಾವ ಅರ್ಥವನ್ನೂ ಬರೆದಿಲ್ಲ. 
ಶ್ರೀಶಾಂಕರಭಾಷ್ಯದಲ್ಲಿ ಬರುವ ವಾದವಿವಾದಗಳನ್ನೂ ಖಂಡನಮಂಡನ 


ಪ್ರಸ್ತಾವನೆ ೧೫ 


ಗಳನ್ನೂ ಅಧಿಕ ವಿವರಣೆಯನ್ನೂ ಪ್ರಸ್ತಾವಿಸಿಲ್ಲ ಮೂಲ ಶ್ಲೋಕಗಳ 
ಯಥಾಶ್ರುತವಾದ ಅರ್ಥವನ್ನು ಬರದು, ಎಲ್ಲಿ ಸ್ಪಷ್ಟೀಕರಣವು ಆವಶ್ಯಕವೋ 
ಎಲ್ಲಿ ವಾಚಕರಿಗೆ ಸಂಶಯ ಶಂಕೆಗಳು ಹುಟ್ಟುತ್ತವೆಯೋ ಅಲ್ಲಿ ಸ್ಪಷ್ಟೀ 
ಕರಣವನ್ನೂ ಸಮಾಧಾನವನ್ನೂ "ವಿವರಣೆ'ಯಲ್ಲಿ ಕಾಣಿಸಿದ್ದೇನೆ. ಅಧ್ಯಾಯ 
ಗಳಿಗೆ ಪೂರ್ವಾಪರಸಂಬಂಧವನ್ನು ಬರೆದು, ಅಧ್ಯಾಯಗಳ ಕಡೆಯಲ್ಲಿ 
ಆಯಾ ಅಧ್ಯಾಯಗಳ ಸಾರವನ್ನು ತಿಳಿಸಲಾಗಿದೆ. ಸಂಪ್ರದಾಯಾನುಕ್ರಮ 
ದಿಂದ ಶಾಸ್ತ್ರೀಯವಾದ ಗೀತಾರ್ಥವನ್ನು ತಿಳಿದು ಸಂತೃಪ್ತರಾಗತಕ್ಕವರಿಗ ಈ 
ಗ್ರಂಥವು ಸಾಕಾಗುತ್ತದೆಯೆಂದೂ ಪ್ರೌಢವ್ಯಾಸಂಗಿಗಳಿಗೆ ಪ್ರವೇಶಿಕೆಯಾಗಿ 
ಉಪಕರಿಸುತ್ತದೆಯೆಂದೂ ನನ್ನ ನಿರೀಕ್ಷೆ ಇದೆ. ವಿದ್ವಾಂಸರು ಸುಹೃದ್‌ಭಾವ 
ದಿಂದ ಈ ಕೃತಿಯನ್ನು ಪರಿಗಣಿಸಬೇಕೆಂದು ವಿನಯದಿಂದ ವಿಜ್ಞಾಪಿಸಿ 
ಕೂಳ್ಳುತ್ತೇನೆ. 


ಭಗವದ್ಗೀತೆಯ ಉಪದೇಶ 


ನಾಲ್ಕು ಬಗೆಯ ಪುರುಷಾರ್ಥಗಳಲ್ಲಿ ಅರ್ಥಕಾಮಗಳಿಗೆ ಸಾಧನವಾದ 
ಧರ್ಮಾನುಷ್ಕಾನಕ್ಕೆ ಪ್ರವೃತ್ತಿಮಾರ್ಗವೆಂದೂ ಮೋಕ್ಪಕ್ಕೆ ಸಾಧನವಾದ 
ಧರ್ಮಾನುಷ್ಕಾನಕ್ಕೆ ನಿವೃತ್ತಿಮಾರ್ಗವೆಂದೂ ಹೆಸರಿದ. ಈ ಎರಡು 
ಮಾರ್ಗಗಳಿಗೂ ಆಧಾರಸ್ತಂಭವಾಗಿರತಕ್ಕದ್ದು ಆತ್ಮ ಈ ಸ್ತಂಭವು ದಾರಿಗರಿಗೆ 
ದಿಕ್‌ಸೂಚಿಯಾದ "ಕೈಕಂಬ'ದಂತೆಯೂ ನಿಂತಿದೆ. ದೇಹಾತಿರಿಕ್ತವಾದ 
ಆತ್ಮವಿದಯಂಬ ಶ್ರದ್ದೆಯಿದ್ದರೆ ಮಾತ್ರ ಈ ಧರ್ಮಾನುಷ್ಠಾನವು ಅರ್ಥ 
ವತ್ತಾಗುತ್ತದೆ. ಯಾಸ್ಕರ ನಿರುಕ್ತದಲ್ಲಿ "ಶ್ರದ್ದಾ ಎ ಶ್ರತ್‌ ಸತ್ಯಂ ದದಾತಿ 
ಯಯಾ ಸಾ' ಎಂದು ಶ್ರದ್ಧಾಶಬ್ದದ * ನಿರ್ವಜನವನ್ನು ಹೇಳಿದೆ. 
ಸತ್ಯಾನ್ವೇಷಣೆಗೆ ಉಪಕಾರಕವಾದ ಸಾಧನವಂದರ್ಥ. ಶಾಸ್ತ್ರದಲ್ಲಿಯೂ 
ಗುರುವಿನಲ್ಲಿಯೂ ಇಟ್ಟಿರುವ ಅಚಲವಿಶ್ವಾಸವೇ ಶ್ರದ್ಧೆ. 

ಅರ್ಜುನನಿಗೆ ದೇಹಾತಿರಿಕ್ತವಾದ ಆತನಿದ್ದಾನೆಂಬ ನಂಬಿಕೆ ಇತ್ತು. 
ಆದ್ದರಿಂದಲೇ “ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಗೆ 
"ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರುಮ'-ಎಂದು ವಿಷಣ್ಣ 
ನಾಗಿದ್ದಾನೆ. ಆದರೆ ಆತ್ಮನು ಯಾರು? ಅವನ ನಿಜಸ್ವರೂಪವೇನು? 
ಎಂಬುದನ್ನರಿಯದೆ "ನಾನು ನನ್ನವರಾದ ಭೀಷದ್ರೋಣಾದಿಗಳನ್ನು 
ಕೂಲ್ಲುತ್ತೇನೆ. ಅವರು ಹತರಾಗುತ್ತಾರೆ' ಎಂಬ ಶೋಕವು ಅವನನ್ನಾವರಿ 


೧೬ ಗೀತಾರ್ಥಪ್ರಕಾಶ 


ಸಿತು. ಆತ್ಮ ದೇಹ, ಇಂದ್ರಿಯಗಳನ್ನು ಕಲಬೆರಕೆ ಮಾಡಿ ತಿಳಿದುಕೊಂಡದ್ದೇ 
ಇದಕ್ಕೆ ಕಾರಣ. ಇದೇ ಮೋಹ; ಚಿತ್ತವಿಕಲತೆ; ಸತ್ಯವನ್ನು ಗ್ರಹಿಸಲಾರದ 
ಅಸಾಮರ್ಥ್ಯ. ಮೋಹದಿಂದ ಶೋಕ. ಅರ್ಜುನನು ಯುದ್ಧ ಮಾಡು 
ವುದಕ್ಕಾಗಿಯೇ ಬಂದು ಯುದ್ಧದಲ್ಲಿ ಪ್ರವೃತ್ತನಾಗಿದ್ದರೂ ಈ ಶೋಕ 
ಮೋಹಗಳಿಂದ ಅಭಿಭೂತನಾಗಿ ಯುದ್ಧಮಾಡುವುದಿಲ್ಲವೆಂದು ಸುಮ್ಮೆನೆ 
ಕುಳಿತನು. ಹರಿದು ಬರುವ ಹೊಳೆಗೆ ಅಡ್ಡ. ಗಟ್ಟೆಯಂತೆ ಶೋಕಮೋಹಗಳು 
ಅವನನ್ನು ತಡದವು. ಈಗ ಶ್ರೀಕೃಷ್ಣನ ಕೆಲಸವು ಅರ್ಜುನನ ಶೋಕಮೋಹ 
ಗಳನ್ನು ಹೋಗಲಾಡಿಸುವುದು ಮಾತ್ರ. ಅಡ್ಡಗಟ್ಟೆಯನ್ನು ತೆಗದುಹಾಕಿದರೆ 
ಹೊಳೆಯು ತಾನಾಗಿ ಹರಿಯುತ್ತದೆ. ಅದನ್ನು ಯಾರೂ ತಳ್ಳಬೇಕಾಗಿಲ್ಲ. 
ಅಂತೆಯೇ ಶೋಕಮೋಹಗಳನ್ನು ಹೋಗಲಾಡಿಸಿದರೆ ಅರ್ಜುನನು 
ತಾನಾಗಿಯೇ ಯುದ್ದದಲ್ಲಿ ಪ್ರವೃತ್ತನಾಗುತ್ತಾನೆ. ಅವನು ಮಹಾಯೋಧ. 
ಯುದ್ಧಕ್ಕೆ ಹಿಂಜರಿಯತಕ್ಕವನಲ್ಲ. ಹಿಂದೆ ಎಷ್ಟೋ ಸಲ ಹೋರಾಡಿದವನು. 
ಯುದ್ದದಲ್ಲಿ ಹಿಂಸೆ ಪ್ರಾಣಹಾನಿಗಳಾಗುತ್ತವೆಯೆಂಬುದು ಅವನಿಗೆ ತಿಳಿದೇ 
ಇತ್ತು. "ಹಿಂದ ಯುದ್ದಗಳಲ್ಲಿ ಸ್ವತಃ ಹಿಂಸೆ ಪ್ರಾಣಹಾನಿಗಳನ್ನು ಮಾಡಿಯೂ. 
ಇದ್ದಾನೆ. ಆದ್ದರಿಂದ ಶ್ರೀಕೃಷ್ಣ ನು ಅರ್ಜುನನಿಗೆ ಯುದ್ಧ ಮಾಡು - ಎಂದು 
ಹೇಳಿರುವುದು ವಿಧಿಯಲ್ಲ. ಯುದ್ದವು ಸ್ವತಃ ಪ್ರಾಪವಾಗಿತ್ತು ಅಪ್ರಾಪ್ತ 
ವಾಗಿದ್ದರೆ ವಿಧಿಯಾಗುತ್ತಿತ್ತು. "ಯುಧ್ಯಸ್ವ, ವಿಗತಜ್ವರಃ, ಮಾಮನುಸ್ಮರ 
ಯುಧ್ಯ ಚ' ಮುಂತಾದ ಮಾತು ಅನುವಾದ ಮಾತ್ರ. ಪ್ರಾಪ್ತವಾದ 
ಯುದ್ದವನ್ನೇ ನನಪುಮಾಡಿಕೂಡತಕ್ಕ ನುಡಿ. ಅರ್ಜುನನ ಶೋಕ 
ಮೋಹಗಳನ್ನು ಕಳೆದಮೇಲೆ ಭಗವಂತನು “ಯಥೇಚ್ಛಸಿ ತಥಾ ಕುರು - 
ನಿನಗೆ ಇಷ್ಟಬಂದಂತೆ ಮಾಡು' ಎಂದು ಅರ್ಜುನನಿಗೆ ಹೇಳಿದ್ದಾನೆ. ಅವನಿಗೆ 
ವಿಚಾರಸ್ವಾತಂತ್ರ್ಯವನ್ನಾ ಬಿಟ್ಟುಕೂಟ್ಟಿದ್ದಾನೆ. ಮೂಲಭೂತವಾದ ಈ 
ವಿಷಯವನ್ನು ಮನದಟ್ಟುಮಾಡಿಕೊಂಡರೆ, ಗೀತಾಶಾಸ್ತ್ರದ ಉದ್ದೇಶವು 
ಮನುಷ್ಯಮಾತ್ರನಿಗೆ ಸಹಜವಾದ , ಶೋಕಮೋಹಗಳ ವೆರಿಹಾರಕ್ಕಾಗಿಯೇ 
ಹೊರತು ಕರ್ಮವನ್ನು ಮಾಡುತ್ತಿರಬೇಕೆಂದು ಪ್ರೇರಿಸುವುದಕ್ಕಾಗಿ ಅಲ್ಲ- 
ಎಂಬುದು ನಿಶ್ಚಿತವಾಗಿ ತಿಳಿಯುತ್ತದೆ. ಅರ್ಥಕಾಮಗಳಿಗಾಗಿ ಮನುಷ್ಯನು 
ಬಾಯಿಬಿಡುತ್ತಾನೆ. ಅದಕ್ಕಾಗಿ ಯಾರ ಪ್ರೇಠಣೆಯೂ ಬೇಕಾಗಿಲ್ಲ. ಯಾವ 
ರೀತಿಯ ಪ್ರವೃತ್ತಿ ಅವನಿಗ ಶ್ರೇಯಸ್ಕರ,: ಯಾವುದು ಶ್ರೇಯಸ್ಕರವಲ್ಲ-ಎಂಬ 
ವಿವೇಚನೆಯನ್ನು ಮಾತ್ರ ಶಾಸ್ತ್ರವು ತಿಳಿಸಿಕೊಡುತ್ತ ದೆ. 


ಪ್ರಸ್ತಾವನೆ ೧೭ 


ಯೋಗಭಾಷ್ಯದಲ್ಲಿ ಈ ಮಾತು ಬರುತ್ತದೆ: "ಚಿತ್ತನದೀ ನಾಮ 
ಉಭಯತೋವಾಹಿನೀ, ವಹತಿ ಕಲ್ಯಾಣಾಯ ವಹತಿ ಪಾಪಾಯ ಚ. 
ಎಂದರ ಚಿತ್ರವೆಂಬ ನದಿಯು ಎರಡು ಮುಖವಾಗಿ ಹರಿಯುತ್ತದೆ. 
ಶ್ರೇಯಸ್ಸಿನ ಕಡೆಗೂ ಹರಿಯುತ್ತದೆ, ಪಾಪವಂಬ ಕೇಡಿನ ಕಡಗೂ 
ಹರಿಯುತ್ತದೆ (ಯೋಗಸೂತ್ರ ೧-೧೨). ಕಾರಣವೇನೆಂದರೆ, ಚಿತ್ತವು 
ಸತ್ತಗುಣ, ರಜೋಗುಣ, ತಮೋಗುಣಗಳಂಬ ಗುಣತ್ರಯದ ಸಂಮಿಶ್ರಣ 
ವಾಗಿದೆ. ಸತ್ತಗುಣದಿಂದ ಬುದ್ಧಿಯು ಪರಿಷ್ಕತೆವಾಗಿ ಸಾರಾಸಾರಗಳನ್ನು 
ವಿವೇಚಿಸುವ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ರಜೋಗುಣದಿಂದ ಆಸ 
ಲೋಭಗಳು: ಅಧಿಕವಾಗಿ ದುಃಖನಿರಾಸಗಳ ಗರ್ತಕ್ಕ ಮನುಷ್ಯನನ್ನು 
ತಳ್ಳುತ್ತವೆ. ತಮೋಗುಣದಿಂದ ಬುದ್ದಿಯು ಮಲಿನವಾಗಿ ವಿವೇಚನಾ 
ಸಾಮರ್ಥ್ಯವನ್ನು ಕಾಣದೆ, ಮನುಷ್ಯನು ಅಜ್ಞಾನ, ಪ್ರಮಾದ, ಆಲಸ್ಯ, ಮದ, 
ಮೋಹಗಳಲ್ಲಿ ಮುಳುಗಿಹೋಗುತ್ತಾನೆ. ಈ ಗುಣಗಳಿಲ್ಲದ ಯಾವ 
ಪ್ರಾಣಿಯೂ ಇಲ್ಲವೆಂದು ಗೀತೆ.ಹೇಳುತ್ತದೆ. ಈ ಮೂರು ಗುಣಗಳು ಎಲ್ಲ 
ಮನುಷ್ಯರಲ್ಲಿ ಇದ್ದರೂ, ಗುಣಗಳ ನ್ಯೂನತೆ ಅತಿರೇಕಗಳ ಕಾರಣದಿಂದ 
ವ್ಯಕ್ತಿಗಳು ನಾನಾ ಗುಣಸ್ವಭಾವದವರಾಗಿಬಿಡುತ್ತಾರೆ. ಕೆಲವರಲ್ಲಿ ಸತ್ತಗುಣವು 
ಅಧಿಕ. ಕೆಲವರಲ್ಲಿ ರಜೋಗುಣವೂ ಕೆಲವರಲ್ಲಿ ತಮೋಗುಣವೂ ಅಧಿಕ 
ವಾಗಿರುತ್ತವೆ. ಈ ಗುಣತ್ರಯವು ಒಬ್ಬನಲ್ಲಿ ಸದಾ 'ಒಂದೇ ಪ್ರಕಾರ 
ವಾಗಿರುತ್ತದಯೆಂಬ ನಿಯಮವೂ ಇಲ್ಲ. ನಿಮಿತ್ತಭೇದಗಳಿಂದ ಒಬ್ಬ 
ನಲ್ಲಿಯೇ ಒಮ್ಮಸತ್ವ ಒಮ್ಮೆರಜಸ್ಸು, ಒಮ್ಮೆ ತಮಸ್ಸು ಏರಬಹುದು ಅಥವಾ 
ಇಳಿಯಬಹುದು. ಈ ಗುಣಗಳು ಒಂದನ್ನೊಂದು ತುಳಿದು ತಮ್ಮ 
ಪ್ರಭಾವವನ್ನು ಮೆರೆಸಬಹುದು. ಈ ಗುಣತ್ರಯದ ಸಂಮಿಶ್ರಣವನ್ನೇ ಪ್ರಕೃತಿ, 
ಸ್ನಭಾವ, ನಿಸರ್ಗ - ಎಂದು ಹೇಳುತ್ತಾರೆ. ಭಗವದ್ಧಿ (ತೆ ಹೇಳುತದೆ - 


\ ೨೦ 
ಸದೃಶಂ ಚೇಷ್ಟತೇ ಸ್ವಸ್ಕಾಃ ಪ್ರಕೃತೇರ್ಜ್ಲಾನವಾನಪಿ ! 
ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷೃತಿ ॥ ೪-೩೩ 


ನಿಗ್ರಹಃ ಕಿಂ ಕರಿಷ್ಯತಿ ? ಪ್ರಕೃತಿಗೆ ಅನುಗುಣವಾಗಿ ಇಂದ್ರಿಯಗಳ ಸೆಳೆತವು 
ಪ್ರಬಲವಾದಾಗ ಇಂದ್ರಿಯನಿಗ್ರಹವು ಏನು ಮಾಡಬಲ್ಲದು? ಎಂದು 
ಶ್ರೀಕೃಷ್ಣನೇ ಹೇಳಿದ್ದಾನೆ. ಹಾಗಿದ್ದರೆ ಇಂದ್ರಿಯನಿಗ್ರಹ ಮಾಡಬೇಕೆಂಬ 
ಶಾಸ್ತ್ರೋಪದೇಶವು ವೃರ್ಥವಾಯಿತಲ್ಲ! - ಎಂಬ ಶಂಕೆ ಹುಟ್ಟುತ್ತದೆ. 


ಮನಸ್ಸನ್ನು ನಿಗ್ರಹಿಸುವುದು ಎಂದರೆ ಇಂದ್ರಿಯನಿಗ್ರಹವು ದುಷ್ಕರವಂದು 


೧೮ ಗೀತಾರ್ಥಪ್ರಕಾಶ 


ಅರ್ಜುನನು ಹೇಳಿದಾಗ ಶ್ರೀಕೃಷ್ಣನು ಒಪ್ಪಿಕೊಳ್ಳುತ್ತಾನೆ. ಆದರೆ ಮತ್ತೆ ಮತ್ತ 
ಪ್ರಯತ್ನ ಮಾಡುವುದರಿಂದಲೂ ವಿಷಯಸುಖದಲ್ಲಿ ಕ್ರಮವಾಗಿ ವೈರಾಗ್ಯ 
ವನ್ನು ಬೆಳೆಸಿಕೊಳ್ಳುವುದರಿಂದಲೂ ಇಂದ್ರಿಯನಿಗ್ರಹವು ಸಾಧ್ಯವಂದು 
ಭಗವಂತನು ಹೇಳಿದ್ದಾನೆ - 


ಅಭ್ಯಾಸೇನ ತು ಕೌಂತೇಯ ವೈರಾಗ್ಕೇಣ_ ಚ ಗೃಹ್ಮತೇ ॥ ೬-೩೫ 


ಪಾತಂಜಲಯೋಗಸೂತ್ರವೂ ಸಹ "ಅಭ್ಯಾಸವೈರಾಗ್ಯಾಭ್ಯಾಂ ತನ್ನಿ 
ರೋಧಃ' (೧-೧೨) ಎಂದು ಹೇಳುತ್ತದೆ. -ಪುರುಷಪ್ರಯತ್ನಕ್ಕೆ ಗೀತೆ 
ವಿಶೇಷವಾದ ಪ್ರಾಧಾನ್ಯವನ್ನು ಕೊಟ್ಟಿದೆ. ಮನುಷ್ಯನ ಪ್ರಯತ್ನಕ್ಕೆ 
ನಿಲುಕದಿರುವುದು ಯಾವುದೂ ಇಲ್ಲ. ಎಲ್ಲ ಶಾಸ್ತ್ರಗಳೂ ಪುರುಷಕಾರವನ್ನು 
ಪ್ರಚೋದಿಸಿ, ಯೋಗಭಾಷ್ಯದಲ್ಲಿ ಹೇಳಿದಂತೆ, ಚಿತ್ತನದಿಯನ್ನು ಕಲ್ಯಾಣದ 
ಕಡಗ ಹರಿಯುವಂತೆ ತಿರುಗಿಸುವುದೇ ಆಗಿದೆ. ಆ ವಿಧಾನವನ್ನು ಬಿಡಿಸಿ 
ಬಿಡಿಸಿ ತಿಳಿಯಾದ ನುಡಿಗಳಿಂದ ವಿವರಿಸಿರುವುದು ಭಗವದ್ಗೀತೆಯ ವೃಶಿಷ್ಟ್ಯ. 
ಆದರೆ ಯಾವ ಪ್ರಯತ್ನವನ್ನೂ ಮಾಡದೆ ಪ್ರಕೃತಿವಶರಾಗಿ ಇಂದ್ರಿಯಗಳ 
ದಾಸರಾಗಿರುವುದು ಮಾನವನ ಇತಿಹಾಸದಲ್ಲಿರುವ ದುರಂತ. ರಜೋಗುಣ 
ದಿಂದ ಹುಟ್ಟುವ ಕಾಮ-ಆಸ, ಅದಕ್ಕೆ ಅಡ್ಡಿಯಾದಾಗ ಹುಟ್ಟುವ ಕ್ರೋಧ - 
ಇದೇ ಮಾನವನ ಅಧಃಪತನಕ್ಕೆ ಕಾರಣ. 


ತಸಾತ್ರಮಿಂದ್ರಿಯಾಣ್ಮಾದೌ ನಿಯಮ್ಮ ಭರತರ್ಷಭ | 
ಪಾಪ್ನನಂ ಪ್ರಜಹಿ ಹ್ಯೇನಂ ಜ್ಞಾನವಿಜ್ಞಾನನಾಶನಮ್‌ ॥ ೪-೪೧ 


ಅರ್ಜುನ, ಮೊದಲು ನೀನು ಇಂದ್ರಿಯಗಳನ್ನು ವಶಕ್ಕೆ ತಂದುಕೊ. 
ಆಮೇಲೆ ಜ್ಞಾನವಿಜ್ಞಾನಗಳನ್ನು ನಾಶಮಾಡತಕ್ಕ ಕ್ರೋಧಜನಕವಾದ 
ಕಾಮವೆಂಬ ಮಹಾಪಾಪಿಯನ್ನು ಕೊಲ್ಲು! - ಇದು ಶ್ರೀಕೃಷ್ಣನ ಬೋಧೆ. 
ಎದುರಿಗೆ ಬಂದು ನಿಂತ ಬಹಿರಂಗಶತ್ರುವನ್ನು ಕೊಲ್ಲುವುದು ದೊಡ್ಡ 
ವಿಷಯವಲ್ಲ. ಅಂತರಂಗಶತ್ರುವಾದ ಕಾಮವನ್ನು ಗಲ್ಲುವುದಿದೆಯಲ್ಲ ಇದು 
ಮಹತ್ತರವಾದದ್ದು. 

ಎಲ್ಲ ಮಾನವರಲ್ಲಿ ಈ ಮೂರು ಗುಣಗಳಿರುವುದಾದರೂ ಯಾರಲ್ಲಿ 
ಸತ್ತಗುಣವು ಅಧಿಕವಾಗಿದ್ದು, ಉಳಿದವೆರಡು ಅತ್ಯಲ್ಲವಾಗಿ ಉಳಿದು 
ಕೂಂಡಿರುತ್ತವಯೋ ಅವರು ದೈವಸಂಪತ್ತಿನವರು. ಯಾರಲ್ಲಿ ಸತ್ತಗುಣವು 
ಅಲ್ಪವಾಗಿದ್ದು ರಜೋಗುಣ ತಮೋಗುಣಗಳ ಪ್ರಭಾವವೇ ಅಧಿಕವಾಗಿರು 


ಪ್ರಸ್ತಾವನೆ ೧೯ 


ತ್ತ್ರದಯೋ ಅವರು ಆಸುರಸಂಪತ್ರಿನವರು - ಎಂದು ಗೀತೆಯು 
ಮಾನವಜಾತಿಯನ್ನು ಸ್ಕೂಲವಾಗಿ ಎರಡು ವರ್ಗಗಳನ್ನಾಗಿ ವಿಂಗಡಿಸಿದ. ಈ 
ಎರಡು ಸಂಪತ್ತುಗಳಿರತಕ್ಕವರ ಗುಣಸ್ವಭಾವಗಳನ್ನು ಹದಿನಾರನೆಯ 
ಅಧ್ಯಾಯದಲ್ಲಿ ವಿಸ್ತಾರವಾಗಿ ವರ್ಣಿಸಲಾಗಿದ. ಅಹಿಂಸಾ, ಸತ್ಯ, ಅಕ್ರೋಧ, 
ದಯೆ, ತ್ಯಾಗ, ಮಾರ್ದವ, ಶೌಚ - ಮೊದಲಾದ ಸಾತ್ತಿಕ ಗುಣಗಳು 
ದೃವೀಸಂಪತ್ತಿಗ ಸೇರುತ್ತವೆ. ದಂಭ, ದರ್ಪ, ಅಹಂಕಾರ, ಕ್ರೋಧ, ಮದ, 
ಕರ್ಕಶಸ್ತ ಜು ಚಕ ಮೊದಲಾದುವು ರಾಜಸತಾಮಸಗಳ ಗುಂಪಿಗೆ ಸೇರಿದ್ದು, 
ಆಸುರೀಸಂಪ ತಿನ ಗುಣಗಳು. ಆಸುರಸಂಪತ್ತಿನವರು ಕಾಮೋಪಭೋಗವೇ 

ಶೀವನದ ಪರಮಗುರಿಯೆಂದು ತಿಳಿದಿರುತ್ತಾರೆ. ನೂರಾರು ಆಶಾಪಾಶ 
ಗಳಿಂದ ಬದ್ಧರಾಗಿರುತ್ತಾರೆ. ಜಗತ್ತಿಗೆ ಕೇಡು ಆಗತಕ್ಕದ್ದು ಈ ಜನರಿಂದ. 
ಜಾನು ಇಲ್ಲವೆಂಬ ನಾಸ್ತಿಕರನ್ನು ಗೀತೆಯು ಆಸುರಸಂಪತ್ತಿನವರಲ್ಲಿ 

ಸೇರಿಸುತ್ತದೆ. ದೈವೀಸಂಪತ್ತು ಮನುಷ್ಯನನ್ನು ನಿಃಶ್ರೇಯಸದ ಕಡಗ 
ಒಯ್ಯುತ್ತದೆ. ಆಸುರೀ ಸಂಪತ್ತು ಇವನನ್ನು ಸಂಸಾರಚಕ್ರದಲ್ಲಿ ತೊಳಿಸುತ್ತಲೇ 
ಇರುತ್ತದೆ. "ದೈವೀಸಂಪದ್ದಿಮೋಕ್ಷಾಯ ನಿಬಂಧಾಯಾಸುರೀ ಮತಾ' 
(೧೬-೫). 

ಮನುಷ್ಯನನ್ನು ಆಸುರೀಸಂಪತ್ತಿನಿಂದ ದೃವೀಸಂಪತ್ತಿನ ಕಡಗ 
ಕರೆದೊಯ್ಯುವುದು ಗಿ oe ಶಗಳ ಪರಮಲಕ್ಷ್ಯವಾಗಿರುತ್ತದೆ. ಎಲ್ಲ 
ಅಧ್ಯಾಯಗಳ ಕಡೆಯಲ್ಲಿರುವ ಪುಷ್ಟಿಕೆಯಲ್ಲಿ "ಬ್ರಹ್ಮವಿದ್ಯಾಯಾಂ ಯೋಗ 
ಶಾಸ್ತ್ರೇ ಎಂಬ ಮಾತು ಬರುತ್ತ 5. ಗೀತಯಲ್ಲಿ ಹೇಳಿರುವುದು ಬ್ರಹ್ಮವಿದ್ಯೆ, 
ಅಧ್ಯಾತ್ಮವಿದ್ಧ ಸಮ್ಯಗ್‌ದರ್ಶನ ಎಂಬುದು ಇದರಿಂದ ಸ್ಫುಟವಾಗುತ್ತದೆ. 
ಭಗವದ್ಗೀ ತಯು "ಸರ್ವೋಪನಿಷತ್ತುಗಳ ಸಾರಸಂಗ್ರಹ'ವಂದು ಶ್ರೀ 
ಶಂಕರಾಜಾರ್ಯರು ಪ್ರಶಂಸೆ ಮಾಡಿದ್ದಾರೆ. ಸಮಸ್ತ ಪ್ರಾಚೀನ ದಾರ್ಶನಿಕರೂ 
ಗೀತೆಯನ್ನು ಪ್ರಸಾನತ್ರಯದಲ್ಲಿ ಪರಿಗಣಿಸಿರುವುದರಿಂದ, ಉಪನಿಷತ್ತು, 
ಬ್ರಹಸೂತ್ರ, ಭಗವದ್ಗೀತೆ - ಇವುಗಳಿಗೆ ಏಕವಾಕೃತೆ ಇರಲೇಬೇಕು. 
ಇವುಗಳು ಪ್ರತಿಪಾದಿಸುವುದರಲ್ಲಿ ತಾತ್ಪರ್ಯಭೇದವಿದೆಯೆಂದು ಆಧುನಿಕ 
ವಿದ್ವಾಂಸರು ಹೇಳುತ್ತಿರುವುದು ಅಸಂಗತವೆಂದು ಮತ್ತೆ ಹೇಳಬೇಕಾಗಿಲ್ಲ. 
ಪ್ರಸಾನತ್ರಯದಲ್ಲಿ ಗೀತೆಯು ಸಾಧನಪ್ರಸಾನವೆಂದು ಖ್ಯಾತವಾಗಿದೆ. 
ಮುಮುಕ್ತುವಿಗ ಆವಶ್ಯಕವಾದ ಸಾಧನಪ್ರಪಂಚವನ್ನು ಕ್ರೋಢೀಕರಿಸಿ 
ತಿಳಿಸಿಕೂಟ್ಟಿರುವುದು ಗೀತೆಯ ಇನ್ನೊಂದು ವಿಶೇಷ. ಈ ಕಾರಣದಿಂದಲೇ 


ಖನಿ ಗೀತಾರ್ಥಪ್ರಕಾಶ 


ಪ್ಪಿಕೆಗಳಲ್ಲಿ "ಯೋಗಶಾಸ್ತ್ರೇ' ಎಂಬ ಶಬ್ದವನ್ನು ಸೇರಿಸಿದ್ದಾರೆಂದು ನನ್ನ 
ಅಭಿಪ್ರಾಯವಿದೆ. ಯೋಗಶಬ್ದಕ್ಕೆ ಅನೇಕಾರ್ಥಗಳಿರುವುದರಿಂದ 
ಸಾಧನವೆಂಬ ಅರ್ಥವೂ ಹೊಂದುತ್ತದೆ. ಗೀತೆಯಲ್ಲಿ ಪ್ರಸ್ತುತವಾಗಿರುವ 
ಕರ್ಮಯೋಗ, ಧ್ಯಾನಯೋಗ, ಭಕ್ತಿಯೋಗ, ಜ್ಞಾನಯೋಗಗಳು 
ಬ್ರಹವಿದ್ಯಗೆ ಸಾಧನಗಳೇ. 


ಕರ್ಮಯೋಗ 

ಭಗವದ್ಗೀತಯು ಬ್ರಹವಿದ್ಯೆಯೂ ಮೋಕ್ಷಶಾಸ್ತ್ರವೂ ಆಗಿರುವುದರಿಂದ 
ಮೋಕ್ಷದೃಷ್ಟಿಯಿಂದಲೇ ಈ ಸಾಧನಗಳನ್ನು ಪರಿಶೀಲಿಸುವುದು ಯುಕ್ತ. 
ಕರ್ಮವಂದರೆ ಕ್ರಿಯೆ, ಕಲಸ, ಪ್ರವೃತ್ತಿ. ಹುಟ್ಟಿನಿಂದಲೇ ಮನುಷ್ಯನು 
ಕರ್ಮದಲ್ಲಿ ತೂಡಗುತ್ತಾನೆ. ಜೀವನಯಾತ್ರೆಗಾಗಿ ವಿಭಿನ್ನ ಕರ್ಮಗಳನ್ನು 
ನಡೆಸುತ್ತಾನೆ. ಇವೆಲ್ಲವೂ ಕರ್ಮಯೋಗಕ್ಕೆ ಸಂಬಂಧಿಸಿದ ಕರ್ಮಗಳೆ ? 
ಗೀತೆಯನ್ನು ಪರಿಶೀಲಿಸಿದರೆ ಆಯಾ ವರ್ಣದವರಿಗೆ ಶಾಸ್ತ್ರವಿಹಿತಗಳಾದ 
ಯಜ್ಞ, ದಾನ, ತಪಸ್ಸು, ರಾಜ್ಯಪಾಲನೆ, ಯುದ್ಧ, ಕೃಷಿ, ವಾಣಿಜ್ಯ, 
ಫರಿಚರ್ಯ ಮೊದಲಾದ ಕೆಲವು ಕರ್ಮಗಳು ಮಾತ್ರ ಸ್ವಧರ್ಮಗಳಾದರಿಂದ 
ಅವುಗಳ ಅನುಷ್ಠಾನವು ಕರ್ತವ್ಯವಂದು ವಿಧಿಸಿರುವುದು ಕಂಡುಬರುತ್ತದೆ. 
ಇದನ್ನು ವಿಶಾಲಾರ್ಥದಲ್ಲಿ ತೆಗೆದುಕೊಳ್ಳುವುದು.  ಸಮುಚಿತವಂದು 
ತೋರುತ್ತದೆ. ಇಲ್ಲದಿದ್ದರೆ ಗ್ರಂಥರಚನೆ, ಸಮಾಜಸೇವೆ, ನೌಕರಿ, 
ಪ್ರಜಾಪ್ರಭುತ್ವದ ಅಡಿಗಲ್ಲಾದ ರಾಜಕೀಯ ವ್ಯವಹಾರ, ಕೈಗಾರಿಕ - 
ಮುಂತಾದ ಉದ್ಯೋಗಗಳು ಕೈಬಿಟ್ಟು ಹೋಗುತ್ತವೆ. ಈ ಕಾಲದಲ್ಲಿ 
ಕರ್ಮಸಾಂಕರ್ಯವಾಗಿಬಿಟ್ಟಿದಯಾದ್ದರಿಂದ ಗೀತಾಸಂದೇಶವು ಯಾರಿಗೆ 
ಮುಟ್ಟುತ್ತದೆ ? ಜಿಜ್ಞಾಸುಗಳಿಗೆ ಗೀತೆಯ ಉಪಯುಕ್ತತೆ ಅತ್ಯಲ್ಪವಾದೀತು. 
ಆದ್ದರಿಂದ ಕರ್ಮಶಬ್ದದ ಅರ್ಥವನ್ನು ವಿಸ್ತರಿಸಿ, ಸಾಮಾನ್ಯ ಧರ್ಮಗಳನ್ನು 
ಅತಿಕ್ರಮಿಸದಿರುವ, ಸತ್ಯಮಾರ್ಗದ ಎಲ್ಲ ಕರ್ಮಗಳೂ ಕರ್ಮಯೋಗದ 
ತಕ್ಕೆಯೂಳಗೆ ಬರುತ್ತವೆಯೆಂದು ತಿಳಿಯುವುದು ಯುಕ್ತವಾಗಿದೆ. 

ಹೀಗೆ ಜಗದ್ವ್ಯವಹಾರದಲ್ಲಿ ತೊಡಗಿದವರು ಫಲಾಭಿಲಾಷೆಯಿಂದಲೇ 
ಪ್ರವೃತ್ತರಾಗಿರುತ್ತಾರೆ. ಎಷ್ಟು ಎಚ್ಚರಿಕೆಯಿಂದಿದ್ದರೂ ಕಾಮಕ್ರೋಧಗಳು 
ಒಮ್ಮೊಮ್ಮತಪ್ಪದಾರಿಗೆ ತಳ್ಳಿ ಬಿಡುತ್ತವೆ. ಧರ್ಮಸ್ವರೂಪವನ್ನರಿಯುವುದೂ 
ಕಠಿಣವಾದದ್ದು. ಹೀಗಾಗಿ ಪಾಪಪುಜ್ಯಗಳು ಗಂಟುಬೀಳುವುದು ತಪ್ಪಿ ಸಲ್ಲ. 
ಪ್ರಾರಬ್ಧಕರ್ಮಗಳ ಮೂಟೆಯೊಂದನ್ನು ಹೊತ್ತುಕೊಂಡೇ ಮನುಷ್ಯನು 


4. 


ಪ್ರಸಾವನೆ ೨೧ 


ಜನತಳದಿರುತಾನೆ. ಹೀಗಾಗಿ ಕರ್ಮದ ಮೂಟೆ ಹಿಗ್ಗುತ್ತಲೇ ಇರುತ್ತದೆ. 
ಕರ್ಮಫಲಗಳಾದ ಸುಖದುಃಖಗಳನ್ನು ಭೋಗಿಸುವುದಕ್ಕಾಗಿ ಮತ್ತೆ ಜನನ, 
ಮತ್ತೆ ಕರ್ಮಸಂಚಯ. ಈ ಜನನಮರಣಗಳ ಚಕ್ರವು ಸುತ್ತುತ್ತಲೇ 
ಇರುವುದರಿಂದ ಇದರಲ್ಲಿ ಸಿಕ್ಕಿಹಾಕಿಕೊಂಡ ಪ್ರಾಣಿಯ ಬಿಡುಗಡ 
ಎಂದಿಗಾದೀತು ? ಈ ಸಂಸಾರಚಕ್ರದ ಹಿಡಿತದಿಂದ ಸಡಿಲಿಸಿಕೊಂಡು, 
ಕರ್ಮಗಳ ಮೂಟೆಯು ಹಿಗ್ಗದಿರುವಂತೆ ನೋಡಿಕೊಳ್ಳಲು, ಮೊದಲು 
ಗೀತಾಶಾಸ್ತವ್ರು ಒಂದು ಉಪಾಯವನ್ನು ತಿಳಿಸಿಕೂಡುತ್ತದೆ. ಅದೇ 
ಕರ್ಮಯೋಗ. 

ಸ್ವಾರ್ಥಕ್ಕಾಗಿ ಮನುಷ್ಯನು ಫಲಾಭಿಲಾಷೆಯಿಂದ ಕರ್ಮವನ್ನು ಮಾಡು 
ತಾನೆ. ಫಲಾಭಿಲಾಷೆಯೆಂಬ ಕಾಮವು ಪಾಪಪುಣ್ಯಗಳಿಗೆ ಕಾರಣವಾಗಿ 
ಈತನನ್ನು ಸಂಸಾರಚಕ್ರದಲ್ಲಿ ಬಂಧಿಸುತ್ತದೆ. ಕಾಮವೇ ಬಂಧಕ, ಕರ್ಮವು 
ಸ್ವತಃ ಬಂಧಕವಲ್ಲ. ಆದ್ದರಿಂದ ಕರ್ಮದಲ್ಲಿ ಫಲಾಸಕ್ತಿಯನ್ನು ತ್ಯಜಿಸುವುದೇ 
ಉಪಾಯವಂದು ಗೀತ ತಿಳಿಸಿಕೂಡುತ್ತದೆ. ಆಗ ಕರ್ಮವು, ವಿಷದ ಹಲ್ಲನ್ನು 
ಮುರಿದ ಹಾವಿನಂತಾಗಿ ಯಾವ ತೊಂದರೆಯನ್ನೂ ಕೊಡುವುದಿಲ್ಲ. ಸರ್ಪವು 
ಭಯಂಕರವಾದರೂ ಹಾವಾಡಿಗನು ಅದನ್ನು ಕೊರಳಿಗೆ ಹಾರದಂತೆ 
ಸುತ್ತಿಕೊಳ್ಳುತ್ತಾನೆ. ಅವನಿಗೆ ಯಾವ ಭಯವೂ ಇಲ್ಲ. ಏಕೆಂದರೆ, ಅದರ 
ವಿಷದ ಹಲ್ಲನ್ನು ಅವನು ಕಿತ್ತುಹಾಕಿರುತಾನೆ. ಫಲಾಸಕ್ತಿಯಿಲ್ಲದ ಕರ್ಮವನ್ನು 


ನಡಸುವುದು ಸಾಧ್ಯವೇ ಇಲ್ಲವೆಂದು ಕಲವರು ವಾದಿಸುವುದುಂಟು. 
ಅಂಥವರು ತಾಯಿ ಮಗುವಿನ ಶುಶ್ರೂಷೆಯನ್ನೇಕೆ ಮಾಡುತ್ತಾಳೆ ? 
ಎಂಬುದನ್ನು ನೋಡಬೇಕು. ತಾಯಿಗೆ ಯಾವ ಸ್ತಾರ್ಥವೂ ಇಲ್ಲ. 
ಮಗುವಿಗಾಗುವ ಸಂತೋಷವೇ ಫಲವೆಂದು ಹೇಳುವುದಾದರೆ, ಕರ್ಮಕ್ಕೆ 
ಈಶ್ವರಪ್ರೀತಿಯೇ ಫಲವಂದಾಗಲಿ. ಬಾಧೆಯೇನೂ ಇಲ್ಲ. ಈಶ್ವರನು 
ಪ್ರೀತನಾಗಿ ತನಗೂಂದು ಫಲವನ್ನು ನೀಡಲಿ - ಎಂದು ಒಯಸಿದರ ಅದು 
ನಿಷ್ಕಾಮಕರ್ಮವಾಗುವುದಿಲ್ಲ. ಇದು ನನ್ನ ಕಲಸ - ಎಂಬ ಮಮಕಾರದ 
ಸಂಗವನ್ನು ತ್ಯಜಿಸಿ, ಇದು ಭಗವಂತನ ಕಲಸ ಎಂಬ ಬುದ್ದಿ ದೃಢ 
ವಾಗಿರಬೇಕು. ಇಂತಹ ನಿಷ್ಕಾಮಕರ್ಮವನ್ನು ಅನಾಸಕ್ತಿಯೋಗದಿಂದ 
ಆಚರಿಸತಕ್ಕ ಕರ್ತನಿಗೆ ಪಾಪಪುಣ್ಯಗಳ ಲೇಪವಿಲ್ಲವಂಬುದು ಗೀತಯ 
ಸಿದ್ಧಾಂತವಾಗಿದೆ. ಪುಣ್ಯವೂ ಸಹ ಫಲಭೋಗಕ್ಕಾಗಿ ಜನ್ನಾಂತರವನ್ನುಂಟು 
ಮಾಡುವುದರಿಂದ ಬಂಧಕವೆಂದು ವೇದಾಂತವು ನಿರ್ಣಯಿಸಿದ. ಈ 


೨೨ ಗೀತಾರ್ಥಪ್ರಕಾಶ 


ರೀತಿಯಲ್ಲಿ ವರ್ತಮಾನ ಮತ್ತು ಆಗಾಮಿಕರ್ಮಗಳ ಸಂಗ್ರಹವಾಗುವು 
ದಿಲ್ಲವಾದ್ದರಿಂದ ಕರ್ಮಯೋಗಿಯ ಕರ್ಮದ ಮೂಟೆ ಹಿಗ್ಗುವುದಿಲ್ಲ. 
ಪ್ರಾಚೀನಕರ್ಮಗಳ ಸಂಗ್ರಹವೂಂದು ಉಳಿದುಕೂಂಡಿರುತ್ತದೆ. ಆತ್ಮಜ್ಞಾನ 
ವಾಗುವವರಗೂ ಇದರ ಫಲವನ್ನನುಭವಿಸುವುದು ತಪ್ಪುವುದಿಲ್ಲ. ಕರ್ಮ 
ಯೋಗದಿಂದ ಚಿತ್ತಶುದ್ದಿಯೆಂಬ ಒಂದು ಪ್ರಯೋಜನವು ಈಶ್ವರಾನುಗ್ರಹ 
ದಿಂದ ದೊರಕುತ್ತದೆ. 

ಮನುಷ್ಯನು ನಾನಾಜನಗಳಲ್ಲಿ ಮಾಡಿದ ಕರ್ಮಗಳಿಂದಾದ ಸಂಸ್ಕಾರ 
ವೆಂಬ ಕೊಳೆ ಚಿತ್ತಕ್ಕೆ ಅಂಟಿಕೊಂಡಿರುತ್ತದೆ. ಈ ಸಂಸ್ಕಾರದಿಂದ ಕಾಮ 
ಕ್ರೋಧಾದಿಗಳು ಉದ್ಭವಿಸಿ ಫಲಾರ್ಥವಾಗಿ ಮನುಷ್ಯನನ್ನು ಮತ್ತೆ ಕರ್ಮ 
ಪಥದಲ್ಲಿ ದೂಡುತ್ತವೆ. ಚಿತ್ತಶುದ್ದಿಯಾದಂತೆ ಕ್ರಮವಾಗಿ ನಿತ್ಯಾನಿತ್ಯ 
ವಸ್ತುವಿವೇಕ, ವೈರಾಗ್ಯಾದಿಗಳು ಉಂಟಾಗಿ ದೃವೀಸಂಪತ್ತು ವರ್ಧಿಸುತ್ತ 

ಗುತ್ತದೆ. ಮುಖ್ಯವಾಗಿ ಚಿತ್ತಜಾಂಚಲೃವು ದೂರವಾಗುವುದರಿಂದ, 
ಮುಂದಿನ ಧ್ಯಾನಯೋಗಕ್ಕೆ ಏರುವ ಅರ್ಹತ ಬರುತ್ತದೆ. ಈಶ್ವರಪ್ರೀತಿ, 
ಚಿತ್ತ ಶುದ್ದಿ ಗಳರಡೂ ನಿಷ್ಕಾಮಕರ್ಮಯೋಗದ ra. ಕೂಂಡರೂ 
ಅವು ಭಗವತ್ನಾಂನಿಧ್ಯದ ಕಡಗ ಸಾಧಕನನ್ನು ಯ್ಯುವುದರಿಂದ 
ಕಾಮಗಳನ್ನಿಸಿಕೊಳ್ಳುವುದಿಲ್ಲ ಕರ್ಮಯೋಗಿಗ ಆ. ಭಕ್ತಿಯು 
ಅತ್ಯಾವಶ್ಯಕ. ಭಕ್ತಿಯಿಲ್ಲದ ಈಶ್ವರಾರ್ಪಣಬುದ್ದಿಯೇ ಜನಿಸುವುದಿಲ್ಲ. 

ಈ ಕರ್ಮಯೋಗದಲ್ಲಿ ತೊಡಗಿದ್ದರೂ ಪೂರ್ವಕರ್ಮವಶದಿಂದ 
ಸಾಧಕನಲ್ಲಿ ಆಗಾಗ ಫಲಾಸಕ್ತಿಯು ಎದ್ದುಕೊಳ್ಳ ಬಹುದು. ಏಕಂದರೆ, ಅವನು 
ಗೃಹಸ್ನನಾಗಿದ್ದು ಲೋ Ni ವಹಾರದಲ್ಲಿ ) ತೊಡಗಿರುತಾನೆ. ಕುಟುಂಬಭರಣದ 
ಕರ್ತವೃವೂ ಅವನಲ್ಲಿರುತ್ತದೆ. ಆದ್ದರಿಂದ ಆಕರ್ಷಣೆಗಳಿಗೆ ಬಲಿಯಾಗು 
ವುದು ಸಹಜ. ಆದರೂ ಪ್ರಯತ್ನದಿಂದ ಆಕರ್ಷಣೆಯನ್ನು ನಿಗಹಿಸುತ್ತ 
ಕಾಮನೆಗಳನ್ನು ನಿಗ್ರಹಿಸು ಶಕ್ತಿಯನ್ನು ಕೊಡೆಂದು ಭಗವಂತನಿಗ 
ಶರಣಾಗುವುದು ಉತ್ತಮಸಾಧಕನ ಲಕ್ಷಣವಾಗಿರುತ್ತದೆ. ಇದಿಷ್ಟು ಗೀತೆಯಲ್ಲಿ 
ಹೇಳಿದ ಕರ್ಮಯೋಗದ ಸಾರಾಂಶವಾಗಿದೆ. ರಾಷ್ಟ್ರಕ್ಕಾಗಿ, ಸಮಾಜಕ್ಕಾಗಿ, 
ಕುಟುಂಬಕ್ಕಾಗಿ, ಕಡಗ ತನ್ನ ದೇಹಪೋಷಣ್‌ಗಾಗಿ ಸಹ ತಾನು ಮಾಡುತ್ತಿರುವ 
ಕರ್ಮವಲ್ಲವೂ ಈಶ್ರರಾಜ್ಞ, ಈಶ್ವರಪ್ರೀತಿಗಾಗಿ, ನನ್ನದೇನೂ ಇಲ್ಲ - ಎಂಬ 
ನಿಶ್ಚಯವು. ದೃಢವಾಗಿ ಬೇರೂರಿತಂದರೆ ನಿಷ್ಕಾಮಕರ್ಮಯೋಗವು 
ಸಿದ್ಧಿ ಸಿತಂದು ತಿಳಿಯಬೇಕು. 


ಪ್ರಸ್ತಾವನೆ ೨೩ 


ಧ್ಯಾನಯೋಗ 

ನಿಷ್ಕಾಮಕರ್ಮದಿಂದ ಚಿತ್ತಶುದ್ಧಿಯಾಗುತ್ತದೆಯಂಬುದು ದಿಟವಾದರೂ 
ಕರ್ಮವು ಸ್ವಯಂಪೂರ್ಣವಾದ ಸಾಧನವಲ್ಲ. ಧ್ಯಾನಯೋಗವೂ ಬೇಕು. 
ನಾನಾ ಜನಗಳಲ್ಲಿ ಮಾಡಿದ ಕುಕರ್ಮಗಳ ಸಂಸ್ಕಾರದಿಂದ ಜಡ್ಡುಗಟ್ಟಿದ 
ಚಿತ್ತದ ಕೊಳ ಸುಲಭವಾಗಿ ಹೋಗುವುದಿಲ್ಲ. ಕಿಲುಬುಗಟ್ಟಿದ ತಾಮ್ರದ 
ಪಾತ್ರಗೆ ಉಪ್ಪು ಹುಳಿ ಹಚ್ಚಿ ಮಣ್ಣು ಬೂದಿಗಳಿಂದ ಉಜ್ಜಿದಾಗ ಕಿಲುಬು 
ಸಡಿಲುತ್ತದೆ. ಅನಂತರ ಅದನ್ನು ನಿರ್ಮಲವಾದ ಜಲದಿಂದ ತೂಳೆಯ 
ಬೇಕಾಗುತ್ತದೆ. ನಿರ್ಮಲಜಲದ ಕಾರ್ಯವನ್ನು ಇಲ್ಲಿ ಧ್ಯಾನಯೋಗವು 
ಮಾಡುತ್ತದೆ. ಧ್ಯಾನವು ಜಲವಿದ್ದಂತ. ನಿತ್ಯಶುದ್ಧನಾದ ಭಗವಂತನ 
ಸಂಪರ್ಕದಿಂದ ಚಿತ್ರವು ನಿರ್ಮಲವಾಗುತ್ತದೆ. ಇಲ್ಲಿ ವಿವಕ್ಷಿತವಾಗಿರುವುದು 
ಭಕ್ತಿಪೂರ್ವಕವಾದ ಭಗವಂತನ ಧ್ಯಾನ. ಕರ್ಮಯೋಗದಿಂದ ಚಿತ್ತದ 
ಕಶಲವು ಸಡಿಲಿದಮೇಲೆ ಧ್ಯಾನಯೋಗವೆಂಬ ನಿರ್ಮಲಜಲದಲ್ಲಿ ಚಿತ್ತವನ್ನು 
ಮುಳುಗಿಸಿದರ ಅದರ ಕಶಲವು ಹೋಗುತ್ತದೆ. ಹಿಂದಿನ ಮಲಿನ 
ಸಂಸ್ಕಾರಗಳ ನಿವೃತ್ತಿಯೇ ಶುದ್ದಿ. 

ಧ್ಯಾನ, ಉಪಾಸನೆ - ಇವೆರಡೂ ಒಂದೇ ಅರ್ಥದ ಶಬ್ದಗಳು. 
ಭಗವಂತನನ್ನು ಏಕಾಗ್ರಚಿತ್ರದಿಂದ ಚಿಂತಿಸುವುದು ಧ್ಯಾನ. ಸಗುಣನೂ 
ಸಾಕಾರನೂ ಆದ ಈಶ್ವರನ ಧ್ಯಾನವು ವ್ಯಕ್ತೋಪಾಸನ. ನಿರ್ಗುಣನೂ 
ನಿರಾಕಾರನೂ ಆದ ಆತ್ಮನ ಧ್ಯಾನವು ಅವ್ಯಕ್ಕೋಪಾಸನೆ. ಸಾಧಕನು ಮೂದಲು 
ವ್ಯಕ್ತೋಪಾಸನೆಯಲ್ಲಿ ತೂಡಗಿ, ಅಭ್ಕಾಸಮಾಡಿದಮೇಲೆ ಅವ್ಯಕ್ತೋಪಾಸನೆ 
ಸಾಧ್ಯವಾಗುವುದು. ದೇವತಾರ್ಚನೆಯು ಎಂದರೆ - ಮೂರ್ತಿಪೂಜೆಯು 
ಧ್ಯಾನಯೋಗವನ್ನೇರುವುದಕ್ಕೆ ಒಂದು ಸೋಪಾನ. ವಿಶ್ವರೂಪಾಧ್ಯಾಯದಲ್ಲಿ 
ಭಗವಂತನ ನಾನಾವಿಭೂತಿಗಳನ್ನು ತಿಳಿಸಲಾಗಿದ. ಇಷ್ಟವಾದ ಯಾವುದೇ 
ಒಂದು ವಿಭೂತಿಯ ಧ್ಯಾನವು ವ್ಯಕ್ತೋಪಾಸನಯಾಗುತ್ತದೆ. ನಿರಂತರವಾಗಿ 
ಧ್ಯಾನದಲ್ಲಿ ತೊಡಗಿದಾಗ ನಿತ್ಯಕರ್ಮಗಳು ಬಿಟ್ಟುಹೋದರೂ ದೋಷ 
ವಿಲ್ಲವಂದು ತಿಳಿಯಬೇಕು. ಕರ್ಮಯೋಗಿಯು ವ್ಯಕ್ತೋಪಾಸನೆಯನ್ನು 
ಯಥಾಶಕ್ತಿಯಾಗಿ ಮಾಡುತಿರುವುದು ಶ್ರೇಯಸ್ಕರ. ಪ್ರಣವೋಪಾಸನೆಯು 
ನಿರ್ಗುಣೋಪಾಸನಯಲ್ಲ ಸೇರುತ್ತದೆ. ಈ ಅರ್ಹತ ಬಂದವನು ಸತತವೂ 
ಬ್ರಹ್ಮಚಿಂತನದಲ್ಲಿ ತೂಡಗಿರುವುದರಿಂದ ಕರ್ಮಿಗಳಿಗೆ ಇದು ಸಾಧ್ಯ 
ವಾಗತಕ್ಕದ್ದಲ್ಲ. 


೨೪ ಗೀತಾರ್ಥಪ್ರಕಾಶ 


ಭಕ್ತಿಯೋಗ 

ಕರ್ಮಯೋಗ ಧ್ಯಾನಯೋಗಗಳು ಭಕ್ತಿಯೋಗಕ್ಕೆ ದ್ವಾರಗಳು. ಕರ್ಮವು 
ಭಗವದಾರಾಧನಾರ್ಥವಾಗಿ ನಡೆಯತಕ್ಕದ್ದು, ಧ್ಯಾನವು ನೇರವಾಗಿ 
ಭಗವಂತನನ್ನೇ ಉದ್ದೇಶಿಸಿದ್ದು. ಕರ್ಮಯೋಗದಿಂದ ವಿಶೇಷವಾಗಿ ಚಿತ್ತದ 
ತಮೋಗುಣವೂ ಧ್ಯಾನಯೋಗದಿಂದ ರಜೋಗುಣವೂ ನಾಶವಾಗಿ 
ಸತ್ತಗುಣವು ಚಿತ್ರದಲ್ಲಿ ಉಳಿದುಕೊಂಡಿರುತ್ತದೆ. ಆಗ ಭಕ್ತಿಯು ಪ್ರಾಧಾನ್ಯ 
ವನ್ನು ಪಡದುಕೊಳ್ಳುತ್ತದೆ. 


ಮನನಾ ಭವ ಮದ್ಭಕ್ತೋ ಮದ್ಕಾಜೀ ಮಾಂ ನಮಸ್ಕುರು | 
ಮಾಮೇವೈಷ್ಠಸಿ ಯುಕ್ತೈವಮಾತ್ಮಾನಂ ಮತ್ತರಾಯಣಃ ॥ ೯-೩೪ 


ಇತ್ಯಾದಿ  ಶ್ಲೋಕಗಳಿಂದ ಶ್ರೀಕೃಷ್ಣನು ಭಕ್ತಿಯನ್ನು ವಿಶೇಷವಾಗಿ 


ಕಾ 
ಹಾಪ್‌ 


ಹೊಗಳಿದ್ದಾನೆ. ಪರಮಾತ ಪ್ರಾಪ್ತಿಸಾಧನಗ ಳಲ್ಲಿ ಭಕ್ತಿಯೇ ಪ್ರಧಾನವಾದ 
ಸಾಧನವಂದು ಗೀತೆಯು ಸಾರುತ್ತದ. ಭಗವಂತನಲ್ಲಿ ನಿರತಿಶಯವಾದ 
ಪ್ರೇಮವೇ ಭಕ್ತಿ. ಈ ಭಕ್ತಿಮಾರ್ಗದಲ್ಲಿ ನಿರತರಾದವರಿಗೆ ಭಗವದನುಗ್ರಹ 
ದಿಂದ ಸಮ್ಯಗ್‌ಜ್ಞಾನವು ಪ್ರಾಪ್ತವಾಗುತ್ತದೆಯೆಂದು ಗೀತಯಲ್ಲ ಹೇಳಿದ. 


ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಮ್‌ ಟ 
ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ॥ 


೧೦-೧೦ 
ಎಂತಹ ದುಷ್ಟನಾಗಿದ್ದರೂ ಹಿಂದಿನ ಪುಣ್ಯಬಲದಿಂದ ಈಶ್ತರನಲ್ಲಿ 
ಭಕ್ತಿಯುಂಟಾದರೆ, ಭಕ್ತಿಮಾಹಾತ್ಮದಿಂದಲೇ ಅವರಿಗೆ ಧರ್ಮಬು 


ಯುಂಟಾಗುವುದಂದೂ ಮುಂದ ಅವರು ಮೋಕ್ಷವನ್ನು ಪಡೆಯಲು ಅರ್ಹ 
ರಾಗುತ್ತಾರಂದೂ ಅವರಿಗೆ ತಾನೇ ಕೈಹಿಡಿದು ದಾರಿ ತೋರಿಸುವುದಾಗಿಯೂ 
ಶ್ರೀಕೃಷ್ಣನು ಸ್ಪಷ್ಟವಾಗಿ ತಿಳಿಸಿದ್ದಾನ (೯೨೩೦, ೩೧). ಪರಾಭಕ್ತಿಯೇ ಜ್ಞಾನ. 
ಜ್ಞಾನಿಯು ಭಕರಲ್ಲಿ ಶ್ರೇ ಷ್ಠನಂದು ಗೀತ ಹೇಳುತ್ತದೆ. ಕರ್ಮಯೋಗ ಧ್ಕಾನ 
ಯೋಗಗಳಿಂದ ಚಿತ್ತ ಶುದ್ಧಿಯಾದಮೆ €ಲ ಭಕ್ತಿಯೋಗದಿಂದ ಆತ್ಮಜ್ಞಾ ನವು 


ಪ್ರಾಪ್ತವಾಗುತ್ತ ದೆಯೆಂದು 'ಗೀತಯ ಸಿದಾಂತ. 
ಜ್ಞಾನಯೋಗ 
ಬ್ರಹ್ಮಾಂಡದಲ್ಲಿರುವ ಜಡವಸ್ತುಗಳೆಲ್ಲವೂ ಪರಮಾತನ ಅಪರಾಪ್ರಕೃತಿ. 


ಪ್ರಸ್ತಾವನೆ ೨೫ 


ಚೈತನ್ಯಯುಕ್ತವಾದ ಜೀವರಾಶಿಯೆಲ್ಲವೂ ಆತನ ಪರಾಪ್ರಕೃತಿ. ಬ್ರಹ್ಮಾಂಡದ 
ಒಂದಂಶವಾದ ಪಿಂಡಾಂಡವಂಬ ಈ ಶರೀರದಲ್ಲಿ ಈ ಪ್ರಕೃತಿದ್ವಯವು ಇದ್ದೇ 


ಇದ. ಈ ಶರೀರವು ಕ್ಷೇತ್ರವಂದೂ ತು ತಿಳಿಯುವ ಜೀವನು 
ಕ್ಷೇತ್ರಜ್ಞನೆಂದೂ ಗೀತಯು ಹೇಳುತ್ತದೆ. ಈ ಕ್ಷೇತ್ರಕ್ಷೇತ್ರಜ್ಞರ ತಾತ್ತಿಕಜ್ಜಾನವೇ 


ಸಮ್ಮಗ್‌ಜ್ಞಾನ. ಇದನ್ನು ಪಡದವನು ಜ್ಞಾನಿ. ಬ್ರಹ್ಮಾಂಡವಲ್ಲವನ್ನೂ 
ಅರಿತುಕೊಂಡಿರುವವನು ಸರ್ವಜ್ಞ. ಆದ್ದರಿಂದ  "ಕ್ಷೇತ್ರಕ್ಷೇತ್ರಜ್ಞ 
ಯೋಜರ್ಜ್ಞಾನಂ ಯತ್ತಜ್ಜ್ಹಾನಂ ಮತಂ ಮಮ' ಎಂದು ಶ್ರೀಕೃಷ್ಣನು 
ಉಪದೇಶಿಸಿದ್ದಾನೆ (೧೩ ೨ ಪ್ರಕೃತಿಯಂದರೆ ಪರಮಾತ್ಮನ ಮಾಯಾಶಕ್ತಿ. 
ಅದು ಅತಿರಿಕ್ತ ವಸುವ ಪಲ್ಲ, ವಿವಂಚ ಅದ್ವಿತೀಯನಾದ ಪರಮಾತ್ಮನೇ ಸ ಸರ್ವ. 
ಸರ್ವಜ್ಞನೆಂದರ ಬ್ರಹ್ನಜ್ಞನೆಂದರ್ಥ. ಯೋಗಶಬ್ದವನ್ನೂ ಗೀತಯಲ್ಲಿ 


ತ್‌; 


ಅನೇಕಾರ್ಥಗಳಲ್ಲಿ ಬಳಸಲಾಗಿದ. ಪ್ರಕೃತದಲ್ಲಿ. ಯೋಗವಂದರೆ 
ಸಮ್ಯಗ್‌ದರ್ಶನಕ್ಕ ಸಾಧನ. ಜ್ಞಾನವಂಬ ಯೋಗ ಜ್ಞಾನಯೋ 

ಎರಡನೆಯ ಅಧ್ಯಾಯದಲ್ಲಿ ಹೇಳಿದ ಸಿತಪ್ರಜ್ಞನ ಲಕ್ಷಣಗಳಲ್ಲವೂ 
ಸಾಧಕನಾದ ಮುಮುಕ್ತುವಿಗ ಸಾಧನಗಳು. ಅಂತೆಯೇ “ಅಮಾನಿತ್ವ 


ಮದಂಭಿತ್ರಮಹಿಂಸಾಕ್ಷಾಂತಿರಾರ್ಜವಮ್‌' ಮೊದಲಾದವೂ (೧೩- ಬ್ರ 
ಸಮ್ಯಗ್‌ದರ್ಶನಕ್ಕೆ ಸಾಧನಗಳು. ಇದನ್ನು ವಿವೇಚಿಸಿದರ ಅಮಾನಿತ್ವ 
ಮೊದಲಾದವು ವಿವಿಧಾಕೃತಿಯ ಜ್ಞಾನಗಳೇ ಎಂದು ಪರ್ಯವಸಾನ 
ವಾಗುತ್ತದೆ. ಆದರೆ ಇವು ವೃತ್ತಿಜ್ಞಾನಗಳು. ಅಂತಃಕರಣದ ವ್ಯಾಪಾರಗಳು. 
ಸಮ್ಮಗ್‌ದರ್ಶನ, ಸಮ್ಮಗ್‌ಜ್ಞಾನ, ಬ್ರಹಾವಗತಿ, ಆತ್ಮಜ್ಞಾನ, ಆತಾನುಭೂತಿ 
-ಎಂಬುದು ವೃತ್ತಿಜ್ಞಾನವಲ್ಲ ಲ್ಪ. ಅಡು ಆತಸ್ಪರೂಪವೇ. "ಸತ್ಯಂ ಜ್ಞಾನ 
ಮನಂತಂ ಬ್ರಹ್ಮ. 

ಕರ್ಮಯೋಗ, ಧ್ಯಾನಯೋಗ, ಭಕ್ತಿಯೋಗ, ಜ್ಞಾನಯೋಗಗಳು 
ಆತ್ಮಜ್ಞಾನಕ್ಕೆ ಸೋಪಾನಕ್ರಮದಿಂದ ಸಾಧನಗಳಾಗುತ್ತವೆ. ಭಕ್ತಿಯು ಮಾತ್ರ 
ಎಲ್ಲ. ಯೋಗಗಳಲ್ಲಿಯೂ ಅನುಸ್ಕೂತವಾಗಿ ಇದ್ದೇ ಇರಬೇಕು. 
ದಿಲ್ಲದಿದ್ದರ ಇದಾವುದೂ ಯೋಗವನಿಸುವುದಿಲ್ಲ ಎಂಬುದನ್ನು ಗೀತಯು 
ಪ್ರತಿಪಾದಿಸುತ್ತಲೇ ಬಂದಿದ. ಈ ಸಾಧನಗಳನ್ನು ಶ್ರದ್ಧಯಿಂದ 
ಅನುಷ್ಠಾನಮಾಡಿದಾಗ ಕ್ಷೇತ್ರ, ಕ್ಷೇತ್ರಜ್ಞ ಪರಮಾತ್ಮ - ಎಂಬಿ ವು ಬೇರೆ 
ಬೇರಯಾದವುಗಳಲ್ಲ, ಪರಮಾತನೆಂಬ ಒಂದೇ ತತ್ತ - ಎಂಬ ಅಭೇದ 
ಜ್ಞಾನವುಂಟಾಗುತ್ತದ. ಈ ನಿಶ್ಚಯವೇ ಜ್ಞಾನನಿಷ 


RAS ಪ್ಲ 


) 


೨ಿ್ರ ಗೀತಾರ್ಥಪ್ರಕಾಶ 


ಪರಮಾತ್ಮ 

ಲೋಕದಲ್ಲಿ ಜನರು ಪರಮಾತ್ಮ ಭಗವಂತ, ದೇವರು - ಎಂದು 
ಭಕ್ತಿಯಿಂದ ನಡದುಕೊಳ್ಳುತ್ತಾರಾದರೂ ಆತನ ನಿಜಸ್ತರೂಪವೇನಂಬು 
ದನ್ನು ವಿಚಾರ ಮಾಡಿಯೇ ಇರುವುದಿಲ್ಲ. ತಮ್ಮನ್ನು ವಿಚಾರವಾದಿಗಳೆಂದು 
ಕರದುಕೊಳ್ಳತಕ್ಕ ಇನ್ನೂ ಕಲವರು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ 
ಪೂರ್ವಗ್ರಹವಿಲ್ಲದೆ ವಿಜಾರಮಾಡಿದ್ದರೆ, ದೇವರಿಲ್ಲವಂಬ ನಾಸ್ತಿಕವಾದ 
ವಾಗಲಿ, ಮೂರ್ತಿಪೂಜೆಯು ಮಾೌಢ್ಯವಂಬ ಮರುಳುವಾದವಾಗಲಿ 
ಹುಟ್ಟುತ್ತಲೇ ಇರಲಿಲ್ಲ. ಯಾವ ವಿಜಾರವಾದಿಯೂ "ನಾನು' ಎಂಬ 

ವಸ್ತುವನ್ನು ನಿರಾಕರಿಸಲಾರ. ಯಾವನು ನಿರಾಕರಿಸುತ್ತಾನೋ ಅವನಾದರೂ 
"ನಾನು' ಎಂದುಕೊಳ್ಳುತ್ತ ಇರಲೇಬೇಕಷ್ಟೆ! ಆ ನಿರಾಕರ್ತನೇ ಆತ್ಮನಂದೂ 
ಆತ್ಮನ ಮೂಲಾನ್ವೇ ಷಣೆಯನ್ನು ಮಾಡುತ್ತ ಹೋದಾಗ ತಿಳಿದುಬರುವ 
ಸಾರವಾದ ತತ್ತವೇ ಪರಮಾತನಂದೂ ವೇದಾಂತದ ಸಿದ್ದಾಂತವಾಗಿದ. 
ಇದನ್ನೇ ಭಗವದ್ಗೀತೆಯು ಮನವರಿಕಮಾಡಿಕೊಟ್ಟಿದೆ. ಪರಮಾತನಲ್ಲಿರುವ 
ಅದ್ಭುತವಾದ 'ಮಾಯಾಶ ಶಕ್ತಿಯಿಂದ ತೋರುವ ನಾಮರೂಪ ಗಳನ್ನು 
ಉಪಾಧಿಯನ್ನುತ್ತಾರೆ. ಇಂತಹ ನಾಮರೂಪಗಳಿಂದ ಕೂಡಿದ ಸೋಪಾಧಿಕ 
ವಾದ ಮತ್ತು ನಾಮರೂಪಗಳಿಲ್ಲದ ನಿರುಪಾಧಿಕವಾದ ಪರಮಾತ್ಮನ ಎರಡು 
ಸ್ವರೂಪಗಳನ್ನೂ ಭಗವದ್ಗೀತೆಯು ವಿವರಿಸಿ, ನಿರುಪಾಧಿಕಸ್ತರೂಪವೇ 
ಪರತತ್ವವೆಂದು ತಿಳಿಸಿಕೊಟ್ಟಿದೆ. ಶ್ರೀಕೃಷ್ಣಾದ್ಯವತಾರಗಳಲ್ಲವೂ ಸೋಪಾಧಿಕ 
ಗಳು - 


ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಮ್‌ | 
ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಮ್‌ ॥ ೯-೧೧ 


[44 


ಮತ್ತು "ದ್ಯ ೯ಸಂಸ್ಥಾಪನಗಾಗಿ ನಾನು ಅವತರಿಸುತ್ತೇನೆ, ನನಗೆ 
ಕರ್ತವ,್ಮ RF ಲ್ರದಿದರ ಕರ್ಮವನ್ನು ಮಾಡುತ್ತೇನೆ, ನನ್ನನ್ನು ಯಾವ 
ಕವ ು೯ಗಳೂ ರ ಹ ನಾನು ಆಸುರಯೋನಿಗೆ 
ತಳ್ಳುತ್ತೇನೆ, ಭಕ್ತರನ್ನು ನಾನು ಪ್ರೀತಿಸುತ್ತೇನೆ, ಸೃಷ್ಟಿಸ್ಥಿತಿಲಯ ಗಳಿಗ ನಾನೇ 
ಕರ್ತ, ಯಜ್ಞದ ಭೋಕ್ತನೂ ನಾನೇ” ಎಂದ ಗೀತೋ ಕಿಗಳು ಸಗುಣನೂ 
ಸೋಪಾಧಿಕನೂ ಆದ ಪರಮಾತ್ಮನ ವಚನಗಳು. ನಿರುಪಾಧಿಕನಾದ 
ಪರಮಾತ್ಮನ ನಿಜಸ್ವರೂಪವನ್ನು ವರ್ಣಿಸುವಾಗ ಉಪನಿಷತ್ತುಗಳೂ 


ಪ್ರಸ್ತಾವನೆ ಬು 


ಗೀತೆಯೂ ಬ್ರಹ್ಮ ಎಂಬ ನಪುಂಸಕಲಿಂಗದ ಶಬ್ದವನ್ನು ಬಳಸುತ್ತವೆ. 


ಆ 
ಆತಶಬ್ದವೂ ವಿಶೇಷವಾಗಿದೆ. ಪುರುಷ ಎಂಬ ಶಬ್ದದ ಬಳಕ ವಿರಳ. ಗೀತ 
ಹೇಳುತ್ತದೆ - “ಬ್ರಹ್ಮನು ಅಕ್ಬರ, ಅನಿರ್ದೇಶ್ಯ, ಸರ್ವತ್ರಗ, ಅಚಿಂತ್ಯ, 


ಕೂಟಸ್ಕ ಅಚಲ (೧೨-೩), ಅನಾದಿಮತ್‌, ಪರಂಬ್ರಹ್ಮ ನ ಸತ್‌, ನ ಅಸತ್‌ 
ಸರ್ವೇಂದ್ರಿಯಗುಣಾಭಾಸ, ಸರ್ವಂಂದ್ರಿಯವಿವರ್ಜಿತ” (೧೩-೧೪). 
ಉಪನಿಷತ್ತುಗಳಲ್ಲಂತೂ "“ಅದ್ರೇಶ್ಯಂ, ಅಗೋತ್ರಂ, ಅವರ್ಣಂ, ಅಚಕ್ಸುಃ, 
ಶ್ರೋತ್ರಂ, ಅಪಾಣಿಪಾದಂ, ನಿತ್ಯಂ, ವಿಭುಂ, ಸರ್ವಗತಂ, ಸುಸೂಕ್ಷಂ, 
ಅವ್ಯಯಂ (ಮುಂಡಕೋಪನಿಷತ್ತು ೧-೧) - ಎಂದು ನಿರ್ಗುಣವೂ 
ರೂಪರಹಿತವೂ ಆದ ನಿರೂಪಾಧಿಕಸ್ವರೂಪವನ್ನು ವಿಶೇಷವಾಗಿ ತಿಳಿಸ 
ಲಾಗಿದ. ಆತ್ಮನು ಗಂಡಸೂ ಅಲ್ಲ, ಹೆಂಗಸೂ ಅಲ್ಲ ನಪುಂಸಕನೂ ಅಲ್ಲ - 


ನೈವ ಸ್ತೀ ನ ಪುಮಾನೇಷಃ ನ ಚೈವಾಯಂ ನಪುಂಸಕಃ | 
ಯದ್ಮತ್‌ ಶರೀರಮಾದತ್ತೇ ತೇನ ತೇನ ಸ ಯುಜ್ಯತೇ ॥ 
ಶ್ವೇತ. ೫-೧೦ 


ಸೂೋಪಾಧಿಕವಾದುದು ಮೂರ್ತ, ನಿರುಪಾಧಿಕವಾದದ್ದು ಅಮೂರ್ತ: 
ಇದನ್ನೇ ಬೃಹದಾರಣ್ಯಕದಲ್ಲಿ "ದ್ವೇ ವಾವ ಬ್ರಹ್ಮಣೋ ರೂಪೇ ಮೂರ್ತಂ 
ಚೈವಾಮೂರ್ತಂ ಚ' (೨-೩ - ಎಂದು ತಿಳಿಸಿದೆ. 

ಶ್ರೀಕೃಷ್ಣನು ಹತ್ತನಯ ಅಧ್ಯಾಯದಲ್ಲಿ ಮುಖ್ಯವಾದ ತನ್ನ ಕಲವು 
ವಿಭೂತಿರೂಪಗಳನ್ನು ತಿಳಿಸಿದ್ದಾನೆ... ಮೇರುಪರ್ವತ, ಸಮುದ್ರ, 
ಉಚ್ಚ ಕಿಪ್ರವಸ್ಸ್ತಂಬ ಕುದುರ, ಏರಾವತವೆಂಬ ಆನೆ, ಸಿಂಹ, ಗರುಡ, 
ಅಶ್ವತ್ನವೃಕ್ಷ - ಮೊದಲಾದವು ನಾನೇ ಎಂದಿದ್ದಾನೆ. ಮೂರ್ತರೂಪಗಳೇ 
ಇಲ್ಲದ ಕಾಲ್ಕ ಸ್ಮ ಶಿ ಕ್ಷಮ, ತೇಜಸ್ಸು, ದ್ಯೂತಕ್ರೀಡ, ಜಯ - 
ಮೊದಲಾದವೂ ಸಹ ನಾನೇ ಜಾವ ೫ ನನ್ನನ್ನು ಬಿಟ್ಟು ಇನ್ನೂಂದು 
ಪದಾರ್ಥವೇ ವಿಶ್ವದಲ್ಲಿಲ್ಲವೆಂದು ತಿಳಿಸುವುದೇ ಇದರ ತಾತ್ಪರ್ಯ. ಈ 
ತತ್ರವನ್ನನುಸರಿಸಿ 'ಸರ್ವತ್ರ ಈಶ್ವರನಿದ್ದಾನಂಬ ನಿಶ್ಚಯವನ್ನು ದೃಢಪಡಿಸಿ, 


"ಸರ್ವಂ ಖಲ್ವಿದಂ ಬ್ರಹ! ಎಂದು ತಿಳಿಸಿ ಕೊಡುವುದು ಗೀತಾಶಾಸ್ತ್ರದ 
ಉದೇಶ 

ಎ 
ಮಾಯಾ 


ಈ ಶಬ್ದವನ್ನು ಗೀತಾಶ್ಲೋಕಗಳಲ್ಲಿ ಅನೇಕ ಸಲ ಬಳಸಿದ್ದಾರೆ. 


ಜಾ 


೨೮ ಗೀತಾರ್ಥಪ್ರಕಾಶ 


೧. ಅಜೋಹುಿ ಸನ್ನವ್ಮಯಾತ್ಮಾ ಭೂತಾನಾಮೀಶ್ವರೋಹು ಸನ್‌ | 
ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಕ್ಮಾತ್ಮಮಾಯಯಾ ॥ ೪-೭ 


. ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಮಯಾ | 
ಮಾಮೇವ ಯೇ ಪ್ರಪದ್ಮಂತೇ ಮಾಯಾಮೇತಾಂ ತರಂತಿ ತೇ ॥ 
೭-೧೪ 

೩. ಮಾಯಯಾಪಹೃತಜ್ಞಾನಾ ಆಸುರಂ ಭಾವಮಾಶ್ರಿತಾಃ ॥ ೭-೧೪ 


ಮಾಯೆಯಂದರೆ ಭಗವಂತನ ಅಚಿಂತ್ಯವಾದ ಒಂದಾನೂಂದು ಶಕ್ತಿ. 
ಶ್ರೀಶಾಂಕರಭಾಷ್ಯದ ಉಪೋದ್ಧಾ.ತದಲ್ಲಿ “ಸ. ಚ ಭಗವಾನ್‌... 
ತ್ರಿಗುಣಾತ್ಮಿಕಾಂ ಸ್ತಾಂ ಮಾಯಾಂ ಮೂಲಪ್ರಕೃತಿಂ ವಶೀಕೃತ್ವ 
ಅಜೋಪಮ್ಯಯೋ ನೂತಾನಾಮೀಶರೋ ನಿತ್ಯ ಶುದ್ಧಬುದ್ಧಮುಕ್ತ 
ಸ್ತಭಾವೋಹಿ ಸನ್‌ ಸ್ವಮಾಯಯಾ ದೇಹವಾನಿವ ಜಾತ ಇವ ಚ ಲೋಕಾನು 
ಗ್ರಹಂ ಕುರ್ವನ್‌ ಲಕ್ಷತೇ ಎಂದಿದ. ಇದರಿಂದ ಮಾಯೆಯು 
ತ್ರಿಗುಣಾತಶವೆಂದೂ ಅದಕ್ಕೆ ಮೂಲಪ್ರಕೃತಿಯೆಂಬ ಇನ್ನೂಂದು ಹೆಸರಿದ 
ಯಂದೂ ಗೂತಾಗುತ್ತದೆ. ಮೂಲಪ್ರ ಕೃತಿಯಂದರೆ ಕಾಪಿಲಸಾಂಖ್ಕರು 

ಹೇಳುವ ಪ್ರಧಾನವೆಂಬುದಲ್ಲ. "ಪ್ರಕೃತಿಂ ಸ್ತಾಮಧಿಷ್ಠಾಯ=ಮಮ 
ವೃಷ್ಟವೀಂ ಮಾಯಾಂ BS ಎಂದೂ ಆಚಾರ್ಯರು 
ಬರದಿದಾರೆ. ಮಾಯಾ, ಮೂಲಪ್ರಕೃತಿ, ಪ್ರಕೃತಿ - ಎಂಬಿವು ಒಂದೇ ಅರ್ಥದ 
ಶಬಗಳು. ಅಷ್ಟಧಾಪ್ರಕೃತಿಗಳನ್ನೂ ನಾಮರೂಪಗಳನ್ನೂ ಮಾಯೆಯೆಂದು 
ವ್ಯಾಖ್ಯಾನಕಾರರು € ಲಲ್ಲಿ ೀಳಿರುವುದುಂಟು. ಅವು ಮಾಯಯಿಂದ 
ತೋರತಕ್ಕವಾದ್ದರಿಂದ ಮಾಯಯೆಂದು ಅಬಿಪ್ರಾಯ. ನಾಮರೂಪಾತಕ 
ವಾದ ಜಗ ಗತ್ತಲ್ಲವೂ ಮಾಯೆಯಿಂದ ತೋ ರತಕ್ಕದು. ಜಗತ್ತು ಮಾಯಿಕ, 
ಅವೇ ಮಾಯಾಶಕ್ತಿಯಲ್ಲ. ಅದು ಈಶ್ವರನಿಗ ಅಧೀನವಾಗಿದ್ದು ಈಶ್ವರನಿಗೆ 


ಬಂಧಿಸಿದಾಗ ಮಾತ್ರ ಈ ಶಬ್ದವನ್ನು ಬಳಸುವುದು ಕಂಡುಬರುತ್ತದೆ. 


2 


ಅಜ್ಞಾನ, ಅವಿದ್ಯೆ, ಅಧ್ಯಾಸ 

ಇವು ಮೂರೂ ಒಂದೇ ಅರ್ಥದ ಶಬಗಳಾಗಿ ಕಂಡುಬರುತ್ತದೆ. 
ಗೀತಯಲ್ಲ ಅಜ್ಞಾನ ಶಬ್ದವನ್ನೂ ಬಳಸಿದಾರೆ. ಅವಿದ್ಯಾ ಅಧ್ಯಾಸ - ಎಂಬ 
ಶಬ್ದಗಳನ್ನು ಬಳಸಿಲ್ಲ. ಮಾಯಯಾಪಹೃತಜ್ಞಾನಾಃ ಎ "ಮಾಯೆಯಿಂದ 


ಎ 


ಪ್ರಸ್ತಾವನೆ ೨೯ 


ಪ್ರಾಣಿಗಳ ವಿವೇಕಜ್ಞಾನವು ನಷ್ಟವಾಗುತ್ತದೆ'ಯೆಂದು ಈ ಮಾತಿನಿಂದ 
ಗೊತ್ತಾಗುತ್ತದೆ. ಜ್ಞಾನಕ್ಕೆ ವಿಪರೀತವಾದದ್ದು ಅಜ್ಞಾನ. ತಪ್ಪುತಿಳಿವಳಿಕ, 
ಸಂದೇಹ, ತಿಳಿಯ ುದಿರುವುದು, ಕಲಬೆರಕೆಯ ಜ್ಞಾನ, ಸತ್ಯವಲ್ಲದ 
ಎರುದ್ದಜ್ಞಾನ - ಇದೆಲ್ಲವೂ ಅಜ್ಞಾನದಲ್ಲಿ ಸೇರುತ್ತದೆ. ತಸ್ಮಾದಜ್ಞಾನ 
ಸಂಭೂತಂ (೪-೪೨) ಅಜ್ಞಾನೇನಾವೃತಂ ಜ್ಞಾನಂ (೫-೧೫ ತೇಷಾಮೇ 
ವಾನುಕಂಪಾರ್ಥಮಹಮಜ್ಜಾಃ ನಜಂ-ತಮಃ 1೧೦- ೧೧) - ಇತ್ಯಾದಿ 
ಸ್ಥಳಗಳಲ್ಲಿ ಅಜ್ಞಾನಶಬ್ದದ ಬಳಕ ಇದೆ. ಭ್ರಮೆಯೂ ಅಜ್ಞಾನದಲ್ಲಿ 
ಸೇರುತ್ತದೆ. ಮನುಷ್ಯರೇ ಮೊದಲಾದ ಜೀವಿಗಳಿಗೆ ಸಂಬಂಧಿಸಿದಾಗ ಮಾತ್ರ 
ಅಜ್ಞಾನ ಶಬ್ದವನ್ನು ಬಳಸುತ್ತಾರೆ. ಅವಿದ್ಯೆ, ಅಧ್ಯಾಸಗಳೂ ಸಹ ಜೀವಿಗಳಿಗೆ 
ಸಂಬಂಧಿಸಿದವು. 

ಐಂದ್ರಜಾಲಿಕನು ತನ್ನ ಇಂದ್ರಜಾಲಶಕ್ತಿಯಿಂದ ವಸ್ತುತಃ ಇಲ್ಲದ ಮಾವಿನ 
ಹಣ್ಣುಗಳನ್ನು ಜನರಿಗೆ ತೋರಿಸುತ್ತಾನೆ. ಆ ಶಕ್ತಿ ಅವನಿಗೆ ವಶವಾದದ್ದು. 
ಅದು. ಅವನ ಅಜ್ಞಾನವಲ್ಲ. ನೋಡತಕ್ಕವರು ಮಾವಿನಹಣ್ಣು ಗಳಂದು 
ಶಿಳಿದುಕೊಂಡಿರುವುದು ಅಜ್ಞಾನ. ಇದು ಇಂದ್ರಜಾಲಶಕ್ತಿಗೆ ಅಧೀನವಾಗಿ 
ಬಂದದ್ದು. 


ಮಿಥ್ಕಾ 

"ಬ್ರಹ್ಮ ಸತ್ಯಂ ಜಗನ್ನಿಥ್ಯಾ' ಎಂದು ವೇದಾಂತಿಗಳು ಹೇಳುವುದುಂಟು. 
ಜಗತ್ತು ಮಿಥೈಯಂದರೇನು ೨ ಮನೆ, ಮಠ, ಮನುಷ್ಯ ಮೃಗ - ಇವೆಲ್ಲವೂ 
ಸುಳ್ಳು ಎಂದರೆ ಒಪ್ಪಬಹುದೆ ? ಇವು ಸುಳ್ಳಾದರೆ ಲೋಕವ್ಯವಹಾರ ಹೇಗೆ 
ನಡೆಯುತ್ತದೆ ? ನಮ್ಮಇಂದ್ರಿಯಗಳೇ ಸುಳ್ಳನ್ನು ತಿಳಿಸುತ್ತವೆಂದಾದರೆ ನಾವು 
ಯಾರನ್ನು ನಂಬಬೇಕು? ಎಂದು ಅನೇಕರು ಪ್ರಶ್ನೆ ಮಾಡುವುದುಂಟು. 
ಮಿಥ್ಯಾಶಬ್ದದ ಅರ್ಥವನ್ನು ತಿಳಿದುಕೂಳ್ಳದ್ದರಿಂದ ಈ ಗೊಂದಲ. 

"ಮಿಥಃ' ಎಂಬ ಶಬ್ದದಿಂದ ಮಿಥ್ಕಾಶಬ್ದವು ಹುಟ್ಟಿದೆ. ಮಿಥಃ - ಎಂದರೆ 
ಅನ್ಯೋನ್ಯವೆಂದರ್ಥ. ಅದನ್ನು ಇದೆಂದೂ ಇದನ್ನು ಅದೆಂದೂ 
ತಿಳಿದುಕೊಳ್ಳುವುದು ಮಿಥ್ಯಾಜ್ಞಾನ. ಹಗ್ಗವನ್ನು ಹಾವೆಂದು ಭ್ರಮಿಸಿದಾಗ 
ಹಗ್ಗದಲ್ಲಿ ಕಾಣಿಸುವ ಹಾವು ಮಿಥ್ಯಾ. ಚಿನ್ನವನ್ನು ಹಿತ್ತಾಳೆಯೆಂದು ತಿಳಿದಾಗ 
ಹಿತ್ತಾಳೆ ಮಿಥ್ಯಾ. ವಸ್ತುವನ್ನು ವಿಶ್ಲೇಷಿಸಿ ನೋಡಿದಾಗ ಇದರ ಅರಿವಾಗುತ್ತದೆ. 
ಒಂದು ವಸ್ತವನ್ನು ನೋಡಿ ಇದು ಬಟ್ಟೆ ಎನ್ನುತ್ತೇವೆ. ಅದರಲ್ಲಿರುವ 
ನೂಲುಗಳಲ್ಲ ವನ್ನೂ ಬಿಡಿಸಿ ತೆಗೆದಿಟ್ಟುಗ ನೂಲಿನ ಪಿಂಡಿಯನ್ನು ಬಟ್ಟೆ 


೩೦ ಗೀತಾರ್ಥಪ್ರಕಾಶ 


ಎನ್ನುವುದಿಲ್ಲ. ಬಟ್ಟೆ ಮಿಥ್ಯೆಯಾಯಿತು. ನೂಲುಗಳಲ್ಲವನ್ನೂ ಹಿಂಜಿದರೆ 
'ಹತ್ತಿಯಾಗುತ್ತದೆ. ಆಗ ನೂಲು ಮಿಥ್ಯ. ಹೀಗೆ ಮೂಲವನ್ನು ವಿವೇಚಿಸುತ್ತ 
ಹೋದಾಗ ಹತ್ತಿಯ ಕಾಯಿಯನ್ನೂ, ಹತ್ತಿಯ ಗಿಡವನ್ನೂ ವಿಶ್ಲೇಷಿಸಿ ಕಡೆಗೆ 
ಮಣ್ಣಿನವರೆಗೆ ಹೋಗಿ ನಿಲ್ಲುತ್ತೇವೆ. ವಿಜ್ಞಾನಿಗಳು ಇನ್ನೂ ಮೂಲವನ್ನು 
ಅರಸಿ, ಸರ್ವವೂ "ಎನರ್ಜಿ (£ಗೀ್ತy) ಎಂಬ ಸಿದ್ಧಾಂತಕ್ಕೆ ಬಂದಿದ್ದಾರಂತೆ. 
ವೇದಾಂತಿಗಳು "ಸರ್ವಂ ಖಲ್ಲಿದಂ ಬ್ರಹ್ಟ ಇತ್ಯಾದಿ ವೇದವಚನಗಳ 
ಆಧಾರದಿಂದ ಜಗತ್ತಿನ ಮೂಲವು ಬ್ರಹ್ಮವಂಬ ಸಿದ್ಧಾಂತಕ್ಕೆ ಬಂದಿದ್ದಾರೆ. 
ತಾತ್ಸರ್ಯವೇನೆಂದರೆ, ಜಗತ್ತು ಮಿಥೈಯೆಂದರೆ ಲೋಕರೂಢಿಯಲ್ಲಿರುವ 
ಸುಳ್ಳು ಎಂದರ್ಥವಲ್ಲ. ಜಗತ್ತು ನಾನಾರೂಪದಲ್ಲಿ ಕಾಣುತ್ತಿರುವುದು 
ನಿಜವೇ. ಇದನ್ನು ವ್ಯಾವಹಾರಿಕ ಸತ್ಯವನ್ನುತ್ತಾರೆ. ಇದನ್ನಿಟ್ಟುಕೂಂಡೇ 
ಲೋಕವ್ಯವಹಾರವು ಕ್ರಮಬದ್ಧವಾಗಿ ನಡಯುತ್ತದೆ. ಜ್ಞಾನಿಯಾದರೋ 
ನಾಮರೂಪಾತ್ಮಕವಾದ ಈ ಜಗತ್ತಿನ ಪರಮಮೂಲವಾದದ್ದು ಬ್ರಹ್ಮವಂದೂ 
ಅದೇ ಪರಮಸತ್ಯವಂದೂ ತಿಳಿದಿರುತ್ತಾನೆ. ಬಟ್ಟೆಯ ಮೂಲವು ಹತ್ತಿ 
ಯೆಂದು ತಿಳಿದಿದ್ದರೂ ಬಟ್ಟೆಯನ್ನು ಬಟ್ಟೆಯೆಂದೇ ನಾವು ವ್ಯವಹರಿಸುವಂತೆ, 
ಜ್ಞಾನಿಯು ನಾಮರೂಪಾತಕವಾದ ಜಗತ್ತನ್ನು ಯಥಾರ್ಥವೆಂಬ ರೀತಿ 
ಯಲ್ಲಿಯೇ ವ್ಯವಹರಿಸುತ್ತಾನ. ಪರಮಸತ್ಮವು ಬ್ರಹ್ಮವೆಂಬ ಅರಿವು 
ಅವನಿಗಿರುತ್ತದೆ. ಮಿಥ್ಯೆಯೆಂದರೆ ಹುಸಿತೋರಿಕೆ ಎಂದರ್ಥ. 

ಬ್ರಹ್ಮಜ್ಞಾನವಾಗುವವರೆಗೂ ಎಲ್ಲ ವಿಧಿನಿಷೇಧಗಳೂ ಮನುಷ್ಯನಿಗೆ 
ಅನ್ವಯಿಸುತ್ತವೆ. ಜಗತ್ತು ಸತ್ಯವಂಬ ಭಾವನಯಿಂದಲೇ ಅವನು ವ್ಯವಹರಿಸ 
ತಕ್ಕದ್ದು ಎಂದು ವೇದಾಂತವು ಬೋಧಿಸುತ್ತದೆ. 


ಸಂನ್ಯಾಸ 

ಗೀತಯಲ್ಲಿ ಸಂನ್ಯಾಸವನ್ನೂ ಕರ್ಮಯೋಗವನ್ನೂ ಪ್ರಶಂಸೆ ಮಾಡಿ 
ದ್ದಾರೆ. ಕೆಲವೆಡೆಯಲ್ಲಿ ಸಂನ್ಯಾಸಕ್ಕಿಂತ ಕರ್ಮಯೋಗವು ಅಧಿಕವೆಂದು 
ಹೇಳಿದ್ದರೂ, ಸಂನ್ಯಾಸದಿಂದ ಪರಮಸಿದ್ಧಿಯಾಗುತ್ತದೆಯೆಂದು ಹೇಳಿದ್ದೂ 
ಉಂಟು. ಇವುಗಳ ಸಾಮಂಜಸ್ಯವು ಹೇಗೆಂಬುದನ್ನು ತಿಳಿದುಕೊಳ್ಳಬೇಕು. 
ಸಂನ್ಯಾಸ ಶಬ್ದಕ್ಕೆ ತ್ಯಾಗವಂದು ಅರ್ಥ. "ತ್ಯಾಗೇನೈಕೇ ಅಮೃತತ್ತಮಾನಶುಃ' 
ಎಂಬ ಉಪನಿಷದ್ರಾಣಿಯಂತೆ ತ್ಕಾಗವು ಮೋಕ್ಷಕ್ಕೆ ಆವಶ್ಯಕವಂಬುದು ಸತ. 
ಯಾವುದರ ತ್ಯಾಗ? - ಎಂಬುದನ್ನು ಬಿಡಿಸಿದಾಗ ಈ ಸಾಮಂಜಸವು 
ಸ್ಫುಟವಾಗುತ್ತದೆ. 


ಪ್ರಸ್ತಾವನೆ ೩೧ 


ಸಂನ್ಯಾಸವು ವಿವಿದಿಷಾಸಂನ್ಯಾಸ, ವಿದ್ವತ್‌ಸಂನ್ಯಾಸ ಎಂದು ಎರಡು ವಿಧ. 
ವಿವಿದಿಷಾ ಎಂದರೆ ಆತ್ಮಜ್ಞಾನವನ್ನು ಪಡಯುವ ಇಚ್ಚೆ. ನಾಲ್ಕು ಆಶ್ರಮ 
ಗಳಲ್ಲಿ ಒಂದಾದ ಆಶ್ರಮಸಂನ್ಯಾಸವು ವಿವಿದಿಷಾಸಂನ್ಯಾಸ. ಜ್ಞಾನನಿಷ್ಠಗ 
ಬೇಕಾದ ಚಿತ್ರಶುದ್ಧಿಗಾಗಿ ಧ್ಯಾನಯೋಗದಲ್ಲಿ ನಿರತನಾಗುವುದಕ್ಕೂ 
ಅಮಾನಿತ್ವ, ಅದಂಭಿತ್ವ ಮುಂತಾದ ಜ್ಞಾನಸಾಧನಗಳನ್ನು ತನ್ನಲ್ಲಿ 
ಅಳವಡಿಸಿಕೊಳ್ಳುವುದಕ್ಕೂ ಈ ಆಶ್ರಮವು ಅತ್ಯಂತ ಉಪಯುಕ್ತ 
ವಾಗುತ್ತದೆ. ಈ ಆಶ್ರಮಸಂನ್ಯಾಸಿಗೂ ಕಲವು ಕರ್ಮಗಳನ್ನು ಶಾಸ್ತ್ರವು 
ವಿಧಿಸಿದ. ಈ ಆಶ್ರಮಸಂನ್ಯಾಸಕ್ಕಿಂತ ಕರ್ಮಫಲವನ್ನು ತ್ಯಾಗ ಮಾಡಿದ 
ಕರ್ಮಯೋಗಿಯು ಮಾಡುವ ಕರ್ಮಯೋಗವು ಶ್ರೇಷ್ಠವಂದು ಗೀತೆಯು 
ಸ್ತುತಿಸಿದೆ (೬-೧). ಕರ್ಮತ್ಯಾಗಕ್ಕಿಂತ ಕರ್ಮಫಲತ್ಯಾಗವೇ ಉತ್ತಮ 
ವಾದದ್ದು. ತಮೋಗುಣದಿಂದಾದ ಅಜ್ಞಾನದಿಂದಲೋ ಆಲಸ್ಯದಿಂದಲೋ 
ಕರ್ಮವನ್ನು ತ್ಯಜಿಸಿದರೆ ಯಾವ ಪ್ರಯೋಜನವೂ ಆಗದ ಪಾಪವೇ 
ಗಂಟುಬೀಳುತ್ತದೆ. ಫಲತ್ಕಾಗವನ್ನು ಸ್ತುತಿಸುವುದು ಮುಖ್ಯ ತಾತ್ರರ್ಯ, 
ವಿವಿದಿಷಾಸಂನ್ಯಾಸವನ್ನು ನಿಂದಿಸುವುದಲ್ಲ. 

ಒಬ್ಬನು ಆಶ್ರಮಸಂನ್ಯಾಸವನ್ನು ಸ್ವೀಕರಿಸದಿದ್ದರೂ ತನ್ನ ತೀವ್ರ 
ಪ್ರಯತ್ನಗಳಿಂದ ಜ್ಞಾನಸಾಧನಗಳನ್ನು ಅಳವಡಿಸಿಕೊಂಡು ಸಮ್ಯಗ್‌ ಜ್ಞಾನ 
ವನ್ನು ಪಡೆಯಬಹುದು. ಜನಾಂತರಗಳಲ್ಲಿ ಮಾಡಿದ ಪುಣ್ಯಬಲದಿಂದ 
ಅವನಿಗ: ಜ್ಞಾನೋದಯವಾಗಬಹುದು. ಈ  ಜ್ಞಾನನಿಷ್ಠನಿಗ ವಿದ್ವತ್‌ 
ಸಂನ್ಯಾಸವು ಸ್ವಯಂಪ್ರಾಪ್ತವಾಗುತ್ತದೆ. ಕರ್ಮಗಳೆಲ್ಲವೂ ಅವಿದ್ಯಾವಸೆಯಲ್ಲ 
ನಡೆಯತಕ್ಕವುಗಳಾದ್ದರಿಂದ, ವಿದ್ವತ್‌ ಸಂನ್ಯಾಸಿಯು ' ಕರ್ಮದಲ್ಲಿ ತೂಡಗು 
ವುದೇ ಇಲ್ಲ. ಕರ್ಮಗಳನ್ನು ಅವನು ಬಿಡುತ್ತಾನೆನ್ನುವುದಕ್ಕಿಂತ, ಕರ್ಮಗಳೇ 
ಅವನನ್ನು ಬಿಟ್ಟು ಹೋಗುತ್ತವೆಯನ್ನುವುದು ಒಪ್ಪತಕ್ಕ ಮಾತು. ಈ ವಿದ್ವತ್‌ 
ಸಂನ್ಕಾಸಿಗೆ ಯಾವ ವಿಧಿನಿಷೇಧಗಳೂ ಇಲ್ಲ. “ನಿಸ್ತ್ರಗುಣ್ಯೇ ಪಥಿ ವಿಚರತಾಂ 
ಕೋ ವಿಧಿಃ ಕೋ ನಿಷೇಧ". ಸ್ವೇಚ್ಛೆಯಿಂದ ಈತನು ಕಾಷಾಯ 
ವಸ್ತಾದಿಗಳನ್ನು ಧರಿಸಬಹುದು, ಧರಿಸದೆಯೂ ಇರಬಹುದು. ಲೋಕ 
ಸಂಗ್ರಹದ ದೃಷ್ಟಿಯಿಂದ  ಸಂನ್ಯಾಸಸ್ವೀಕಾರವಿಧಿಗಳನ್ನು ತನ್ನಲ್ಲಿ 
ಆವಾಹಿಸಿಕೊಂಡು, ವಿಧಿಪೂರ್ವಕವಾಗಿ ಸಂನ್ಯಾಸವನ್ನು ಸ್ವೀಕರಿಸಬಹುದು. 
ಹಾಗೆ ಮಾಡದ ಅವಧೂತನಾಗಿ ತನ್ನ ಪಾಡಿಗೆ ಇದ್ದರೂ ಇರಬಹುದು. 
ಈತನು ಜ್ಞಾನಸಂನ್ಯಸ್ತಕರ್ಮ. ಇವನಿಗೆ ಕರ್ಮವೂ ಇಲ್ಲ ಕರ್ಮಫಲವೂ 


ಗೀತಾರ್ಥಪ್ರಕಾಶ 


೨೨ 
lo 


ಇಲ್ಲ. ಸಿದ್ಧಪುರುಷನಾದ ಈ ್ಹವಿದ್ವತ್ಸಂನ್ಯಾಸಿಯು ಸಾಧಕನಾಗಿರುವ 
ಕರ್ಮಯೋಗಿಗಿಂತ ಶ್ರೇಷ್ಠನನ್ನುವುದು ಸಮಂಜಸವೇ. 

ಜ್ಞಾನಿಯು ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಬಹುದು. ಅವನು 
ಶಿಷ್ಯರಿಗೆ ಬೋಧಯನ್ನು ಮಾಡದಿದ್ದರೆ ಸಂಪ್ರದಾಯವೇ  ಉಚ್ಚಿನ್ನವಾ 
ದೀತು. "ಜ್ಞಾನಿನಾಚರಿತುಂ ಶಕ್ಕಂ ಸಮ್ಯಗ್ರಾಜ್ಯಾದಿಲೌಕಿಕಂ' ಎಂದು 
ಪಂಚದಶಿಯಲ್ಲಿ ಶ್ರೀವಿದ್ಯಾರಣ್ಯಸ್ವಾಮಿಗಳು ಸ್ಪಷ್ಟವಾಗಿ' ತಿಳಿಸಿದ್ದಾರೆ. ಆದರೆ 
"ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಲೇ ಇರಬೇಕು' ಎಂಬ ಹೇಳಿಕೆ 
ಸರಿಯಲ್ಲ. ಜ್ಞಾನಿಗೆ ಯಾವ ವಿಧಿಯೂ ತಟ್ಟುವುದೇ ಇಲ್ಲ. ಭಿಕ್ಷಾಟನೆ 
ಮೂದಲಾದದ್ದು ಸಹ ಅವನ ದೃಷ್ಟಿಯಲ್ಲಿ ಕರ್ಮವಲ್ಲ. "ಗುಣಾ ಗುಣೇಷು 
ವರ್ತಂತ ಇತಿ ಮತ್ವಾ ನ ಸಜ್ಜತೇ'. ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು 
ಮಾಡುವುದು ದ್ವೈತಜ್ಞಾನವಿಲ್ಲದೆ ಆಗುವುದಿಲ್ಲವಾದ್ದರಿಂದ, ಜ್ಞಾನಿಯು ಆ 
ಸಂದರ್ಭದಲ್ಲಿ ಸ್ವೇಚ್ಚಯಿಂದ ಒಂದು ಹೆಜ್ಜೆ ಕಳಗಿಳಿಯುತ್ತಾನೆಯೆಂಬುದನ್ನು 
ಒಪ್ಪಬೇಕಾಗುತ್ತದೆ. ಆತ್ಮಜ್ಞಾನಿಗೆ ಕರ್ಮವು ಐಚ್ಛಿಕ. 


ಮೋಕ್ಷ 
ಪರಮಪುರುಷಾರ್ಥವಾದ ಮೋಕ್ಷವನ್ನು ಗೀತೆಯು ಹೇಗೆ 
ವಿವರಿಸಿದೆಯೆಂಬುದನ್ನು ನೋಡೋಣ- 


ಸತ್ತ್ವಂರಜಸ್ತಮ ಇತಿ ಗುಣಾಃ ಪ್ರಕೃತಿಸಂಭವಾಃ | 

ನಿಬದ್ದಂತಿ ಮಹಾಬಾಹೋ ದೇಹೇ ದೇಹಿನಮವ್ಯ್ಮಯಮ್‌ ॥ 
೧೪-೫ 

ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಮಯಾ ॥ 
೭-೧೪ 


ಇವೇ ಮೊದಲಾದ ವಚನಗಳನ್ನು ಪರಿಶೀಲಿಸಿದರೆ ಇಷ್ಟು ಗೂತ್ತಾಗುತ್ತದೆ 
- ಭಗವನ್ನ್ಮಾಯಯೇ ಪ್ರಕೃತಿ - ಈ ಪ್ರಕೃತಿಯಿಂದ ಸಂಭವಿಸಿದವು 
ಗುಣಗಳು. ಇವು ಯಾವುದೇ ದ್ರವೃದಲ್ಲಿರುವ ಗುಣಗಳಲ್ಲ. ಮಾಯೆಯ 
ವಿವಿಧ ರೂಪಗಳೇ ಇವು. ಇವುಗಳಿಂದಾಗುವ ಸುಖ ದುಃಖ ಮೋಹಗಳು 
ಕ್ಷೇತ್ರಜ್ಞನಾದ ಆತ್ಮನನ್ನು ಬಂಧಿಸುತ್ತವೆ. ಆತ್ಮನು.ನಿಃಸಂಗನಾದ್ದರಿಂದ ಇವು 
ಬಂಧಿಸುವಂತೆ ಕಾಣುತ್ತವೆಯೆಂದರ್ಥ. ಮಾಯಾರೂಪವಾದ ಈ ಜಗತ್ತೇ 
ಗುಣವನ್ನಬಹುದು. ಇಂದ್ರಿಯ, ವಿಷಯ, ದೇಹ - ಎಲ್ಲವೂ ಗುಣ 


ಪ್ರಸ್ತಾವನೆ ೩೩ 


ಗಳಲ್ಲಿಯೇ ಸೇರತಕ್ಕದ್ದು. ಅಂತಃಕರಣ, ಇಂದ್ರಿಯ, ದೇಹ, ಆತ್ಮ-ಇವುಗಳ 
ಕಲಬೆರಕೆಯ ಅಜ್ಞಾನದಿಂದ ಸುಖ-ದುಃಖ ಮೋಹಾದಿಗಳು 'ಚಿತ್ತದಲ್ಲಿ 
ಹುಟ್ಟಿವೆ. ಈ ಕಲಬೆರಕೆಯ ಕಾರಣದಿಂದ ಜೀವನು ತಾನು ದುಃಖಿಯೆಂದು 
ತಿಳಿದುಕೊಂಡು ನರಳುತ್ತಾನೆ. ಈ ದುಃಖಪರಂಪರೆಯಿಂದ ಬಿಡು 
ಗಡಯಾಗುವುದು ಮೋಕ್ಟ. ಈ ಗುಣಕಾರ್ಯಗಳಿಂದ ತಾನು ಸಂಪೂರ್ಣ 
ವಾಗಿ ಅತಿರಿಕ್ತನಂದು ತಿಳಿದುಕೊಳ್ಳುವುದೇ" ಬಿಡುಗಡೆ. ಅಜ್ಞಾನದಿಂದ 
ಬಿಡುಗಡೆಯೇ ಮೋಕ್ಷವೆಂದು ಮುಖ್ಯ ತಾತ್ಪರ್ಯ. ಅಜ್ಞಾನವು ಜ್ಞಾನದಿಂದ 
ಹೋಗಬೇಕೇ ಹೊರತು ಇನ್ನು ಯಾವುದರಿಂದಲೂ ಹೋಗದಂಬುದು 
ಸ್ಫುಟವಾಗಿದೆ. ಕರ್ಮಯೋಗಾದಿಗಳೆಲ್ಲವೂ ಈ ಜ್ಞಾನಕ್ಕೆ ಸಾಧನಗಳು. 
ಜ್ಞಾನವೆಂದರೆ ಗ್ರಂಥವನ್ನೋದಿ ಬರತಕ್ಕ ಪರೋಕ್ಷಜ್ಞಾನವಲ್ಲ. ಅನುಭವ 
ಪರ್ಯಂತವಾದ ಅಪರೋಕ್ಸಜ್ಞಾನವೇ ನಿಜವಾದ ಜ್ಞಾನ. ಅದೇ 
ಸಮ್ಯಗ್‌ದರ್ಶನ. 

ಭಗವದ್ಗೀತೆಯಲ್ಲಿ ಜೀವಾತ್ಮನೆಂಬ ಪ್ರತ್ಯೇಕವಾದ ಸ್ವತಂತ್ರ ಪದಾರ್ಥವನ್ನು 
ಹೇಳಿಯೇ ಇಲ್ಲ. ಜೀವಾತ್ಮನು ಭಗವಂತನ ಪರಾಪ್ರಕೃತಿಯೆಂದೂ 
ಭಗವಂತನ ಅಂಶವೆಂದೂ ಹೇಳಿದೆ. ಅಖಂಡನೂ ಅವಯವರಹಿತನೂ 
ನಿರ್ವಿಕಾರನೂ ಆದ ಪರಮಾತನಿಗೆ ಅಂಶವೆಲ್ಲಿಂದ ಬರುತ್ತದೆ ? ಅಂಶದಂತೆ 
ತೋರತಕ್ಕದ್ದು ಅಂಶ. "ಪರಮಾತ್ಮೇತಿ ಜಾಪ್ರ್ಯಕ್ತೋ ದೇಹೇಷ್ಠಿನ್‌ ಪುರುಷಃ 
ಪರಃ' - ಏವಂ ಚ ಜೀವಾತನು "ತನಗೆ ದೇಹೇಂದ್ರಿಯಗಳ ಸಂಬಂಧವಿಲ್ಲದ 
ಅದ್ವಿತೀಯಾತ್ಮನೇ ನಾನು' ಎಂದು ನಿಶ್ಚಯಿಸಿಕೊಂಡಮೇಲೆ, 
ಸ್ವಸ್ತರೂಪಾವಸ್ಥಾನವೇ ಮೋಕ್ಸವೆಂದು ಸಿದ್ಧವಾಗುತ್ತದೆ. ಮುಕ್ತನಾದವನು 
ಎಲ್ಲಿಗೆ ಹೋಗಬೇಕಾದ್ದೂ ಇಲ್ಲ, ಹೋಗುವುದೂ ಇಲ್ಲ. ಗಡಿಗೆಯನ್ನು 
ಒಡೆದಾಗ ಗಡಿಗೆಯಲ್ಲಿರುವ ಆಕಾಶವು ಎಲ್ಲಿಗೆ ಹೋಗುತ್ತದೆ? ಅದು 
ಮಹಾಕಾಶದಲ್ಲಿ ಸೇರಿಹೋಯಿತೆನ್ನುವುದೂ ಸಹ ಔಪಚಾರಿಕ. 

ಮೋಕ್ಷವನ್ನು ಭಗವದ್ಗೀತೆಯು ಬ್ರಹನರ್ವಾಣ, ಅಮೃತತ್ವ, ಶಾಂತಿ, 
ಸಂಸಿದ್ಧಿ, ಪರಮಸಿದ್ಧಿ - ಇತ್ಯಾದಿ ಶಬ್ದಗಳಿಂದ ಹೇಳಿದೆ. "ಯಃ ಸದಾ ಮುಕ್ತ 
ಏವ ಸಃ, ಮೋಕ್ಟಯಿಷ್ಕಾಮಿ ಮಾ ಶುಚಃ' - ಎಂಬಲ್ಲಿ ಮುಕ್ತಿ ಮೋಕ್ಟ 
ಶಬ್ದಗಳನ್ನು ಸೂಚಿಸಿದೆ. ಕ್ರಮಮುಕ್ತಿ, ಜೀವನ್ಮುಕ್ತಿ, ವಿದೇಹಮುಕ್ತಿ - ಎಂಬ 
ಮೂರು ಪ್ರಕಾರಗಳನ್ನು ಗೀತೆ ಸೂಚಿಸಿದೆ. ಕೆಲವು ಪುಣ್ಮಶಾಲಿಗಳು 
ಚತುರ್ಮುಖಬ್ರಹ್ಮನ ಲೋಕಕ್ಕೆ ಹೋಗಿ, ಅಲ್ಲಿ ಸಮ್ಯಗ್‌ಜ್ಞಾನವಾದಮೇಲೆ 
ತಿ 


೩೪ ಗೀತಾರ್ಥಪ್ರಕಾಶ 


ಮುಕ್ತರಾಗುವುದು ಕ್ರಮಮುಕ್ತಿ ಈ ದೇಹವಿರುವಾಗಲೇ ಅನುಭವ 
ಪರ್ಯಂತವಾದ ಜ್ಞಾನವನ್ನು ಪಡದವರಿಗಾಗುವುದು ಜೀವನುಕ್ರಿ. ಪ್ರಾರಬ್ದ 
ಶೇಷವಿರುವವರೆಗೆ ದೇಹವಿದ್ದು ದೇಹಪಾತವಾದಮೇಲೆ ಆಗುವುದು ವಿದೇಹ 
ಮುಕ್ತಿ. 


ಗೀತೆಯಲ್ಲಿ ಬಂದಿರುವ ಸಾಂಖ್ಯಯೋಗದರ್ಶನಗಳು 

ಸಾಂಖ್ಯವೆಂದರೆ ಭಗವದ್ಗೀತೆಯಲ್ಲಿ ಕಾಪಿಲಸಾಂಖ್ಯವಲ್ಲ ಯೋಗವೆಂದರೆ 
ಪಾತಂಜಲಯೋಗವಲ್ಲ - ಎಂಬ ಸಂಗತಿಯನ್ನು ಅಲ್ಲಲ್ಲಿ ತಿಳಿಸಲಾಗಿದೆ. 
ಆದರೂ ಆ ಎರಡು ಶಾಸ್ತ್ರಗಳಲ್ಲಿ ಹೇಳಿದ ಎಷ್ಟೋ ಅಂಶಗಳು ವೇದಾಂತ 
ಸಂಮತಗಳಾದ್ದರಿಂದ ಗೀತೆಗೆ ಗ್ರಾಹ್ಯಗಳೇ ಆಗಿವೆ. 

ಸಾಂಖ್ಯಶಾಸ್ತ್ರದಲ್ಲಿ ಆತ್ಮನು ಅಸಂಗನೆಂದೂ, ಅಕ್ರಿಯನಂದೂ ಗುಣಕರ್ಮ 
ಜಗತ್ತುಗಳಲ್ಲವೂ ಪ್ರಕೃತಿಯ ಕಾರ್ಯಗಳೆಂದೂ ಹೇಳಿದ. ಪ್ರಕೃತಿಪುರುಷ 
ಸಂಯೋಗವೇ ಸೃಷ್ಟಿಹೇತುವೆಂದೂ ಪ್ರಕೃತಿಯ ಸಂಬಂಧದಿಂದ ತಾನು 
ದೂರನೆಂದು ತಿಳಿದುಕೊಳ್ಳುವುದೇ ಮೋಕ್ಷವಂದೂ ಹೇಳಿದೆ. ಇವಲ್ಲವೂ 
ಗೀತಗೆ ಸಂಮತವೇ. ಆತು ಅನೇಕರೆಂಬ ಸಾಂಖ್ಯರ ಹೇಳಿಕೆ ವೇದಾಂತಕ್ಕೆ 
ವಿರುದ್ಧವಾದದ್ದು. ಸ್ವಸ್ವರೂಪಾವಸ್ಥಾನವೇ ಸಾಂಖ್ಯರ ಮತದಲ್ಲಿಯೂ 
ಮೋಕ್ಷವನಿಸುತ್ತದೆ. ಆದರ ಪುರುಷನಿಗೆ ಆನಂದಾನುಭವವೇನೂ ಮೋಕ್ಷ 
ಸ್ಥಿತಿಯಲ್ಲಿರುವುದಿಲ್ಲ . ವೇದಾಂತಿಗಳ ಮತದಲ್ಲಿ ಆತ್ಮನು ನಿತ್ಯಾನಂದ 
ಸ್ವರೂಪನೇ ಆಗಿದ್ದಾನೆ. ಪ್ರಕೃತಿಯು ಪ್ರತ್ಯೇಕ ತತ್ವವೆಂಬುದೂ ವೇದಾಂತಕ್ಕೆ 
ಸಂಮತವಲ್ಲ. 

ಯೋಗಶಾಸ್ತ್ರದಲ್ಲಿ ಈಶ್ವರನನ್ನು ಒಪ್ಪಿದ್ದಾರೆ. ಸಾಂಖ್ಯರು ಒಪ್ಪಿಲ್ಲ. 
ಈಶ್ವರನನ್ನು ಒಪ್ಪಿರುವ ಸಾಂಖ್ಯಮತದ ಒಂದು ಭೇದವೂ ಇದೆ. ಅದನ್ನು 
ಸೇಶ್ಚರಸಾಂಖ್ಯವೆನ್ನುತ್ತಾರೆ. ಯೋಗದಲ್ಲಿ ಪದಾರ್ಥವಿವೇಚನೆಯು ವಿಭಿನ್ನ 
ವಾದರೂ ಸಾಂಖ್ಯರ ವಿಚಾರಗಳ ಸಮಾವೇಶವಿದೆ. ಯೋಗಿಗಳು ಸಾಂಖ್ಯ 
ರಂತೆ ದ್ವತಿಗಳು. ಯೋಗದಿಂದ ಲಭಿಸುವ ನಾನಾ ಸಿದ್ಧಿಗಳನ್ನು ಗೀತೆಯು 
ಉಪೇಕ್ಬಿಸಿದ. ಯೋಗಾಂಗವಾದ ಸಮಾಧಹುು ಗೀತೆಯ ಧ್ಯಾನಯೋಗವೇ. 
ಹಠಯೋಗದ ಯಾವ ಅಂಶವನ್ನೂ ಗೀತೆಯು ಹೇಳಿಲ್ಲ. 


ಭಗವದ್ಗೀತೆಯ ಹೆಚ್ಚುಗಾರಿಕೆ 
ಭಾರತೀಯ ದರ್ಶನಗಳಲ್ಲಿ ವೇದಾಂತದರ್ಶನವು ಪ್ರಧಾನವೆಂಬುದು 


ಪ್ರಸ್ತಾವನೆ ೩೫ 


ಸರ್ವಸಂಮತ. ವೇದಾಂತದಲ್ಲಿಯೂ ಮುಖ್ಯವಾದ ಪ್ರಸ್ಮಾನತ್ರಯದಲ್ಲ 
ಭಗವದ್ಗೀತೆಯು ಸಾಧನಪ್ರಸ್ಮಾನವೆನಿಸಿ ಜನಪ್ರಿಯವಾಗಿದೆ. ಉಪನಿಷತ್ತು, 
ಬ್ರಹಸೂತ್ರಗಳೆಂಬ ಉಳಿದ ಎರಡು ಪ್ರಸ್ಮಾನಗಳ ಸಾರವನ್ನು ಸಂಗ್ರಹಿಸಿ, 
ಗಮ್ಯವಾದ ಮೋಕ್ಷಕ್ಕೆ ಸಾಧನಗಳೇನೆಂಬುದನ್ನು ಲಲಿತವಾದ ಭಾಷೆಯಲ್ಲಿ 
ವಿವರಿಸಿರುವುದೇ ಇದರ ವೈಶಿಷ್ಟ್ಯ. ಗೀತಾಮಾಹಾತ್ಮ್ಯದ ಒಂದು ಶ್ಲೋಕ 
ಹೀಗಿದೆ - 


ಸರ್ವೋಪನಿದೋ ಗಾವೋ ದೋಗ್ಧಾ ಗೋಪಾಲನಂದನಃ ! 
ಪಾರ್ಥೋ ವತ್ಸಃ ಸುಧೀರ್ಭೋಕ್ಹಾ ದುಗ್ಗಂ ಗೀತಾಮೃತಂ ಮಹತ್‌ 


“ಸಕಲ ಉಪನಿಷತುಗಳೂ ಹಸುಗಳು. ಇವುಗಳ ಹಾಲುಕರದವನು 
ಗೋಪಾಲನಂದನನಾದ ಶ್ರೀಕೃಷ್ಣ. ಅರ್ಜುನನು ಕರು. ವಿವೇಕಿಯು ಈ 
ಹಾಲನ್ನು ಕುಡಿಯತಕ್ಕವನು. ಗೀತಾಮೃತವಂಬ ಈ ಹಾಲು ಪರಮ 
ಶ್ರೇಷ್ಠವಾದದ್ದು.” 

ಗೀತೆಯ ಎಲ್ಲ ಅಧ್ಯಾಯಗಳ ಕಡೆಯಲ್ಲಿರುವ ಪುಷ್ಟಿಕಗಳಲ್ಲಿ 
“ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ' ಎಂಬ ಮಾತು ಬರುತ್ತದೆ. ಇದರಲ್ಲಿ 
ಹೇಳಿರುವುದು ಬ್ರಹ್ಮವಿದ್ಯೆ. ಇದು ಅಧ್ಯಾತಶಾಸ್ತ್ರ ಯೋಗಶಾಸ್ತ್ರ ಎಂಬಲ್ಲಿ 
ಯೋಗವೆಂದರೆ ಸಾಧನ. ಬ್ರಹ್ಮವಿದ್ಯೆಯ ಸಾಧನಗಳನ್ನು ತಿಳಿಸಿಕೊಡುವ 
ಶಾಸ್ತ್ರವಿದು. 

ಭೂಮಂಡಲದ ಸಾರ್ವತ್ರಿಕವಾದ ಶಾಶ್ವತಗ್ರಂಥಗಳಲ್ಲಿ ಗೀತಗೆ ಅಗ್ರಸ್ಥಾನ 
ಸಲ್ಲುತ್ತದೆ. ಎಲ್ಲ ಕಾಲದ ಎಲ್ಲ ಮಟ್ಟದ ಬುದ್ಧಿಯವರಿಗೂ ಹೂಂದುವಂತೆ 
ಧರ್ಮದ ಸಾರವನ್ನು ತಿಳಿಸಿ, ಪ್ರತಿಯೊಬ್ಬ ಮಾನವನನ್ನೂ ಮೇಲೆತ್ತಿ 
ಶ್ರೇಯೋಮಾರ್ಗದಲ್ಲಿ ಸಾಗಿಸುವುದು ಗೀತೆಯ ಪರಮೋದ್ದೇಶವಾಗಿದೆ. 
ಇದನ್ನೋದಿದಾಗ ಎಂತಹ ಸಂಕಟಸ್ಮಿತಿಯಲ್ಲಿ ತೊಳಲತಕ್ಕವನಿಗೂ 
ಶಾಂತಿಸಮಾಧಾನಗಳು ದೊರೆಯುತ್ತವೆ. ಯಾವ ದರ್ಶನಗಳಲ್ಲಾಗಲಿ 
ಮತಗ್ರಂಥಗಳಲ್ಲಾಗಲಿ ದೊರೆಯದಿರುವ ಈ ದಿವ್ಯೋಪದೇಶಗಳಿಗೆ 
ವಶರಾಗದವರಿಲ್ಲ. ಘಜನಿ ಮಹಮದನ ಜೊತೆಗೆ ಭಾರತಕ್ಕೆ ಬಂದಿದ್ದ 
ಆಲ್ಬರೂನಿಯು ಗೀತಾಸಂದೇಶವನ್ನು ಕೇಳಿ ಆಕೃಷ್ಣನಾಗಿ, ಮೂಲವನ್ನೇ 
ಓದಬೇಕೆಂದು ಸಂಸ್ಕೃತವನ್ನು ಕಲಿತು ಗೀತೆಯನ್ನು ಅಭ್ಯಾಸ ಮಾಡಿದನೆಂದು 
ಇತಿಹಾಸವು ಹೇಳಿದೆ. ಅಕ್ಬರನ ಕಾಲದಲ್ಲಿದ್ದ ಫೃೈಜಿಯು ಇದನ್ನು 
ಮುಕ್ತಕಂಠದಿಂದ ಹೊಗಳಿದ್ದಾನೆ. ಭಗವದ್ಗೀತೆಯನ್ನು ಅಭ್ಯಾಸಮಾಡಿ, 


೩೬ ಗೀತಾರ್ಥಪ್ರಕಾಶ 


ಇದೊಂದು ಲೋಕೋತ್ತರವಾದ ಉತ್ತಮ ಗ್ರಂಥವೆಂದು ಪ್ರಶಂಸೆ ಮಾಡಿದ 
ಕೆಲವು ಪಾಶ್ಚಾತ್ಯ ವಿದ್ವಾಂಸರ ಹೆಸರುಗಳನ್ನಿಲ್ಲಿ ಉದಾಹರಿಸಬಹುದು- 
೧. ನೋಬೆಲ್‌ ಪ್ರಶಸ್ತಿವಿಜೇತನಾದ ರಷ್ಯದ ವಿದ್ವಾಂಸ ಸೊರೊಕಿನ್‌. 
೨. ಪ್ರಸಿದ್ದ ದಾರ್ಶನಿಕನಾದ ವಿಲ್‌ಡೂರಂಟ್‌. 
೩. ಜರ್ಮನ್‌ ತತ್ತಶಾಸ್ತ್ರಜ್ಞ ಶೋಪಫನ್‌ ಹೇರ್‌. 
೪. ಇಂಗ್ಲೆಂಡಿನ ಆಲ್‌ಡೌಸ್‌ ಹಕ್ಸ್‌ಲೇ. 
೫. ಅಮೇರಿಕದ ತತ್ತಶಾಸ್ತ್ರಜ್ಞ ಥೋರೊ. 
ಇಟಲಿಯ ಡಿಕ್ಬ್ಟೇಟರನಾಗಿದ್ದ ಮುಸೋಲಿನಿ ಗೀತೆಯ ಹನ್ನೆರಡನೆಯ 
ಅಧ್ಯಾಯವಾದ ಭಕ್ತಿಯೋಗವನ್ನು ಪ್ರತಿದಿನ ತಪ್ಪದೆ ಪಾರಾಯಣ 
ಮಾಡುತ್ತಿದ್ದನಂತೆ! 
ಭಗವದ್ಗೀತೆಯು ಎಲ್ಲ ಪ್ರಸಿದ್ಧ ಭಾಷೆಗಳಲ್ಲಿಯೂ ಭಾಷಾಂತರಗೊಂಡು 
ಅಸಂಖ್ಯಾತ ಮುದ್ರಣಗಳನ್ನು ಕಂಡಿದೆ. ಈ ವಿಶ್ವಮಾನ್ಯತೆ ಅದಕ್ಕೆ ಬಂದದ್ದು 
ವಿದ್ವಾಂಸರೂ ವಿಜ್ಞಾನಿಗಳೂ ದಾರ್ಶನಿಕರೂ ಹೊಗಳಿದ್ದರಿಂದ ಅಲ್ಲ. ಅವರು 
ಹೊಗಳುವಂತೆ ಮಾಡಿಕೊಂಡಿರುವ ತನ್ನ ಸರ್ವಗ್ರಾಹ್ಯತೆಯಿಂದ ಬಂದದ್ದು. 
ಗೀತೆಯು ಯಾವುದೇ ಜಾತಿ, ಮತ, ಪಂಥಗಳಿಗೆ ಕಟ್ಟುಬಿದ್ದಿಲ್ಲ. ಯಾವುದೇ 
ಒಂದು ಹೊಸ ಮತವನ್ನು ಇದು ಸ್ಥಾಪಿಸಲು ಹೊರಡಲಿಲ್ಲ. ಯಾವುದೇ 
ಒಂದು ಮತವನ್ನು ಇದು ನಿಂದಿಸಿಯೂ ಇಲ್ಲ. ಈ ಗ್ರಂಥವು ಪ್ರತಿಪಾದಿಸುವ 
ನೀತಿ ಧರ್ಮದರ್ಶನಗಳು ಸಕಲ ಮಾನವಕುಲಕ್ಕೆ ಮಾರ್ಗದರ್ಶನ ಮಾಡಿ 
ಮನಃಶಾಂತಿಯನ್ನು ತಂದುಕೊಡುವ ಉದಾತ್ತಧ್ಯೇಯದಿಂದ ಹೊರಟಿವೆ. 
ಹಿಂಸಾಕೃತ್ಯಗಳಿಂದ ಜಗತ್ತಿಗೆ ಕೇಡನ್ನು ಮಾಡತಕ್ಕ ಆಸುರಸಂಪತ್ತಿನವರನ್ನು 
ರಾಕ್ಷಸೆರೆಂದು ಪರಿಗಣಿಸಿದೆ. 
ಈಶ್ವರನು ನಿರಾಕಾರನೂ ಹೌದು, ಸಾಕಾರನೂ ಹೌದು, ಜಗದಾಕಾರನೂ 
ಹೌದು. ನಿಮ್ಮ ಭಾವನೆಯು ಯಾವುದಿದೆಯೋ ಅದನ್ನು ಗಟ್ಟಿ 
ಮಾಡಿಕೊಂಡು ಮುಂದುವರಿಯಿರಿ - ಎನ್ನುತ್ತದೆ ಗೀತೆ. ಜಗದೀಶ್ವರನು 
ಒಬ್ಬನೇ, ಇಬ್ಬರಿಲ್ಲ. ಅವನನ್ನು ಯಾವ ಹೆಸರಿನಿಂದಾದರೂ ಕರೆಯಿರಿ, 
ಯಾವ ಬಗೆಯ ಕಲ್ಪನೆಯಿಂದಾದರೂ ಭಜಿಸಿರಿ. ಭಕ್ತಿಯು ಮಾತ್ರ 
ದೃಢವಾಗಿರಲಿ. ಪತ್ರಂ, ಪುಷ್ಪಂ, ಫಲಂ, ತೋಯಂ - ಯಾವುದನ್ನು 
ಭಕ್ತಿಯಿಂದ ಅರ್ಪಿಸಿದರೂ ಅವನು  ತೃಪ್ಪನಾಗುತಾನೆ. ನಿಮ 


೬ 


ಹೃದಯಶುದ್ಧಿಯನ್ನು ಅವನು ನೋಡುತ್ತಾನೆಯೇ ಹೊರತು, ನೀವು 


ಪ್ರಸ್ತಾವನೆ ೩೭ 


ಅರ್ಪಿಸುವ ವಸ್ತುವಿನ ಮಹತ್ತವನ್ನಲ್ಲ. ಆಡಂಬರದ ಪೂಜೆ, ಅಲಂಕಾರ, 
ಕೂಗು, ಅಬ್ಬರಗಳೇನೂ ಬೇಕಿಲ್ಲ. ಅವನ ಅರ್ಚನೆಗೆ ಮಠ, ಮಶೀದಿ, 
ಚರ್ಚುಗಳ ಆವಶ್ಯಕತೆಯೂ ಇಲ್ಲ. ಪೂಜೆಗೆ ಗೊತ್ತಾದ ಕಾಲವನ್ನೂ ಗೀತೆ 
ಹೇಳಿಲ್ಲ, ಕಾಲಕ್ಕೆ ಅತೀತನಾದವನಿಗೆ ಕಾಲಗಣನೆ ಯಾವುದುಂಟು ? ಭಕ್ತನು 
ಧರಿಸಬೇಕೆಂದು ಯಾವ ಮತೀಯ ಚಿಹ್ನೆಯನ್ನೂ ಗೀತೆ ಬೋದಿಸಿಲ್ಲ. 
ಮನುಷ್ಯನು ಹೀಗೆಯೇ ಅನುಷ್ಠಾನವನ್ನು ಮಾಡಬೇಕೆಂಬ ನಿಯಮವನ್ನೂ 
ಅದು ಹೇರಿಲ್ಲ. ಭಗವಂತನ ಉಪದೇಶ ಹೀಗಿದೆ - “ಅರ್ಜುನ, ನಿನ್ನ 
ಮನಸ್ಸನ್ನೂ, ಬುದ್ಧಿಯನ್ನೂ ಸರ್ವದಾ ನನ್ನಲ್ಲಿಟ್ಟು ನನ್ನನ್ನು ಸದಿಸುತ್ತಿರು. 
ಅದು ಆಗದಿದ್ದರೆ ಅದಕ್ಕಾಗಿ ಪ್ರಯತ್ನ ಮಾಡು. ಅದೂ ಸಾಧ್ಯವಾಗದಿದ್ದರೆ, 
ನೀನು ಮಾಡುವ ಕೆಲಸವೆಲ್ಲವೂ ನನಗೋಸ್ಕರ ಎಂದು ದೃಢವಾಗಿ 
ತಿಳಿದುಕೊಂಡಿರು. ಅದೂ ಆಗದಿದ್ದರೆ ಕರ್ಮಫಲದಲ್ಲಿ ಆಸಕ್ತಿಯನ್ನಿಡದೆ 
ನನಗೆ ಶರಣಾಗಿ ನಿನ್ನ ಕರ್ತವ್ಯವನ್ನು ಮಾಡುತ್ತ ಹೋಗು” (೧೬-೮ರಿಂದ 
೧೧). ಅರ್ಜುನ, ಇದೆಲ್ಲವೂ ನಿನಗೆ ಸಾಧ್ಯವಿಲ್ಲವೆಂದಾದರೆ, ಹೀಗೆ ಮಾಡು- 


ಸರ್ವಧರ್ಮಾನ್‌ ಪರಿತ್ಮಜ್ಮ ಮಾಮೇಕಂ ಶರಣಂ ವ್ರಜ 1 
ಅಹಂ ತ್ವಾ ಸರ್ವಪಾಪೇಭ್ಮೋ ಮೋಕ್ಷಯಿಷ್ಕಾಮಿ ಮಾ ಶುಚಃ ॥ 
೧೮-೬೬ 


“ನೀನು ಯಾವ ಆಚರಣೆಯನ್ನೂ ವಿಶೇಷವಾಗಿ ಇಟ್ಟುಕೊಳ್ಳಬೇಕಾಗಿಲ್ಲ.. 
ನಿನ್ನ ಯೋಗಕ್ಷೇಮಗಳೆಲ್ಲವೂ ನನ್ನದೆಂದು ನನಗೆ ವಹಿಸಿಬಿಡು. ನನಗೆ 
ಶರಣಾಗಿಬಿಡು. ನಿನ್ನ ಹಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗಿರಲಿ. 
ಯಾವ ಚಿಂತೆಯನ್ನೂ ಮಾಡಬೇಡ.'' ಭಗವಂತನ ಈ ಕಾರುಣ್ಯವನ್ನು 
ಈ ಔದಾರ್ಯವನ್ನು ಜಗತ್ತಿನಲ್ಲಿ ಯಾವ ಗ್ರಂಥದಲ್ಲಿ ಕಾಣಲಾದೀತು ? 

ದೈವಭಕ್ತಿಯೇ ಗೀತೋಪದೇಶದ ಜೀವಾಳವಾಗಿದೆ. ಸಂಶಯಕ್ಕೆ 
ಈಡಾಗದ ನಿಶ್ಚಲವಾದ ಈಶ್ವರಭಕ್ತಿಯೊಂದೇ ಮಾನವನಿಗೆ ತಾರಕವಾಗ 
ಬಲ್ಲದೆಂದು ಗೀತೆ ಬೋಧಿಸುತ್ತದೆ. “ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ 
ಪ್ರಣಶ್ಯತಿ” ಎಂದು ಭಗವಂತನೇ ಅಭಯವನ್ನಿತಿರುವಾಗ ನಾವು 
ಚಿಂತೆಪಡಬೇಕಾದ್ದೇನಿದೆ ? "ನ ಹಿ ಕಲ್ಯಾಣಕೃತ್‌ ಶಶ್ಚಿತ್‌ ದುರ್ಗತಿಂ ತಾತ 
ಗಚ್ಛತಿ' ಎಂದು ಮತ್ತೆ ಮತ್ತೆ ಹೇಳಿದ್ದಾನಲ್ಲವೆ ? ಗೀತೆಯಲ್ಲಿ ಪ್ರತಿಪಾದಿ 
ಸಿರುವ ಕ್ಲಿಷ್ಟವಾದ ಪರಮಾರ್ಥತತ್ವವನ್ನು ಯಾರು ಅರಿಯಲಾರರೋ 
ಅವರಿಗೆ ಭಕ್ತಿಮಾರ್ಗವೇ ರಾಜಮಾರ್ಗ. ಪರಮಾರ್ಥಸತ್ಯವೇನೆಂಬುದನ್ನು 


೩೮ ಗೀತಾರ್ಥಪ್ರಕಾಶ 


ನಾವು ಯಾರೂ ಕಂಡಿಲ್ಲ. ಅದಕ್ಕಾಗಿ ಗುದ್ದಾಟವೇಕೆ? ಅವನನ್ನು ನಂಬಿದರೆ 
ಆತನೇ ಕೈಹಿಡಿದು ಕರೆದುಕೊಂಡು ಹೋಗಿ ಸತ್ಯವು ಯಾವುದಂಬುದನ್ನು 
ತೋರಿಸಿಕೊಡುತ್ತಾನೆ. 

ನಿಷ್ಕಾಮಕರ್ಮ, ಲೋಕಸಂಗ್ರಹ - ಎಂಬುದು ಭಗವದ್ಗೀತೆಗೇ 
ಮೀಸಲಾದ ಬಹು ದೊಡ್ಡ ಮಾತು. ಒಬ್ಬ ವ್ಯಕ್ತಿಯ, ಕುಟುಂಬದ, 
ಸಮಾಜದ, ಸಮಸ್ತ ರಾಷ್ಟ್ರದ ಒತವಲ್ಲವೂ ಇದರಲ್ಲಿ ಅಡಗಿದೆ. 
ಪ್ರತಿಷ್ಠಿತರಾದ ರಾಷ ಸನಾಯಕರಲ್ಲಿ ಕೆಲವರಾದರೂ ನಿಷ್ಕಾಮಕರ್ಮಕ್ಕೆ 
ಮಾನ್ಯತೆಯನ್ನು ಸ ಸಲ್ಲಿಸಿ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ ಭ್ರಷ್ಟಾ ಚಾರವೇ 
ನಿರ್ನಾಮವಾಗಿ ತೊಡೆದುಹೋದೀತು. ಶ್ರೇಯೋಖಲಾಷಿಯು ತನ್ನ 
ಧರ್ಮವನ್ನು ಶ್ರದ್ಧಯಿಂದ ಪಾಲಿಸಬೇಕು. ಅನ್ಯಧರ್ಮಕ್ಕೆ ಹೋಗಲೂ 
ಕೂಡದು. ಅನ್ಯಧರ್ಮವನ್ನು ನಿಂದಿಸಲೂ ಕೂಡದು. 


ಸ್ಟೇ ಸ್ಟೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೇ ನರಃ ॥ ೧೮-೪೫ 
ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ ॥ ೩-೩೫ 


ಇದು ಭಗವದ್ಗೀತೆಯ ಬೋಧೆ. ಈ ಉದಾತ ತತ್ತ್ವವನ್ನು ಜಗತ್ತಿನಲ್ಲಿ ಬೇರೆ 
ಯಾವ ಧರ್ಮಗ್ರಂಥವೂ ಬೋಧಿಸಿಲ್ಲ. 


-ಬೋಧನಕ್ರಮದಲ್ಲೊಂದು ವಿಶೇಷ 

ಕಾವ್ಯೋಚಿತವಾದ ರಮಣೀಯಶೈಲಿಯಲ್ಲಿ ವಿಷಯವನ್ನು ಪ್ರತಿಪಾದಿಸು 
ವುದು ಭಗವದ್ಗೀತೆಯಲ್ಲಿರುವ ಇನ್ನೊಂದು ವಿಶೇಷ. ಪ್ರಥಮಾಧ್ಯಾಯ 
ದಲ್ಲಿಯೇ ಅರ್ಜುನನ ವಿಷಾದಯೋಗವು ಎಷ್ಟು ಸುಂದರವಾಗಿ 
ವರ್ಣತವಾಗಿದೆಯೆಂಬುದನ್ನು ನೋಡಬಹುದು. ವಿಶ್ವರೂಪದರ್ಶನ 
ಪ್ರಕರಣವು ಅದ್ಭುತ ರೌದ್ರಗಳಿಗೂ ಭಯಾನಕ ರಸಕ್ಕೂ. ಉದಾಹರಣೆ 
ಯಾಗಿದೆ. “ಅಶೋಜ್ಯಾ ನನ್ಹಶೋಚಸ್ನಂ ಪ್ರಜ್ಞಾವಾದಾಂಶ್ಚ ಭಾಷಸೇ, ಕ್ಷುದ್ರಂ 
ಹೃದಯದೌರ್ಬಲ್ಯಂ ತ್ಯಕ್ಯೋತ್ರಿಷ್ಕ `ಔರಂತಪ, ಸಾಂಖ್ಯ ಯೋಗೌ ಪೃಥಗ್‌ 
ಬಾಲಾಃ ಪ್ರವದಂತಿ ನ ಪಂಡಿತಾಃ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ 
ನವಾನಿ ಗೃಹ್ಲಾತಿ ನರೋ8ಪರಾಣಿ, ಧೂಮೇನಾವ್ರಿಯತೇ ವಹ್ನಿಃ........ 
ಪಶ್ಯ ಮೇ ಯೋಗಮೈಶ್ಚರಂ, ಇದಮದ್ಯ ಮಯಾ ಲಬ್ಧಮಿಮಂ ಪ್ರಾಪ್ಲ್ಯೇ 
ಮನೋರಥಂ, ಆಢ್ಯೋ$ಭಿಜನವಾನಸ್ಮಿ ಕೋಕ್ಕೋಸ್ತಿ ಸದೃಶೋ 
ಮಯಾ'' ಇತ್ಯಾದಿ ವಾಕ್ಯಗಳು ಸೊಗಸಿನಲ್ಲಿ ಯಾವ ಕಾವ್ಯವಾಕ್ಯಗಳಿ 


ಪ್ರಸ್ತಾವನೆ ೩೯ 


ಗಿಂತಲೂ ಕಡಿಮೆಯವಲ್ಲ. ಈ ವಾಕ್ಯಶೈಲಿ ಓದುಗರನ್ನು ಆಕರ್ಷಿಸಿಬಿಡುತ್ತದೆ. 
ವೇದಾಂತಗ್ರಂಥಗಳಲ್ಲಿ ಆಚಾರ್ಯನು ತತ್ತ್ವವನ್ನು ಬೋಧಿಸುವಾಗ 
ಪರಮಾರ್ಥವನ್ನು ಅದು, ಅವನು, ಈಶ್ವರ, ಪರಮಾತ್ಮ - ಎಂದು 
ಪ್ರಥಮಪುರುಷದಲ್ಲಿ ಪರೋಕ್ಷವಾಗಿ ನಿರ್ದೇಶಿಸುವುದು ಕಂಡುಬರುತ್ತದೆ. 
ಗೀತೆಯಲ್ಲಿ ನಾನು, ನನ್ನನ್ನು - ಎಂದು re 
ಪರಮಾರ್ಥವನ್ನು ಶ್ರೀಕೃಷ್ಣನು ನಿರ್ದೇಶಿಸುತ್ತಾನೆ. “ಅಹಂ ಸರ್ವಸ್ಯ ಪ್ರಭವಃ, 
ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ, ಮಯಾ ತತಮಿದಂ ತತ ಯೋ ಮೇ 
ಭಕ್ತಾ ಪ್ರಯಚ್ಛತಿ, ಮತ ಸರ್ವಂ ಪ್ರವರ್ತತೇ, ಮಮ ಯೋನಿರ್ಮಹದ್‌ 
ಬ್ರಹ್ಮ, ಮಯಿ ಸರ್ವಮಿದಂ ಪ್ರೋತಂ” ಎಂದು ಹೇಳುತ್ತಾನೆ. "ಈಶ್ವರಃ 
ಆ ಜು ಹೃದ್ದೇಶೇರ್ಜುನ ತಿಷ್ಕತಿ, ತಮೇವ ಶರಣಂ ಗಚ್ಛ' 
ಎಂದು ಪರೋಕ್ಷನಿರ್ದೇಶವಿರುವುದು ಬಹಳ ವಿರಳ. ಹೀಗೆ "ನಾನು, 
ನನ್ನನ್ನು: ಎಂದೇ ಪದೇಪದೇ ಹೇಳುವುದಕ್ಕೆ ನಿಮಿತ್ತವೇನಿರಬಹುದು? 
ಶ್ರೀಕೃಷ್ಣನು ಸ್ವತಃ ಪರಮೇಶ್ವರನೇ ಆದ್ದರಿಂದ ಈ ರೀತಿ ನಿರ್ದೇಶಿಸುವುದು 
ಸಹಜವೇ ಆದರೂ ಇನ್ನೊಂದು ವಿಶೇಷವನ್ನಿಲ್ಲಿ ಗುರುತಿಸಬಹುದು. 
ಗುರುವಾದವನ್ನು ಆತ್ಮತತ್ನವನ್ನು "ಅದು ಹಾಗಿದೆ, ಆತ್ಮನು ಈ 
ಸ್ವಭಾವದವನು' ಎಂದು ಪರೋಕ್ಷವಾಗಿ ನಿರ್ದೆಶಿಸುತ್ತಿದ್ದರೆ ಶಿಷ್ಯನಿಗೆ 
ಸಂದೇಹವು ಮೊಳೆಯಬಹುದು. “ಇವರೂ ನನ್ನಂತೆಯೇ ಇನ್ನೊಬ್ಬರಿಂದ 
ಪಾಠ ಹೇಳಿಸಿಕೊಂಡವರು. ಅವರು ಹೇಳಿದ್ದನ್ನು ನನಗೆ ಹೇಳುತ್ತಿದ್ದಾರೆ! 
ಇವರಿಗೆ ಆತ್ಮಸಾಕ್ಷಾತ್ಕಾರವಾಗಿದೆಯೆ ? ಗೂಢವಾದ ಆತತತ್ನವು ಶಾಸ್ತ್ರ 
ಪಾಂಡಿತ್ಯದಿಂದ ಗೊತ್ತಾಗುತ್ತದೆಯೇ?'' ಎಂದು ಶಿಷ್ಯನು ಶಂಕಿಸಬಹುದು. 
ಶ್ರೀಕೃಷ್ಣನು ಆಶ್ರಯಿಸಿದ ಉಪದೇಶಮಾರ್ಗದಲ್ಲಿ ಈ ಸಂದೇಹಕ್ಕೆ 
ಅವಕಾಶವೇ ಇಲ್ಲ. ಪರಮಾರ್ಥತತ್ತವೇ ನಾನು ಎಂದು ಪ್ರತ್ಯಕ್ಷವಾಗಿ 
ಹೇಳುತ್ತಿರುವಾಗ ಆ ಶಂಕೆ ಏಳುವುದೇ ಇಲ್ಲ. “ಅಪರಂ ಭವತೋ ಜನ] 
ಎಂದು `ರಾಗವೆಳೆದ ಅರ್ಜುನನಿಗೆ ಸಂದೇಹದ ಅಂಶವೇನಾದರೂ ಇದ್ದರ 
ವಿಶ್ವರೂಪದರ್ಶನವನ್ನು ಮಾಡಿಸಿ, ಅದನ್ನೂ ಭಗವಂತನು ನಿರ್ಮೂಲ 
ಮಾಡಿದ್ದಾನೆ. ಸಾಕ್ಸಾತ್‌ ಭಗವಂತನೇ ಬೋಧಿಸಿದ್ದರಿಂದ ಗೀತೆಯು ಅತ್ಯಂತ 
ಪ್ರಾಮಾಣಿಕವೆಂದು ತಿಳಿಸುವುದೇ ಈ ಬಗೆಯ ನಿರ್ದೇಶನಕ್ಕೆ 
ಉದ್ದಿಷ್ಟವಾಗಿದೆ. "ಗೀತಾ ಸುಗೀತಾ ಕರ್ತವ್ಯಾ ಕಿಮನ್ನೈಃ ಶಾಸ್ತ್ರ ವಿಸ ನರೈಃ ಯಾ 
ಸ್ಹಯಂ ಪದ್ಮನಾಭಸ್ಕ ಮುಖ ಪದ್ದಾದ್ವಿನೀಃಸ್ಫ ಸತಾ” ಎಂಬ ಶ್ಲೋಕದ 


೪೦ ಗೀತಾರ್ಥಪ್ರಕಾಶ 


ತಾತ್ಸರ್ಯವೇ ಇದು. 


ಕೃತಜ್ಞತಾ ಸಮರ್ಪಣೆ 

ಈ ಗ್ರಂಥರಚನೆಗೆ ಕಾರಣರೂ ಉಪಕಾರಿಗಳೂ ಆದ ಮಹನೀಯ 
ರನ್ನು ಕೃತಜ್ಞತೆಯಿಂದ ಸರಿಸಿಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ. 
ಶ್ರೀಮದ್ಭಗವದ್ಗೀತೆಗೆ ಸರಳವಾದ ಒಂದು ಕನ್ನಡ ಅನುವಾದವನ್ನು ಮಾಡ 
ಬೇಕೆಂಬ ಸಂಕಲ್ಪ ನನಗೆ ಬಹಳ ದಿನಗಳಿಂದ ಇತ್ತು. ಶ್ರೀ ಗುರುಸಾಂನಿಧ್ಯದಲ್ಲಿ 
ಪ್ರಸ್ಮಾನತ್ರಯಭಾಷ್ಯಗಳನ್ನು ನಾನು ಅಧ್ಯಯನ ಮಾಡಿದ್ದುಂಟು. ನಾನು 
ಗಳಿಸಿದ ವೇದಾಂತಜ್ಞಾನವು ತುಂಬಿ ಹರಿಯುವ ಗಂಗಾನದಿಯಿಂದ ಒಂದು 
ಬೊಗಸೆ ಗಂಗಾಜಲವನ್ನು ತೆಗೆದುಕೊಂಡಂತೆ. ಈ ಜಲವೇ ಗೀತಾನುವಾದದ 
ಸಂಕಲ್ಪಕ್ಕೆ ಬೀಜವಾಗಿರಬೇಕು. ಇದನ್ನು ಚಿಗುರಿಸಿ ಬೆಳೆಸಿದವರು ನನ್ನ ಒಬ್ಬ 
ಹಿತಚಿಂತಕರು. ಅವರಿಂದ ನನಗೆ ದೊರೆತ ಸಹಾಯ. ಪ್ರೋತ್ಸಾಹಗಳು 
ಅಮೂಲ್ಯವಾದವು. ಒಂದು ಸಾಲಿನ ಬರವಣಿಗೆಯಿಂದ ಏನು 
ಹೇಳಿದಂತೆಯೂ ಆಗುವುದಿಲ್ಲ. ಭಗವಂತನ ಅನುಗ್ರಹವು ಅವರ ಮೇಲೆ 
ಸದಾ ಇರಲಿ. 

ಈ ಅನುವಾದಕಾರ್ಯಕ್ಕೆ ಹೊಳೆನರಸೀಪುರದ ಶ್ರೀ ಸಚ್ಚಿದಾನಂದೇಂದ್ರ 
ಸರಸ್ವತೀಸ್ವಾಮಿಗಳು ರಚಿಸಿರುವ ಅನೇಕ ವೇದಾಂತಗ್ರಂಥಗಳಿಂದ ನನಗೆ 
ಮಹೋಪಕಾರವಾಗಿದೆ. ಆ ಮಹಾತದಿಗೆ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕ 
ವಾಗಿ ಸಾಷ್ಟಾಂಗನಮಸ್ಕಾರಗಳನ್ನರ್ಪಿಸುತ್ತೇನೆ. 

ಬೆಂಗಳೂರಿನ ಶ್ರೀರಾಮಕೃಷ್ಣಮಠದ ಅಧ್ಯಕ್ಷರಾದ ಪೂಜ್ಯ ಶ್ರೀ 
ಹರ್ಷಾನಂದ ಸ್ವಾಮೀಜಿಯವರು ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ, 
ಅರ್ಥವತ್ತಾದ ಒಂದು ಮುನ್ನುಡಿಯನ್ನು ಬರೆದು ಹರಸಿದ್ದಾರೆ. ಅವರಿಗೆ ನನ್ನ 
ಸಾಷ್ಟಾಂಗ ಪ್ರಣಾಮಗಳು ಸಲ್ಲುತ್ತವೆ. 

ಈ ಪುಸ್ತಕದ ಹಸ್ತಪ್ರತಿಯನ್ನು ಸಮಗ್ರವಾಗಿ ಓದಿ ಇದನ್ನು 
ಉತ್ತಮಪಡಿಸಲು ಯೋಗ್ಯವಾದ ಸಲಹೆ ಸೂಚನೆಗಳನ್ನಿತ್ತವರು ನನ್ನ ಕಿರಿಯ 
ಮಿತ್ರರಾದ ಶ್ರೀ ಡಿ. ಆರ್‌. ವೆಂಕಟರಮಣನ್‌ ಅವರು. ನನಗೆ ಯಾವಾಗಲೂ 
ಸಹಾಯಹಸ್ತವನ್ನಿತ್ತು ಉಪಕರಿಸುತ್ತ ಬಂದಿರುವ ಅವರು ನನಗೆ ಸದಾ 
ಸ್ಮರಣೀಯರು. 

ಮೈಸೂರಿನಲ್ಲಿ ಗೀತಾ ಬುಕ್‌ ಹೌಸ್‌ ಎಂದು ಸುಪ್ರಸಿದ್ಧವಾದ ಗ್ರಂಥ 
ಪ್ರಕಾಶನ ಸಂಸ್ಥೆಯನ್ನು ನಡೆಸಿಕೊಂಡು ಬರುತ್ತಿರುವ ಶ್ರೀ ಎಂ. 


ಪ್ರಸ್ತಾವನೆ ೪೧ 


ಸತ್ಯನಾರಾಯಣರಾವ್‌ ಸಹೋದರರು ಈ ಗ್ರಂಥದ ಪ್ರಕಾಶನಕಾರ್ಯವನ್ನು 
ಸಂತೋಷದಿಂದ ಅಂಗೀಕರಿಸಿ ಉತ್ತೇಜನವನ್ನಿತ್ತಿದ್ದಾರೆ. ಪ್ರಾಮಾಣಿಕರೂ 
ಸಜ್ಜನರೂ ಶ್ರದ್ಧಾಭಕ್ತಿಸಂಪನ್ನರೂ ಆದ ಪ್ರಕಾಶಕರು ದೊರಕಿರುವು ದೊಂದು 
ನನ್ನ ಸುಯೋಗವೇ ಸರಿ. ಶ್ರೀ ಎಂ. ಸತ್ಯನಾರಾಯಣರಾವ್‌ ಸಹೋದರರಿಗೂ 
ಅವರ ಕುಟುಂಬವರ್ಗದವರಿಗೂ ಭಗವಾನ್‌ ಶ್ರೀಕೃಷ್ಣನು ಸಮಸ್ತ 
ಶ್ರೇಯಸ್ಸುಗಳನ್ನೂ ಅನುಗ್ರಹಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. 

ಈ ಪುಸ್ತಕವನ್ನು ಅಂದವಾಗಿಯೂ, ಶುದ್ಧವಾಗಿಯೂ, ಶ್ರದ್ಧೆಯಿಂದ 
ಮುದ್ರಿಸಿಕೊಟ್ಟಿರುವ ಜೆ.ಎಸ್‌ಎಸ್‌. ಪ್ರಿಂಟಿಂಗ್‌ ಪ್ರೆಸ್‌ ಅವರಿಗೆ ನನ್ನ 
ಕೃತಜ್ಞತೆಗಳು ಸಲ್ಲುತ್ತವೆ. 


ವೇದವೇದ್ಕಂ ವೇದವಿದಂ ವೇದಾಂತಾರ್ಥಪ್ರಕಾಶಕಮ್‌ | 
ವಿಶ್ವವಂದ್ಕಂ ವಿಭುಂ ವಿಶ್ವಂ ಕೃಷ್ಣಂ ವಂದೇ ಜಗದ್ಗುರುಮ್‌ ॥ 


ಎನ್‌. ರಂಗನಾಥಶರ್ಮಾ 
ವೈಶಾಖ ಶುದ್ಧ ಪಂಚಮೀ 
ಈಶ್ವರ ಸಂವತ್ಸರ 
ಮೇ ೧೧, ೧೯೯೭ 


ಸಮರ್ಪಣೆ 


ನನ್ನ ಪೂಜ್ಯ ತಂದೆತಾಯಿಗಳಾದ 
ಶ್ರೀ ನಡಹಳ್ಳಿ ತಿಮ್ಮಪ್ಪ - ಜಾನಕಮ್ಮನವರ 
ಪುಣ್ಯಸ್ಮರಣೆಗಾಗಿ 
ಸಮರ್ಪಿತ 


— ಎನ್‌. ರಂಗನಾಥಶರ್ಮಾ 


ಓಂ 


ಧ್ಯಾನಶ್ಲೋಕಗಳು 


ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಮ್‌ 
ವ್ಯಾಸೀನ ಗ್ರಧಿತಾಂ ಪುರಾಣಮುನಿನಾ ಮಧ್ಯೇ ಮಹಾಭಾರತಮ್‌ ಟ 
ಅದ್ವೈತಾಮೃತವರ್ಷಿಣೀಂ ಭಗವತೀಮಷ್ಟಾದಶಾಧ್ಮಾಯಿನೀಮ್‌ 
ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೇ ಭವದ್ದೇಷಿಣೀಮ್‌ ॥ 


ನಮೋಹ್ತು ತೇ ವ್ಯಾಸವಿಶಾಲಬುದ್ಧೇ ಫುಲ್ಲಾರವಿಂದಾಯತಪತ್ರನೇತ್ರ | 
ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ 
ಜ್ಞಾನಮಯಃ ಪ್ರದೀಪಃ ॥ 


ಪ್ರಪನ್ನಪಾರಿಜಾತಾಯ ತೋತ್ರವೇತ್ರೈಕಪಾಣಯೇ | 
ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ ॥ 


ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಮ್‌ | 
ದೇವಕೀಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಮ್‌ ॥ 


ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ | 
ಪಾರ್ಥೋ ವತ್ಸಸ್ಬುಧೀರ್ಭೋಕ್ತಾ ದುಗ್ಧಂ ಗೀತಾ6ಮೃತಂ ಮಹತ್‌ ॥ 


ಭೀಷದ್ರೋಣತಟಾ ಜಯದ್ರಥಜಲಾ ಗಾಂಧಾರನೀಲೋತ್ತಲಾ 
ಶಲ್ಮಗ್ರಾಹವತೀ ಕೃಪೇಣ ವಹನೀ ಕರ್ಣೇನ ವೇಲಾಕುಲಾ 1ಔ 
ಅಶ್ವ್ಚತ್ಕಾಮವಿಕರ್ಣಘೋರಮಕರಾ ದುರ್ಯೋಧನಾವರ್ತಿನೀ 
ಸೋತ್ತೀರ್ಣಾ ಖಲು ಪಾಂಡವೈಃ ರಣನದೀ ಕೈವರ್ತಕಃ ಕೇಶವಃ ॥ 


ಪಾರಾಶರ್ಯವಚಸ್ಸರೋಜಮಮಲಂ ಗೀತಾರ್ಥಗಂಧೋತ್ಕಟಮ್‌ 
ನಾನಾಖ್ಕಾನಕಕೇಸರಂ ಹರಿಕಥಾ ಸಂಬೋಧನಾಬೋಧಿತಮ್‌ ।ಟ 
ಲೋಕೇ ಸಜ್ಜನಷಟ್ಟದೈರಹರಹಃ ಪೇಪೀಯಮಾನಂ ಮುದಾ 

ಭೂಯಾದ್ಭಾರತಪಂಕಜಂ- ಕಲಿಮಲಪ್ರದ್ಧಂಸಿ ನಃ ಶ್ರೇಯಸೀ ॥ 


ಕೇರ ಕೇ 


್ರಿಃ 


ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಫಯತೇ ಗಿರಿಮ್‌ | 
ಯತೃಪಾ ತಮಹಂ ವಂದೇ ಪರಮಾನಂದಮಾಧವಮ್‌ ॥ಟ 
ವಸುದೇವಸುತಂ ದೇವಂ ಕಂಸಚಾಣೂರಮರ್ಜನಮ್‌ | 
ದೇವಕೀಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಮ್‌ ॥ 


ಗೀತಾರ್ಥಪ್ರಕಾಶ 


ಅಧ್ಯಾಯ ೧ 
ಅರ್ಜುನವಿಷಾದಯೋಗ 


ಧೃತರಾಷ್ಟ್ರ ಉವಾಚ - 
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಟ 
ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ॥ ೧ 
ಧೃತರಾಷ್ಟ್ರನು ಹೇಳಿದನು - ಧರ್ಮಕ್ಷೇತ್ರವೆನಿಸಿದ ಕುರುಕ್ಷೇತ್ರದಲ್ಲಿ 
ನನ್ನವರೂ ಮತ್ತು ಪಾಂಡವರೂ ಸಹ ಯುದ್ಧ ಮಾಡುವ ಇಚ್ಛೆಯಿಂದ 
ಸೇರಿದರಷ್ಟೆ. ಆಮೇಲೆ ಅವರು ಏನು ಮಾಡಿದರು, ಸಂಜಯ ? 


ಸಂಜಯ ಉವಾಚ - 
ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ | 
ಆಚಾರ್ಯಮುಪಸಂಗಮ್ಮ ರಾಜಾ ವಚನಮಬ್ರವೀತ್‌ ॥ ೨ 
ಸಂಜಯನು ಹೀಗೆಂದನು - ಆಗ ರಾಜನಾದ ದುರ್ಯೋಧನನು 


ವ್ಯೂಹಗಟ್ಟಿ ಸಜ್ಜಾಗಿ ನಿಂತಿದ್ದ ಪಾಂಡವರ ಸೇನೆಯನ್ನು ನೋಡಿ, 
ದ್ರೋಣಾಜಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ನುಡಿದನು. 


೪೬ ಗೀತಾರ್ಥಪ್ರಕಾಶ 


ಪಶ್ಚೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮೂಮ್‌ | 
ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಕೇಣ ಧೀಮತಾ ॥ ೩ 


ಆಚಾರ್ಯರೆ, ನಿಮ್ಮ ಧೀಮಂತ ಶಿಷ್ಯನಾದ ದ್ರುಪದಪುತ್ರನು 


(ಧೃಷ್ಟದ್ಯುಮ್ನನು) ವ್ಯೂಹಗಟ್ಟಿ ನಿಲ್ಲಿಸಿರುವ ಈ ಮಹಾಸ್ಥ್ಫನ್ಯವನ್ನು 
ನೋಡೋಣವಾಗಲಿ. 


ಅತ್ರ ಶೂರಾ ಮಹೇಷ್ಟಾಸಾ ಭೀಮಾರ್ಜುನಸಮಾ ಯುಧಿ ಟ 
ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ॥ ೪ 


ಇದರಲ್ಲಿ ಮಹಾಧನುರ್ಧಾರಿಗಳೂ ಯುದ್ದದಲ್ಲಿ ಬೀಮಾರ್ಜುನರಿಗೆ 
ಸಮಾನರೂ ಆದ ಶೂರರಿದ್ದಾರೆ. ಅವರು ಯಾರಂದರೆ: ಯುಯುಧಾನ, 
ವಿರಾಟರಾಜ, ಮಹಾರಥನಾದ. ದ್ರುಪದ. 


ಧೃಷ್ಟಕೇತುಶ್ಚೇಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್‌ 1 

ಪುರುಜಿತ್‌ ಕುಂತಿಭೋಜಶ್ಚ ಶೈಬೃಶ್ಚ ನರಪುಂಗವಃ ॥ ೫ 

ಮತ್ತು ಧೃಷ್ಟಕೇತು, ಚೇಕಿತಾನ, ವೀರನಾದ ಕಾಶೀರಾಜ, ಪುರುಜಿತ್‌, 
ಕುಂತಿಭೋಜ ಮತ್ತು ನರಶ್ರೇಷ್ಠನಾದ ಶೈಬ್ಯರಾಜ. 


ಯುಧಾಮನ್ಮುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್‌ | 

ಸೌಭದ್ರೋ ದ್ರೌಪದೇಯಾಶ್ವ ಸರ್ವ ಏವ ಮಹಾರಥಾಃ ॥ ೬ 

ಅಲ್ಲದೆ ಪರಾಕ್ರಮಿಯಾದ ಯುಧಾಮನ್ಯು, ವೀರನಾದ ಉತ್ತಮೌಜ - 
ಎಂಬವರಿದ್ದಾರೆ. ಸುಭದ್ರಾಪುತ್ರನಾದ ಅಭಿಮನ್ಯುವೂ ದ್ರೌಪದಿಯ ಪುತ್ರರೂ 
ಇದ್ದಾರೆ. ಇವರೆಲ್ಲರೂ ಮಹಾರಥರೇ ಸರಿ. 

ಟಿಪ್ಪಣಿ : ಯುಯುಧಾನನೆಂದರೆ ಸಾತ್ಯಕಿ. ಧೃಷ್ಟಕೇತುವು ಶಿಶುಪಾಲನ 
ಮಗ. ಚೇಕಿತಾನನು ವೀರನಾದ ಒಬ್ಬ ಯಾದವ. ಕಾಶಿಯ ರಾಜ ಕಾಶೀರಾಜ 
- ಇವನ ಹೆಸರು ತಿಳಿಯದು. ಪುರುಜಿತ್‌, ಕುಂತಿಭೋಜ - ಇವರಿಬ್ಬರು 
ಅಣ್ಣತಮ್ಮಂದಿರು. ಇವರ ತಂದೆಯ ಹೆಸರೂ ಕುಂತಿಭೋಜ ಎಂದೇ. ಅವನು 
ಕುಂತಿಯ ಸಾಕುತಂದ. ಆದ್ದರಿಂದ ಈ ಅಣ್ಣತಮ್ಮಂದಿರು ಪಾಂಡವರಿಗೆ 
ಸೋದರಮಾವಂದಿರಾಗುತ್ತಾರೆ. ಶಿಬಿ ದೇಶದ ರಾಜ ಶೈಬ್ಯ. ಇವನ ಹೆಸರು 
ಗೋವಾಸನ. ಯುಧಾಮನ್ಯು ಮತ್ತು ಉತ್ತಮೌಜರು ಪಾಂಚಾಲದೇಶದ 
ಯೋಧರು. ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೇನ 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೪೭ 


- ಎಂಬ ಐವರು ಯುಧಿಷ್ಠಿರಾದಿಗಳಿಂದ ಕ್ರಮವಾಗಿ ದ್ರೌಪದಿಯಲ್ಲಿ ಜನಿಸಿದ 
ಐವರು ಮಕ್ಕಳು. ಧನುರ್ಧಾರಿಗಳಾದ ಹತ್ತುಸಾವಿರ ಜನರೊಡನೆ ಏಕಾಕಿ 
ಯಾಗಿ ಯುದ್ಧಮಾಡಬಲ್ಲ ಯೋಧನಿಗೆ ಮಹಾರಥನೆಂಬ ಬಿರುದು. 

ಏಕೋ ದಶಸಹಸ್ರಾಣಿ ಯೋಧಯೇದನ್ತು ಧನ್ಹಿನಾಂ | 

ಶಸ್ತ್ರಶಾಸ್ತ್ರಪ್ರವೀಣಶ್ಚ ಸ ವೈ ಪ್ರೋಕ್ತೋ ಮಹಾರಥಃ ॥ 

ಅಮಿತಾನ್‌ ಯೋಧಯೇದಸ್ತು ಸಂಪ್ರೋಕ್ರೋ3ತಿರಥಸ್ತು ಸಃ | 

ರಥಸ್ವೇಕ್ಷೇನ ಯೋದ್ಧಾ ಸ್ಮಾತ್ತನ್ನೂನೋತರ್ಧರಥಃ ಸ್ಮೃತಃ ॥ 
ಎಂದು ಲಕ್ಷಣವಿದೆ. 

ಮಹಾರಥನಿಗಿಂತ ಅತಿರಥನು ಕಡಿಮೆ ದರ್ಜೆಯವನು. "ಅಮಿತಾನ್‌ 
ಯೋಧಯೇದ್ಯಸ್ತು' ಎನ್ನುವುದಕ್ಕೆ "ಏಕಕಾಲದಲ್ಲಿ ಬಹಳ ಜನರೊಡನೆ 
ಯುದ್ಧ ಮಾಡಬಲ್ಲವನು' ಎಂದರ್ಥ. 

ಅಸ್ಮಾಕಂ ತು ವಿಶಿಷ್ಟಾ ಯೇ ತಾನ್ನಿಬೋಧ ದ್ವಿಜೋತ್ತಮ | 

ನಾಯಕಾ ಮಮ ಸೈನ್ಮಸ್ಮ ಸಂಜ್ಞಾರ್ಥಂ ತಾನ್‌ ಬ್ರವೀಮಿ ತೇ ॥ ೭ 

ದ್ವಿಜೋತ್ತಮರೆ, ಇನ್ನು ನಮ್ಮ ಪಕ್ಷದಲ್ಲಿ ಹೆಸರಾಂತವರಾಗಿ ನನ್ನ 
ಸೃನ್ಯದಲ್ಲಿರುವ ನಾಯಕರು ಯಾರೆಂಬುದನ್ನು ನಿಮ್ಮ ಸ್ಮರಣೆಗಾಗಿ 
ಹೇಳುತ್ತೇನೆ. ಚಿತ್ರೆಸಬೇಕು. 

ಭವಾನ್‌ ಭೀಷಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ 1 

ಅಶ್ವತ್ಥಾಮಾ ವಿಕರ್ಣಶ್ಚ ಸೌಮದತ್ತಿಸ್ತಥೈೆವ ಚ ॥ ಲ 

ತಾವು, ಭೀಷ್ಮರು, ಕರ್ಣ, ಕೃಪಾಚಾರ್ಯರು, ಸಮಿತಿಂಜಯ, 
ಅಶ್ಚತ್ನಾಮಾಚಾರ್ಯರು, ವಿಕರ್ಣ, ಸೋಮದತ್ತನ ಪುತ್ರನಾದ ಭೂರಿಶ್ರವ 
- ಇವರು. 

ಟಿಪ್ಪಣಿ : ಸಮಿತಿಂಜಯ ಎಂಬವನು ಒಬ್ಬ ವೀರನಾದ ಯಾದವನೆಂದು 
ಸಭಾಪರ್ವದಲ್ಲಿದ (ಸಭಾ. ೧೪-೫೮). ಈ ಶಬ್ದಕ್ಕೆ ಸಂಗ್ರಾಮವನ್ನು ಗೆಲ್ಲ 
ತಕ್ಕವನಂಬ ಯೌಗಿಕಾರ್ಥವನ್ನಿಟ್ಟುಕೂಂಡು ಕೃಪಾಚಾರ್ಯನಿಗೆ ವಿಶೇಷಣ 
ವಂದು ಕೆಲವರು ಹೇಳಿದ್ದಾರೆ. ವಿಕರ್ಣನು ದುರ್ಯೋಧನನ ತಮ್ಮಂದಿರ 
ಲ್ಲೊಬ್ಬನು. 

ಅನ್ನೇ ಚೆ ಬಹವಃ ಶೂರಾ ಮದರ್ಥೇ ತ್ಮಕ್ತ್ರಜೀವಿತಾಃ | 

ನಾನಾಶಸ್ತಪ್ರಹರಣಾಃ ಸರ್ಮೇ ಯುದ್ಧವಿಶಾರದಾಃ | ೯ 


೪೮ ಗೀತಾರ್ಥಪ್ರಕಾಶ 


ಇವರಲ್ಲದೆ ನನಗಾಗಿ ಜೀವದ ಹಂಗುದೊರೆದು ಹೋರಾಡತಕ್ಕ ಶೂರರು 
ಬಹುಸಂಖ್ಯೆಯಲ್ಲಿದ್ದಾರೆ. ಸರ್ವರೂ ವಿವಿಧಾಯುಧಗಳನ್ನು ಧರಿಸಿ ಯುದ್ಧ 
ಮಾಡತಕ್ಕವರು. ಎಲ್ಲರೂ ರಣಪಂಡಿತರು. 


ಅಪರ್ಯಾಪ್ತಂ ತದಸಾತಂ ಬಲಂ ಭೀಷಾಭಿರಕ್ಷಿತಮ್‌ | 
ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಮ್‌ ॥ ೧೦ 


ಆದ್ದರಿಂದ ಭೀಷ್ಠಾಭಿರಕ್ಸಿತವಾದ ನಮ್ಮ ಬಲವು ಅಪರಿಮಿತವಾಗಿದೆ. 
ಭೀಮನಿಂದ ರಕ್ಷಿತವಾದ ಆ ಜನರ ಬಲವಾದರೋ ಪರಿಮಿತವಾದದ್ದು. 


ಟಿಪ್ಪಣಿ : ದುರ್ಯೋಧನನ ಕಡೆಯಲ್ಲಿ ಹನ್ನೊಂದು ಅಕ್ಟ್‌ಹಿಣೀ ಸೇನೆ 
ಇತ್ತು. ಪಾಂಡವರ ಕಡೆ ಏಳು ಅಕ್ಷ್‌ಹಿಣೀ ಸೇನೆ ಮಾತ್ರವಿತ್ತಿ. ಪರ್ಯಾಪ್ತ 
= ಪರಿಮಿತ, ಅಪರ್ಯಾಪ್ತ ವ ಅಪರಿಮಿತ ಎಂದರ್ಥ. ಹಾಗಲ್ಲದೆ 
ಪರ್ಯಾಪ್ಪವೆಂದರೆ "ಸಾಕಷ್ಟು - ಸಮರ್ಥ' ಎಂದೂ ಅಪರ್ಯಾಪವೆಂದರೆ 
"ಸಾಕಾಗದಷ್ಟು - ಅಸಮರ್ಥ' ಎಂದೂ ಅರ್ಥವಾಗುತ್ತದೆ. ಈ ಎರಡನೆಯ 
ಅರ್ಥವನ್ನಿಟ್ಟುಕೊಂಡು ಈ ಶ್ಲೋಕಕ್ಕೆ ಕೆಲವರು ಅರ್ಥ ಹೇಳಿದ್ದಾರೆ. ಅದು 
ಸಮುಚಿತವಲ್ಲ. ಏಕೆಂದರೆ, “ನನ್ನ ಸೇನೆ ದೊಡ್ಡದು. ನನಗೆ ಜಯಪ್ರಾಪ್ತಿ 
ನಿಶ್ಚಯ'' ಎಂದು ದುರ್ಯೋಧನನೇ ಹಲಪು ಬಾರಿ ಹೇಳಿದ್ದಾನೆ. (ಉದ್ಯೋ. 
೫೪. ೬೦ - ೭೦, ಭೀಷ್ಮ ೫೧. ೪ - ೬) ಅಕ್ಷರಶಃ ಈ ಶ್ಲೋಕದಂತಹ್ನ 
ಶ್ಲೋಕಗಳೇ ಅವನ ಬಾಯಿಯಿಂದ ಬಂದಿವೆ. 

ಪಾಂಡವರ ಸೇನಾಪತಿ ಧೃಷ್ಟದ್ಯುಮ್ನನಾಗಿದ್ದರೂ ಅವರ ಸೇನೆ 
“ಭೀಮಾಭಿರಕ್ಷಿತ' ಎಂದು ಹೇಳಿದ್ದೇಕೆಂದರೆ, ಮೊದಲನೆಯ ದಿನ ಅವರ 
ಸೇನೆಯನ್ನು ವಜ್ರವ್ಯೂಹದಲ್ಲಿ ನಿಲ್ಲಿಸಲಾಗಿತ್ತು. ಅದರ ಅಗ್ರಭಾಗದಲ್ಲಿ 
ಭೀಮಸೇನನು ಗದಾಪಾಣಿಯಾಗಿ ನಿಂತದ್ದರಿಂದ ದುರ್ಯೋಧನನಿಗೆ 
ಭೀಮನೇ ಎದ್ದುಕಾಣುತ್ತಿದ್ದನು. 


ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಸಿತಾಃ | 

ಭೀಷ್ಮಮೇವಾಭಿರಕ್ಸಂತು ಭವಂತಃ ಸರ್ವ ಏವ ಹಿ ॥ ೧೧ 

ಇನ್ನು ನೀವೆಲ್ಲರೂ ನಿಮಗಾಠಿ ಗೊತ್ತಾಗಿರುವ ಸಮಸ್ತವ್ಯೂಹದ್ದಾರ 
ಗಳಲ್ಲಿಯೂ ನಿಂತುಕೊಂಡು ಭೀಷದನ್ನೇ ರಕ್ಷಿಸಿಕೊಳ್ಳಬೇಕು. 


ವಿವರಣೆ : ಅದ್ವಿತೀಯ ಪರಾಕ್ರಮಿಯಾದ ಭೀಷನಿಗೆ ಇನ್ನೊಬ್ಬರಿಂದ 
ರಕ್ಷಣೆ ಬೇಕಾಗುತ್ತದೆಯೆ ? ದುರ್ಯೋಧನನ ಅಭಿಪ್ರಾಯವೇನೆಂದರೆ ; ಒಮ್ಮೆ 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೪೯ 


ಸ್ವೀಯಾಗಿದ್ದ ಶಿಖಂಡಿಯೊಡನೆ ಮಾತ್ರ ತಾನು ಯುದ್ದ ಮಾಡುವುದಿಲ್ಲ 
ವಂದೂ ಕೈ ಎತ್ತುವುದಿಲ್ಲವಂದೂ ಭೀಷನು ಸ್ಪಷ್ಟವಾಗಿ ಹೇಳಿದ್ದನು. ಆದ್ದ 
ರಿಂದ ಶಿಖಂಡಿಯನ್ನು ಭೀಷ್ಠಸಂಹಾರಕ್ಕಾಗಿ ಪಾಂಡವರು ಕಳಿಸಬಹುದು. 
ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅವನನ್ನು ರಕ್ಷಿಸುತ್ತ ಅರ್ಜುನನೂ 
ಭೀಮಾದಿಗಳೂ ಬರಬಹುದು. ಅಂತಹ ಸನ್ನಿವೇಶಕ್ಕೆ ಅವಕಾಶವನ್ನೀಯದೆ, 
ಶಿಖಂಡಿಯು ಭೀಷನೆದುರಿಗೆ ಬರದಂತೆ ನೋಡಿಕೊಳ್ಳಿರಿ - ಎಂದು. 

ತಸ್ಮಾದ್‌ ಭೀಷ್ಮೋ ರಕ್ಷಿತವ್ಕೋ ವಿಶೇಷೇಣೇತಿ ಮೇ ಮತಿಃ 1 

ಶಿಖಂಡಿನೋ ವಧೇ ಯತ್ತಾಃ ಸರ್ವೇ ತಿಷ್ಕಂತು ಮಾಮಕಾಃ ॥ 

- ಭೀಷ್ಮ ೧೫ - ೧೬ 

ಎಂದು ದುರ್ಯೋಧನನು ತನ್ನವರಿಗೆ ಎಚ್ಚರಿಕ ಕೂಡುತ್ತಿದ್ದನು. 

ತಸ್ಕ ಸಂಜನಯನ್‌ ಹರ್ಷಂ ಕುರುವೃದ್ಧಃ ಪಿತಾಮಹಃ | 

ಸಿಂಹನಾದಂ ವಿನದ್ಮೋಚ್ಚೈಃ ಶಂಖಂ ದಧ್ಮೌ ಪ್ರತಾಪವಾನ್‌ ॥ ೧೨ 

ಅಷ್ಟರಲ್ಲ ಕುರುಕುಲಕ್ಕ ಹಿರಿಯನೂ ಪ್ರತಾಪಶಾಲಿಯೂ ಆದ 
ಪಿತಾಮಹನು (ಭೀಷ್ಮನು ದುರ್ಯೋಧನನಿಗ ಹರ್ಷವಾಗಲಂದು 
ಸಿಂಹನಾದ ಮಾಡಿ ಗಟ್ಟಿಯಾಗಿ ಶಂಖವನ್ನೂದಿದನು. 

ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕಗೋಮುಖಾಃ | 

ಸಹಸೈವಾಭ್ಯಹನ್ಮಂತ ಸ ಶಬ್ದಸ್ತುಮುಲೋ$*ಭವತ್‌ ॥ ೧೩ 

ಒಡನೆಯೇ (ರಣರಂಗದಲ್ಲಿ) ಶಂಖಗಳು ಊದಿದವು. ರಣಭೇರಿಗಳೂ 
ಪಣವ, ಆನಕ, ಗೋಮುಖಗಳಂಬ ರಣವಾದ್ಯಗಳೂ ರಭಸದಿಂದ ಬಾರಿ 
ಸಲ್ಪಟ್ಟವು. ಆ ಶಬ್ಧವು ಎಲ್ಲೆಡೆಯೂ ತುಂಬಿ ಗದ್ದಲವೆದ್ದಿತು. 

ತತಃ ಶ್ವೇತೈರ್ಹಯೈರ್ಯುಕ್ತೇ ಮಹತಿ ಸ್ಕಂದನೇ ಸ್ಥಿತೌ 1 

ಮಾಧವಃ ಪಾಂಡವಶ್ಚೈವ ದಿವ್ಮೌ ಶಂಖೌ ಪ್ರದಧತುಃ ॥ ೧೪ 

ಅನಂತರ (ನಾಲ;) ಬಿಳಿಯ ಕುದುರಗಳನ್ನು ಹೂಡಿದ್ದ ಮಹಾರಥದಲ್ಲಿ 
ಕುಳಿತ ಶ್ರೀಕೃಷ್ಣನೂ ಪಾಂಡುಪುತ್ರನಾದ ಅರ್ಜುನನೂ ತಮ್ಮ ದಿವ್ಯಶಂಖ 
ಗಳನ್ನೂದಿದರು. 

ಪಾಂಚಜನ್ಮಂ ಹೃಷೀಕೇಶೋ ದೇವದತ್ತಂ ಧನಂಜಯಃ | 


ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮಾ ವೃಕೋದರಃ ॥ ೧೫ 
4 


೫೦ ಗೀತಾರ್ಥಪ್ರಕಾಶ 


ಶ್ರೀಕೃಷ್ಣನು ಪಾಂಚಜನ್ಯವನ್ನೂ ಅರ್ಜುನನು ದೇವದತ್ತವೆಂಬ ಶಂಖ 
ವನ್ನೂ ಊದಿದರು. ಉಗ್ರವಾದ ಕಾರ್ಯವನ್ನೆಸಗಬಲ್ಲ ಭೀಮಸೇನನು 
ಪೌಂಡ್ರವೆಂಬ ದೊಡ್ಡ ಶಂಖವನ್ನೂದಿದನು. 

ಅನಂತವಿಜಯಂ ರಾಜಾ ಕುಂತೀಪುತ್ರೋ ಯುಧಿಷ್ಠಿರಃ ! | 

ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಠಕೌ ॥ ೧೬ 

ಕುಂತೀಪುತ್ರನಾದ ಧರ್ಮರಾಜನು ಅನಂತವಿಜಯವನ್ನೂ, ನಕುಲನು 
ಸುಘೋಷವನ್ನೂ, ಸಹದೇವನು ಮಣಪುಷ್ಪಕವಂಬ ಶಂಖವನ್ನೂ ಊದಿ 
ದರು. 

ಕಾಶ್ಮಶ್ಚ ಪರಮೇಷ್ವಾಸಃ ಶಿಖಂಡೀ ಚ ಮಹಾರಥಃ | 

ಧೃಷ್ಟದ್ಭುಮ್ನೋ ವಿರಾಟಶ್ಚ ಸಾತೃಕಿಶ್ಚಾಪರಾಜಿತಃ ॥ ೧೭ 

ಮಹಾಧನ್ವಿಯಾದ ಕಾಶಿರಾಜನೂ ಮಹಾರಥನಾದ ಶಿಖಂಡಿಯೂ 
ಹಾಗೆಯೇ ಧೃಷ್ಟದ್ಯುಮ್ನನೂ ವಿರಾಟರಾಜನೂ ಸೋಲನ್ನೇ ಕಂಡರಿಯದ 


"ಲಲ 


.ಸಾತ್ಯಕಿಯೂ ತಮ್ಮ ತಮ್ಮ ಶಂಖವನ್ನೂದಿದರು. 
ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೇ ! 
ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್‌ ದಧ್ಯು ಪೃಥಕ್‌ ಪೃಥಕ್‌ ॥ ೧೮ 


ಆ 

ಮಹಾರಾಜ-ಧೃತರಾಷ್ಟ್ರ ದ್ರುಪದರಾಜನೂ ದ್ರೌಪದಿಯ ಐವರು 
ಪುತ್ರರೂ ಮಹಾಬಾಹುವಾದ ಅಭಿಮನ್ಯುವೂ ಎಲ್ಲರೂ ತಮ್ಮ ತಮ್ಮ 
ಶಂಖಗಳನ್ನು. ಬೇರೆಬೇರೆಯಾಗಿ ಊದಿದರು. 

ಸ ಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವೃದಾರಯತ್‌ | 

ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್‌ ॥ ೧೯ 

ಭೂಮ್ಯಾಕಾಶಗಳನ್ನು ಭೇದಿಸಿ ಪ್ರತಿಧ್ವನಿಸಿದ ತೀವ್ರವಾದ ಆ ಶಂಖ 
ಘೋಷವು ಕೌರವರ ಎದೆಗಳನ್ನು ಸೀಳಿಬಿಟ್ಟಿತು. 

ಅಥ ವ್ಯವಸ್ಥಿತಾನ್‌ ದೃಷ್ಟ್ವಾ ಧಾರ್ತರಾಷ್ಟ್ರಾನ್‌ ಕಪಿಧ್ವಜಃ ! 

ಪ್ರವೃತ್ತೇ ಶಸ್ತ್ರಸಂಪಾತೇ ಧನುರುದ್ಧಮ್ಮ ಪಾಂಡವಃ ॥ ೨೦ 

ಹೃಷೀಕೇಶಂ ತದಾ ವಾಕ್ಕಮಿದಮಾಹ ಮಹೀಪತೇ ಟ 

ಇಷ್ಟಾದ ಮೇಲೆ, ಇನ್ನೇನು ಶಸ್ತಪ್ರಹಾರವಾಗುವ ಸಮಯ! ಆಗ 
ಸನ್ನದ್ಧರಾಗಿ ನಿಂತಿದ್ದ ಕೌರವರನ್ನು ಕಂಡು ಕಪಿದ್ದಜನಾದ ಅರ್ಜುನನು 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೫೧ 


ಗಾಂಡೀವ ಧನುಸ್ಸನ್ನೆತ್ತಿಹಿಡಿದು, ಮಹಾರಾಜ-ಧೃತರಾಷ್ಟ್ರ ಶ್ರೀಕೃಷ್ಣನನ್ನು 
ಕುರಿತು ಈ ಮಾತನ್ನು ಹೇಳಿದನು. 


ಅರ್ಜುನ ಉವಾಚ ಇ 


ಸೇನಯೋರುಭಯೋರ್ಮಧ್ಯೇ ರಥಂ ಸ್ಥಾಪಯ ಮೇತಚ್ಚುತ ॥ ೨೧ 
ಯಾವದೇತಾನ್‌. ನಿರೀಶ್ಷೇಣಹಂ ಯೋದ್ಧುಕಾಮನವಸ್ಥಿತಾನ್‌ 1 
ಕೈರ್ಮಯಾ ಸಹ ಯೋದ್ಧವಮಸ್ಮಿನ್‌ ರಣಸಮುದ್ಯಮೇ ॥ ೨೨ 


ಅರ್ಜುನನು ಹೇಳಿದ್ದೇನೆಂದರೆ : ಶ್ರೀಕೃಷ್ಣ ಎರಡೂ ಸೇನೆಗಳ ಮಧ್ಯ 
ದಲ್ಲಿ ನನ್ನ ರಥವನ್ನು ನಿಲ್ಲಿಸು. ಯುದ್ದಾಪೇಕ್ಷೆಯಿಂದ ಬಂದು ನಿಂತವರು 
ಯಾರುಯಾರೆಂಬುದನ್ನು ಮೊದಲು ನಾನು ನೋಡಬೇಕಾಗಿದೆ. ಈ ಯುದ್ಧ 
ಪ್ರಸಂಗದಲ್ಲಿ ಯಾರೊಡನೆ ನಾನು ಹೋರಾಡಬೇಕೆಂಬುದನ್ನು ತಿಳಿಯಬೇಕು. 

ಯೋತ್ಸಮಾನಾನವೇಕ್ಷೇ9ಹಂ ಯ ಏತೇ*ತ್ರ ಸಮಾಗತಾಃ ! 

ಧಾರ್ತರಾಷ್ಟನ್ಮ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಹವಃ ॥ ೨೩ 

ದುರ್ಬುದ್ದಿಯಾದ ಆ ಧೃತರಾಷ್ಟ್ರಪುತ್ರನಿಗೆ ಸಂತೋಷವನ್ನುಂಟುಮಾಡ 
ಬೇಕೆಂದು ಈ ಸಮರಭೂಮಿಗೆ ಬಂದು ಯುದ್ಧ ಮಾಡಲಿರುವ ಇವರು 
ಯಾರುಯಾರೆಂಬುದನ್ನು ನಾನು ನೋಡುತ್ತೇನೆ. 


ಸಂಜಯ ಉವಾಚ - 


ಏವಮುಕ್ತೋ ಹೃಷೀಕೇಶೋ ಗುಡಾಕೇಶೇನ ಭಾರತ |! 
ಸೇನಯೋರುಭಯೋರ್ಮಧ್ಯೇ ಸ್ಥಾಪಯಿತ್ವಾ ರಥೋತ್ತಮಮ್‌ ॥ 
ಭೀಷ್ಠದ್ರೋಣಪುಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಮ್‌ ಟ 
ಉವಾಚ ಪಾರ್ಥ ಪಶೈತಾನ್‌ ಸಮವೇತಾನ್‌ ಕುರೂನಿತಿ ॥ ೨೫ 
ಸಂಜಯನು ಹೇಳಿದನು: ಭರತವಂಶೋದ್ಭವ-ಧೃತರಾಷ್ಟ್ರ ಅರ್ಜುನನು 
ಹೀಗೆ ಹೇಳಲಾಗಿ ಶ್ರೀಕೃಷ್ಣನು ಉತ್ತಮವಾದ ಆ ರಥವನ್ನು ಉಭಯಸೇನೆಗಳ 
ನಡುವೆ, ಭೀಷ್ಮದ್ರೋಣರ ಸಂಮುಖದಲ್ಲಿ ಸಮಸ್ತರಾಜರ ಎದುರಿಗೆ ನಿಲ್ಲಿಸಿ 
“ಪಾರ್ಥ, ಇಲ್ಲಿ ನೆರೆದಿರುವ ಈ ಕೌರವರನ್ನು ನೋಡು'' ಎಂದನು. 


೫೨ ಗೀತಾರ್ಥಪ್ರಕಾಶ 


ತತ್ರಾಪಶ್ಶತ್‌ ಸ್ಥಿತಾನ್‌ ಪಾರ್ಥಃ ಪಿತೃನಥ ಪಿತಾಮಹಾನ್‌ ! 
ಆಚಾರ್ಯಾನ್‌ ಮಾತುಲಾನ್‌ ಭ್ರಾತೃನ್‌ ಪುತ್ರಾನ್‌ ಪೌತ್ರಾನ್‌ 
ಸಖೀಂಸ್ತಥಾ ॥ ೨೬ 

ಶ್ವಶುರಾನ್‌ ಸುಹೃದಶ್ಚೈವ ಸೇನಯೋರುಭಯೋರಪಿ | 

ಅಲ್ಲಿ ಅರ್ಜುನನು ಎರಡು ಸೇನೆಗಳಲ್ಲಿಯೂ ಇದ್ದ ತಂದೆಗೆ ಸದೃಶರಾದ 
ಚಿಕ್ಕಪ್ಪ ಮೊದಲಾದವರನ್ನೂ ಪಿತಾಮಹರನ್ನೂ ಆಚಾರ್ಯರನ್ನೂ ಸೋದರ 
ಮಾವಂದಿರನ್ನೂ ಅಣ್ಣತಮಂದಿರನ್ನೂ ಪುತ್ರ ಪೌತ್ರರನ್ನೂ ಮಿತ್ರರನ್ನೂ 
ನೋಡಿದನು. ಹಾಗೆಯೇ ಮಾವಂದಿರನ್ನೂ ಆಪ್ಕರಾದ ಉಪಕಾರಿ ಜನರನ್ನೂ 
ಕಂಡನು. 

ಟಿಪ್ಪಣಿ : ಈ ಶ್ಲೋಕದಲ್ಲಿ ಪಿತ್ಛಗಳೆಂದರೆ ತಂದೆಗೆ ಸದೃಶರಾದ ಭೂರಿಶ್ರವ 
ಮೊದಲಾದವರು. ಭೂರಿಶ್ರವನು ಕುರುವಂಶದ ಒಬ್ಬ ದೊರೆ. ಭೀಷ್ಮ 
ಸೋಮದತ್ತ ಮೊದಲಾದವರು ಪಿತಾಮಹರು. ಸೋಮದತ್ತನು 
ಭೂರಿಶ್ರವನ ತಂದ. ದ್ರೋಣ, ಕೃಪಾದಿಗಳು ಆಚಾರ್ಯರು. ಶಲ್ಯ, ಶಕುನಿ 
ಮೂದಲಾದವರು ಸೋ ದರಮಾವಂದಿರು. ದುರ್ಯೊೋ ಧನಾದಿಗಳು ಅಣ್ಣ 
ತಮ್ಮಂದಿರು. ಅಶ್ವತಾಮ ಮೊದಲಾದವರು ಮಿತ್ರರು. ಸುಹೃದರಂದರೆ ಆಪ್ತ 
ರಾದ ಮಾತಾಮಹಾದಿಗಳು. ಅರ್ಜುನನು ನೋಡಿದವರಲ್ಲಿ ಪಾಂಡವ 
ಸೇನಯಲ್ಲಿದ್ದವರೂ ಸೇರುತ್ತಾರೆ. 


ತಾನ್‌ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್‌ ಬಂಧೂನವಸ್ಥಿತಾನ್‌ ॥ 

ಕೃಷಯಾ ಪರಯಾವಿಷ್ಟೋ ವಿಷೀದನ್ನಿದಮಬ್ರವೀತ್‌ | 

(ಹೀಗೆ ಎರಡೂ ಕಡೆಗಳಲ್ಲಿ) ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದ ಸಮಸ್ತ 
ಬಂಧುಬಾಂಧವರನ್ನೂ ಗಮನಿಸಿ ಹಡ ಕುಂತೀಪುತ್ರ ನಾದ ಅರ್ಜುನ 
ನಿಗೆ (ಸ್ನೇಹವು ಉಕ್ಕಿ ಅತಿಶಯವಾದ ಕಾರುಣ್ಯ ಉಂಟಾಯಿತು. ಮನಸ್ಸಿಗೆ 
ತುಂಬ ಕಡುಕೆನಿಸಿ ಅವನು ಹೀಗೆಂದನು. 
ಅರ್ಜುನ ಉವಾಚ ಇ 

ದೃಷ್ಟೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಮ್‌ ॥ ೨೮ 

ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಮತಿ | 

ವೇಪಥುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೇ ॥ ೨೯ 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೫೩ 


ಅರ್ಜುನನು ಹೇಳಿದ್ದು : ಕೃಷ್ಣ ಯುದ್ಧ ಮಾಡುವುದಕ್ಕಾಗಿ ಬಂದು 
ನಿಂತ ಈ ನನ್ನ ಆಪ್ತಬಂಧುಗಳನ್ನು ನೋಡಿದಾಗ ನನ್ನ ಕೃಕಾಲು ಮೊದಲಾದವು 
ಉಡಿದುಹೋಗುತ್ತಿವೆ. ಬಾಯಿ ಒಣಗುತ್ತಿದೆ. ದೇಹದಲ್ಲಿ ನಡುಕ ಬರುತ್ತಿದೆ. 
ಮೈನವಿರೇಳುತ್ತದೆ. 

ಗಾಂಡೀವಂ ಸ್ರಂಸತ್ಕೇ ಹಸ್ತಾತ್‌ ತ್ವಕ್ಕೈವ ಪರಿದಹ್ಮತೇ ! 

ನ ಚ ಶಕ್ನೋಮ್ಮವಸ್ಥಾತುಂ ಭ್ರಮತೀವ ಚ ಮೇ ಮನಃ | ೩೦ 

ಗಾಂಡೀವಧನುಸ್ಸು ಕೈಯಿಂದ ಜಾರುತ್ತಿದೆ. ಚರ್ಮ ಉರಿಯುತ್ತಿದೆ. 
ನಿಂತುಕೊಳ್ಳಲಾರೆ. ಮನಸ್ಸು ಕದಡಿ ತಲೆ ಸುತ್ತಿದಂತಾಗುತ್ತಿದೆ. 


ನಿಮಿತ್ತಾನಿ ಚ ಪಶ್ಶಾಮಿ ವಿಪರೀತಾನಿ ಕೇಶವ | 
ನ ಚ ಶ್ರೇಯೋ8*ನುಪಶ್ಶಾಮಿ ಹತ್ವಾ ಸ್ವಜನಮಾಹವೇ ॥ ೩೧ 


ಕೇಶವ, ಬಹಳ ಅಪಶಕುನಗಳು ಕಾಣುತ್ತಿವೆ. ಯುದ್ಧದಲ್ಲಿ ನನ್ನ 
ಸ್ವಜನರನ್ನೇ ಕೊಂದುಹಾಕಿದರೆ ಯಾವ ಹಿತವಾದೀತಂದು ನನಗೆ ತೋರದು. 


ನ ಕಾಂಕ್ಲೇ ವಿಜಯೆಂ ಕೃಷ್ಣ ನ ಚ ರಾಜ್ಕಂ ಸುಖಾನಿ ಚ | 

ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜಿೀವಿತೇನ ವಾ ॥೩೨ 

ಕೃಷ್ಣ, ನನಗೆ ವಿಜಯಾಪೇಕ್ಷೆ ಇಲ್ಲ. ರಾಜ್ಯವೂ ಬೇಡ, ಸುಖವೈಭವಗಳೂ 
ಬೇಡ. ಗೋವಿಂದ, (ಇವರೆಲ್ಲರನ್ನೂ ಕೊಂದ ಮೇಲ) ನಮಗೆ 
ರಾಜ್ಯದಿಂದೇನಾಗಬೇಕು ? ಭೋಗಗಳೇಕೆ ? ಈ ಪ್ರಾಣದಿಂದಾದರೂ 
ಏನಾಗಬೇಕು ? 

ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ | 

ತ ಇಮೇ ವಸ್ಥಿತಾಃ ಯುದ್ಧೇ ಪ್ರಾಣಾಂಸ್ಕ್ಯಕ್ಟಾ ಧನಾನಿ ಚ॥ ೩೩ 

ಯಾರಿಗಾಗಿ ನಾವು ರಾಜ್ಯವನ್ನೂ ಭೋಗಸೌಖ್ಯಗಳನ್ನೂ ಬಯಸ 
ತಕ್ಕದ್ದೋ ಅವರೇ ಪ್ರಾಣಧನಗಳ ಆಸೆಯನ್ನು ತೊರದು ಯುದ್ಧಕ್ಕಾಗಿ ಬಂದು 
ನಿಂತಿದ್ದಾರೆ! 

ಆಚಾರ್ಯಾಃ ಪಿತರಃ ಪುತ್ರಾಸ್ತಥ್ಛೆವ ಚ ಪಿತಾಮಹಾಃ ! 

ಮಾತುಲಾಃ ಶ್ವಶುರಾ ಪೌತ್ರಾ, ಶ್ಕಾಲಾಃ ಸಂಬಂಧಿನಸ್ತಥಾ ॥ ೩೪ 

ಇಲ್ಲಿ ನಮ್ಮ ಗುರುಗಳಿದ್ದಾರೆ. ಪಿತೃಸಮಾನರಾದ ಚಿಕ್ಕಪ್ಪ ಮೊದಲಾದವ 
ರಿದ್ದಾರೆ. ಮಕ್ಕಳಿದ್ದಾರೆ, ಪಿತಾಮಹರಿದ್ದಾರೆ, ಸೋದರಮಾವ, ಹೆಣ್ಣು ಕೊಟ್ಟ 


೫೪ ಗೀತಾರ್ಥಪ್ರಕಾಶ 


ಮಾವ, ಮೊಮಕ್ಷಳು, ಭಾವಮೈದುನರು, ಇತರ ಬಾಂಧವರೂ ಇದ್ದಾ ರೆ. 
ಏತಾನ್ನ ಹಂತುಮಿಚ್ಛಾಮಿ ಫ್ಲತೋತಪಿ ಮಧುಸೂದನ | 
ಅಪಿ ತ್ರೈಲೋಕ್ಕರಾಜ್ಕಸ್ಕ ಹೇತೋಃ ಕಿಂ ನು ಮಹೀಕೃತೇ ॥ ೩೫ 
ಮಧುಸೂದನ-ಕೃಷ್ಣ, ಇವರು” ನನ್ನನ್ನು ಕಡಿದರೂ ಚಿಂತೆಯಿಲ್ಲ, 
ಇವರನ್ನು ನಾನು ಕೊಲ್ಲಲಿಚ್ಛಿಸುವುದಿಲ್ಲ. ಮೂರು ಲೋಕಗಳ ಒಡೆತನವು 
ಸಿಗುವುದಾದರೂ ಈ ಕಾರ್ಯವನ್ನು ಮಾಡಲಾರೆ. ಇನ್ನು ಭೂಲೋಕದ 
ಒಂದು ರಾಜ್ಯಕ್ಕಾಗಿ ಮಾಡುವೆನೆ ? 
ನಿಹತ್ಯ ಥಾರ್ತರಾಷ್ಟಾನ್ನಃ ಕಾ ಪ್ರೀತಿಃ ಸ್ಕಾಜ್ಜನಾರ್ದನ | 
ಪಾಷಮೇವಾಶ್ರಯೇದಸಾನ್ಮ್‌ ಹತ್ವೈತಾನಾತತಾಯಿನಃ ॥ ೩೬ 
ಜನಾರ್ದನ, ಈ ಧಾರ್ತರಾಷ್ಟರನ್ನು ವಧಿಸಿದ್ದರಿಂದ ನಮಗಾಗುವ 
ಸಂತೋಷವಾದರೂ ಯಾವುದು? ಈ ಆತತಾಯಿಗಳನ್ನು ವಧಿಸಿದರೆ 
ನಮಗೆ ಪಾಪಮೊಂದೇ ಅಂಟಿಕೊಳ್ಳುತ್ತದೆ. 
ವಿವರಣೆ : ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿರ್ಫನಾಪಹಃ | 
ಕ್ಷೇತ್ರದಾರಹರಶ್ಚೈವ ಷಡೇತೇ ಆತತಾಯಿನಃ ॥ 
(ವಸಿಷ್ಠಸ್ಥ ತಿ ೩-೧೬) 
(ಮನೆಗೆ) ಬೆಂಕಿಯನ್ನಿಡತಕ್ಕವನು, ವಿಷ ಹಾಕುವವನು. ಶಸ ಸಪಾಣಿಯಾಗಿ 
ಕೊಲ್ಲುವುದಕ್ಕೆ ಬಂದವನು, ಹಣವನ್ನು ಸುಲಿಗೆ ಮಾಡಿದವನು, ಭೂಮಿ 
ಯನ್ನು ಅಪಹರಿಸಿದವನು, ಮಡದಿಯನ್ನು ಕದ್ವೊಯ್ದವನು - ಈ ಆರು 
ಮಂದಿಗೆ ಆತತಾಯಿಗಳೆಂದು ಹೆಸರು. 


ಇವರನ್ನು ಕೊಲ್ಲಬಹುದೆಂದೂ ಅದರಿಂದ ದೋಷ ಬರುವುದಿಲ್ಲವೆಂದೂ 
ಮನುಸ್ಮೃತಿಯಲ್ಲಿ ಹೇಳಿದೆ - 


ಆಟ ಟಟ ಹನ್ಮಾದೇವಾವಿಚಾರಯನ್‌ | 
ನಾತತಾಯಿವಧೇ ದೋಷೋ ಹಂತುರ್ಭವತಿ ಕಶ್ಚನ ॥ 
(ಮನುಸ್ಮೃತಿ ೮. ೩೫೦-೩೫೧) 
ಆರು ವಿಧದಲ್ಲಿಯೂ ಕೌರವರು ಪಾಂಡವರಿಗೆ ಆತತಾಯಿಗಳಾಗಿದ್ದಾರೆ. 
ಹೀಗಿರುವಾಗ ಅರ್ಜುನನ ಅಭಿಪ್ರಾಯವೇನು ? ವ್ಯಾಖ್ಯಾನಕಾರರು ಈ ರೀತಿ 
ಹೇಳುತ್ತಾರೆ - ಆತತಾಯಿಯನ್ನು ಕೊಂದರೆ ದೋಷವಿಲ್ಲವೆನ್ನುವುದು 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೫೫ 


ಅರ್ಥಶಾಸ್ತ್ರ ಅಂಥವನಿಗೆ ರಾಜನು ದಂಡನೆಯನ್ನು ವಿಧಿಸಬೇಕಾಗಿಲ್ಲವೆಂಬ 
ರಾಜನೀತಿ ಇದು. ಪಾಪವಾದರೋ ಹಂತೃವಿಗೆ ಬಂದೇ ಬರುತ್ತದೆ. "ನ 
ಹಿಂಸ್ಕಾತ್‌ ಸರ್ವಾಭೂತಾನಿ' ಎಂಬ ಧರ್ಮಶಾಸ್ತ್ರವು ಅರ್ಥಶಾಸ್ತ್ರಕ್ಕಿಂತ 
ಬಲವತ್ತರವಾದದ್ದು - ಎಂದು. 

ವಸ್ತುತಃ, ಪ್ರಕೃತದಲ್ಲಿ ಆತತಾಯಿ ಎಂದರೆ ಕೊಲ್ಲುವುದಕ್ಕೆ ಬಂದ ಘಾತುಕ 
ಎಂದಿಷ್ಟೇ ಅರ್ಥ. "ಆತತಾಯೀ ವಧೋದ್ಯತೇ' ಎಂದು ಅಮರಕೋಶವಿದೆ. 
ಆತತ +೬ ಆಯೀ = ಆತತಾಯೀ. ಆಕ್ರಮಣಕಾರಿಯೆಂದು ಶಬ್ದದ 
ಯೌಗಿಕಾರ್ಥ. ಅರ್ಜುನನ ಹೇಳಿಕೆ ಲೋಕಾನುಸಾರಿಯಾದದ್ದು. ಸಿದ್ದಾಂತ 
ಪಕ್ಷವಲ್ಲ - ಎಂಬುದನ್ನು ಗಮನದಲ್ಲಿಡಬೇಕು. 


ತಸಾನ್ನಾರ್ಹಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್‌ ಸ್ವಬಾಂಧವಾನ್‌ | 

ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಕಾಮ ಮಾಧವ ॥ ೩೭ 

ಆದ್ದರಿಂದ ನಮ್ಮ ಬಂಧುಗಳಾದ ಕೌರವರನ್ನು ಕೊಲ್ಲುವುದು ನಮಗೆ 
ತರವಲ್ಲ. ಮಾಧವ, ನಮ್ಮ ಸ್ವಜನರನ್ನೇ ಸಂಹರಿಸಿದ ಮೇಲೆ ನಾವು 
ಸುಖಿಗಳಾಗಿರುವುದೆಂತು ? 

ಯದ್ಯಹ್ಯೇತೇ ನ ಪಶ್ಯಂತಿ ಲೋಭೋಪಹತಚೇತಸಃ | 

ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಮ್‌ ॥ ೩೮ 

ಲೋಭದಿಂದ ಬುದ್ದಿಗೆಟ್ಟಿರುವ ಈ ಜನರಿಗೆ ಕುಲಕ್ಷಯದಿಂದಾಗುವ 
ದೋಷವೂ ಮಿತ್ರದ್ರೋಹದ ಪಾಪವೂ ಕಾಣುತ್ತಿಲ್ಲ. 

ಕಥಂ ನ ಜ್ಲೇಯಮಸ್ಥಾಭಿಃ ಪಾಪಾದಸಾನ್ನಿವರ್ತಿತುಮ್‌ | 

ಕುಲಕ್ಷಯಕೃತಂ ದೋಷಂ ಪ್ರಪಶೃದ್ಧಿರ್ಜನಾರ್ದನ ॥ ೩೯ 

ಆದರೆ, ಜನಾರ್ದನ, ಕುಲಕ್ಷಯದಿಂದಾಗುವ ದೋಷವನ್ನು ಕಣ್ಣಾರೆ 
ಕಾಣುತ್ತಿರುವ ನಮಗೆ, ಈ ಪಾಪಕೃತ್ಯದಿಂದ ನಿವೃತ್ತರಾಗಬೇಕೆಂದು ಏಕೆ 
ತಿಳಿಯಬಾರದು ? 


ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನಾಃ | 

ಧರ್ಮೇ ನಷ್ಟೇ ಕುಲಂ ಕೃತ್ನಮಧರ್ಮೊೋಂ೨ಭಿಭವತ್ಕುತ ॥ ೪೦ 

ಕುಲಕ್ಷಯವಾಯಿತೆಂದರೆ, ಪರಂಪರೆಯಿಂದ ಬಂದ ಶಾಶ್ವತವಾದ 
ಕುಲಧರ್ಮಗಳು ನಾಶವಾಗುತ್ತವೆ. ಧರ್ಮವು ನಾಶವಾದೊಡನೆ ಅಳಿದುಳಿದ 


೫೬ ಗೀತಾರ್ಥಪ್ರಕಾಶ 


ಎಲ್ಲ ಕುಲದಲ್ಲಿ ಅಧರ್ಮವು ಮನಮಾಡಿಕೊಳ್ಳುತ್ತದ. 

ಅಧರ್ಮಾಭಿಭವಾತ್‌ ಕೃಷ್ಣ ಪ್ರದುಷ್ಕಂತಿ ಕುಲಸ್ತಿಯಃ ! 

ಸ್ತ್ರೀಷು ದುಷ್ಟಾಸು ವಾರ್ಷೇಯ ಜಾಯತೇ ವರ್ಣಸಂಕರಃ ॥ ೪೧ 

ಅಧರ್ಮವು ಪ್ರಬಲವಾದೊಡನೆ ಕುಲಸ್ವೀಯರು ಭ್ರಷ್ಟರಾಗುತ್ತಾರೆ. 
ಸ್ತ್ರೀಯರು ದುರ್ಮಾರ್ಗಕ್ಕ ಇಳಿದಾಗ ವರ್ಣಸರಿಕರವಾಗುತದೆ. 

ವಿವರಣೆ : ಸ್ತ್ರೀಷು ದುಷ್ಟಾಸು ವಾರ್ಷೇಯ ಎ ಯುದ್ದದಲ್ಲಿ ಬಹುಮಂದಿ 
ರಾಜರು ಹತರಾಗುವುದರಿಂದ ಧರ್ಮನಿಯಾಮಕರಿಲ್ಲದೆ ರಾಜ್ಯಗಳಲ್ಲಿ 
ಅನಾಯಕತ್ವ ಉಂಟಾಗುತ್ತದೆ. ಅಸಂಖ್ಯಾತ ಯೋಧರು ಸಾಯುವುದರಿಂದ 
ಪುರುಷರ ಅಭಾವ ತಲೆದೋರುತ್ತದೆ. ಆಗ ಕುಲಸಿ ಸೀಯರೂ ಸಹ 
ಕಾಮಪ್ರವೃತ್ತಿಯಿಂದ ದುರ್ಮಾರ್ಗಕ್ಕೆ ಇಳಿಯುತ್ತಾರ ಎಂದು ಅಭಿಪ್ರಾಯ. 
ಅಲ್ಲದೆ ಕುಲೀನಪುರುಷರು ಧರ್ಮಬ್ರಷ್ಟರಾಗಿ ವೇಶ್ಯಾದಿಸ್ತೀಯರಲ್ಲಿ 
ಪ್ರಸಕ್ತರಾದರೂ ವರ್ಣಸಾಂಕರ್ಯದ ಸಂಭವ ವಿರಳ. ಕುಲಸ್ಟೀ ರ ವಿಷಯ 
ಹಾಗಲ್ಲವೆಂಬುದನ್ನು ಗಮನಿಸಬೇಕು. 

ಸಂಕರೋ ನರಕಾಯೈವ ಕುಲಘ್ನಾನಾಂ ಕುಲಸ್ಕ ಚ 

ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕಕ್ರಿಯಾಃ ॥ ೪೨ 

ಹೀಗಾದ ವರ್ಣಸಾಂಕರ್ಯವು ಕುಲಘಾತುಕರಿಗೂ ಬ್ರಷ್ಟವಾದ 
ಕುಲದವರಿಗೂ ನರಕವನ್ನೇ ಉಂಟುಮಾಡುತ್ತದೆ. (ಶ್ರಾದ ಕರ್ತ್ರಗಳಿಲ್ಲದೆ 
ಹೋಗುವುದರಿಂದ) ಇವರ ಪಿತೃಗಳು ಪಿಂಡೋದಕಕ್ರಿಯೆಗಳಿಲ್ಲವಾಗಿ 
ನರಕದಲ್ಲಿ ಬೀಳುವರು. 

ದೋಷ್ಠೆರೇತೈಃ ಕುಲಘ್ನಾನಾಂ ವರ್ಣಸಂಕರಕಾರಕ್ಕೆಃ | 

ಉತ್ಸಾದ್ಕಂತೇ ಜಾತಿಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ ॥ ೪೩ 

ವರ್ಣಸಾಂಕರ್ಯವನ್ನುಂಟುಮಾಡುವ ಕುಲಘಾತುಕರ ಈ ದುಷ್ಕೃತ್ಯ 
ಗಳಿಂದ, ಅನಾದಿಯಾಗಿ ಬಂದ ಜಾತಿಧರ್ಮಗಳೂ ಆಯಾ ವಂಶದಲ್ಲಿರುವ 
ಕುಲಧರ್ಮಗಳೂ ನಿರ್ಮೂಲವಾಗಿ ದ್ವಂಸಗೊಳ್ಳುತ್ತವೆ. 

ಉತ್ಸನ್ನಕುಲಧರ್ಮಾಣಾಂ ಮನುಷ್ಕಾಣಾಂ ಜನಾರ್ದನ | 

ನರಕೇ ನಿಯತಂ ವಾಸೋ ಭವತೀತ್ಮನುಶುಶ್ರುಮ ॥ ಛಲ 


ಜನಾರ್ದನ, ಕುಲಧರ್ಮಗಳನ್ನಾಚರಿಸದ ಭ್ರಷ್ಟರಾದ ಮನುಷ್ತರಿಗೆ 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೫೭ 


ನರಕವಾಸವು ಕಟ್ಟಿಟ್ಟದ್ದೆಂದು ನಾವು ಕೇಳಿದ್ದೇವೆ. 
ಅಹೋ ಬತ! ಮಹತ್ನಾಪಂ ಕರ್ತುಂ ವೃವಸಿತಾ ವಯಮ್‌ | 
ಯದ್ರಾಜ್ಮಸುಖಲೋಭೇನ ಹಂತುಂ ಸ್ವಜನಮುದ್ಮತಾಃ ॥ ೪೫ 


ರಾಜ್ಯಲೋಭದಿಂದ, ಸುಖದ ಆಸೆಯಿಂದ, ಸ್ವಜನರನ್ನೇ ಕೊಂದು 
ಹಾಕಲು ಹೊರಟುಬಿಟ್ಟೆವಲ್ಲ, ಅಯ್ಯೋ! ಅಯ್ಯೋ! ನಾವು ಮಹಾಪಾಪ 
ಕಾರ್ಯವನ್ನಾಚರಿಸಲು ತೊಡಗಿಬಿಟ್ಟವು. 

ಯದಿ ಮಾಮಪುತೀಕಾರಮಶಸ್ತಂ ಶಸ್ತ್ರಪಾಣಯಃ | 

ಧಾರ್ತರಾಷ್ಟ್ರಾ ರಣೇ ಹನ್ಮುಸ್ತನ್ಮೇ ಕ್ಷೇಮತರಂ ಭವೇತ್‌ ॥ ೪೬ 

ಯುದ್ಧಭೂಮಿಯಲ್ಲಿ ಶಸ್ತ್ರವನ್ನು ಚೆಲ್ಲಿಕೊಟ್ಟು ಯಾವ ಅಡ್ಡಿಯನ್ನೂ 
ಮಾಡದೆ ತಲೆಯೊಡ್ಡುವ ನನ್ನನ್ನು ಶಸ್ತ್ರಪಾಣಿಗಳಾದ ಕೌರವರು ಕೊಂದು 
ಹಾಕಿದರೆ, ನನಗೆ ಇನ್ನೂ ಕ್ಷೇಮವಾದೀತು. 


ಸಂಜಯ ಉವಾಚ - 
ಏವಮುಕ್ವಾರ್ಜುನಃ ಸಂಖ್ಯೇ ರಥೋಹಸ್ನ ಉಪಾವಿಶತ್‌ | 


ಛು 
ವಿಸೃಜ್ಯ ಸಶರಂ ಚಾಪಂ ಶೋಕಸಂವಿಗ್ನಮಾನಸಃ ॥ ೪೭ 
ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಶ್ರೀಕೃಷ್ಣಾರ್ಜುನಸಂವಾದೇ ಅರ್ಜುನವಿಷಾದಯೋಗೋ ನಾಮ 
ಪ್ರಥಮೋಈದಧ್ಯಾಯಃ 

ಸಂಜಯನು ಹೇಳಿದನು : ಶೋಕಾಕುಲಚಿತ್ತನಾದ ಅರ್ಜುನನು ರಣ 
ಭೂಮಿಯಲ್ಲಿ ಈ ಪ್ರಕಾರವಾಗಿ ನುಡಿದು, ಧನುರ್ಬಾಣಗಳನ್ನು ಕೆಳಗಿಟ್ಟು, 
ರಥದ ಮೇಲೆ ತಣ್ಣಗೆ ಕುಳಿತುಬಿಟ್ಟನು. 


ಇಲ್ಲಿಗೆ ಶ್ರೀಭಗವದ್ಗೀತೆಯಲ್ಲಿ ಅರ್ಜುನವಿಷಾದಯೋಗವೆಂಬ ಒಂದನೆಯ 
ಅಧ್ಯಾಯವು ಸಮಾಪ್ತವಾಯಿತು. 


೫೮ ಗೀತಾರ್ಥಪ್ರಕಾಶ 


೧ನೆಯ ಅಧ್ಯಾಯದ ಸಾರ 

ಭಾರತಯುದ್ಧಾರಂಭದಲ್ಲಿ ಪಾಂಡವ-ಕೌರವ ಸೈನ್ಯಗಳು ಯುದ್ಧಕ್ಕೆ ಸಜ್ಜಾಗಿ 
ಬಂದು ನಿಂತವು. ಅರ್ಜುನನ ಅಪೇಕ್ಷೆಯಂತೆ ಶ್ರೀಕೃಷ್ಣನು ರಥವನ್ನು ಕೌರವರ 
ಸೈನ್ಯದ ಎದುರಿಗೆ ತಂದು ನಿಲ್ಲಿಸಿದನು. ಅರ್ಜುನನು ಶತ್ರುಸೃನ್ಯದಲ್ಲಿದ್ದ 
ಭೀಷ್ಮದ್ರೋಣಾದಿ ಗುರುಜನರನ್ನೂ ಶಲ್ಯನೇ ಮೊದಲಾದ ಚಾಂಧವರನ್ನೂ 
ಕಂಡು ಚಿಂತಾಗ್ರಸ್ತನಾದನು. “ನಾನು ಈ ಗುರುಹಿರಿಯರೊಡನೆ ಯುದ್ಧ 
ಮಾಡಬೇಕಾಗಿ ಬಂದಿತಲ್ಲ. ರಾಜ್ಯದ ಆಸೆಯಿಂದ ಇವರ ಮೇಲೆ ನಾನು ಕೈ 
ಎತ್ತಬಹುದೆ ? ನನ್ನವರೇ ಆದ ಬಂಧುಗಳನ್ನು ಕೊಲ್ಲಬಹುದೆ ? ಯುದ್ಧದಲ್ಲಿ 
ಉಭಯಪಕ್ಷಗಳಲ್ಲಿಯೂ ಬಹುಮಂದಿ ಹತರಾಗುತಾರೆ. ಇದರಿಂದ 
ಮಹತ್ತರವಾದ ಪಾಪವು ನನಗೆ ಗಂಟುಬೀಳುತ್ತದೆ. ಅಲ್ಲದೆ ಇವರ 
ಪತ್ನಿಯರಾದ ಕುಲಸ್ತ್ರೀಯರು ' ದುರ್ಮಾರ್ಗಕ್ಕಿಳಿಯಬಹುದು. ಅದರಿಂದ 
ವರ್ಣಸಾಂಕರ್ಯವಾಗುತ್ತದೆ. ಜಾತಿಧರ್ಮಗಳೂ ಕುಲಧರ್ಮಗಳೂ 
ನಾಶವಾಗುತ್ತವೆ. ಕೌರವರೇ ನನ್ನನ್ನು ಕೊಂದರೂ ಚಿಂತೆಯಿಲ್ಲ. ನಾನು 
ಯುದ್ಧ ಮಾಡುವುದಿಲ್ಲ” ಎಂದು ಶೋಕಸಂತಪ್ಪನಾಗಿ ವಿಷಾದದಿಂದ 
ಧನುರ್ಬಾಣಗಳನ್ನು ಕೆಳಗಿಟ್ಟು ಸುಮ್ಮನೆ ಕುಳಿತುಬಿಟ್ಟನು. ಈ ಕಾರಣದಿಂದ 
ಶ್ರೀಕೃಷ್ಣನು ಮುಂದಿನ ಅಧ್ಯಾಯಗಳಲ್ಲಿ ಅರ್ಜುನನ ಶೋಕಮೋಹಗಳನ್ನು 
ಗೀತೋಪದೇಶದಿಂದ ಪರಿಹರಿಸುತ್ತಾನೆ. 

ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತದೆ. ಅರ್ಜುನನು ವೀರಾಗ್ರೇಸರ. ಧೈರ್ಯ 
ಶಾಲಿ. ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿಯೇ ಇದ್ದಾನೆ. ವಿರಾಟಪರ್ವದ 
ಗೋಗ್ರಹಣ ಸಂದರ್ಭದಲ್ಲಿ ಭೀಷದ್ರೋಣಾದಿಗಳನ್ನು ಎದುರಿಸಿಯೂ 
ಇದ್ದಾನೆ. ಯುದ್ದದಲ್ಲಿ ಪ್ರಾಣಹಾನಿಯಾಗುತ್ತದೆಯೆಂಬುದು ಅವನಿಗೆ ಗೊತ್ತೇ 
ಇದ. ಅದಲ್ಲವನ್ನೂ ತಿಳಿದೇ ಯುದ್ಧಕ್ಕೆ. ಸಂನದ್ದನಾಗಿ ಬಂದಿದ್ದಾನೆ. ಈಗ 
"'ಭೀಷ್ಮಾದಿಗಳನ್ನು ಕೊಲ್ಲಲು ಮನಸ್ಸು ಬಾರದು. ಯುದವು 
ಘೋರಹಿಂಸಾಕೃತ್ಯ' ಎಂದು ವಿಷಣ್ಣನಾಗಲು ಕಾರಣವೇನು? ಈ ಪ್ರಶ್ನೆಗೆ 
ಹೀಗ ಸಮಾಧಾನವನ್ನು ಹೇಳಬಹುದು. 

೧... ಗೋಗ್ರಹಣಸಂದರ್ಭದಲ್ಲಿ ವಿರಾಟರಾಜನ ಗೋವುಗಳನ್ನು 
ಬಿಡಿಸಿಕೊಂಡು ಹೋಗುವುದು ಮಾತ್ರ ಉದ್ದಿಷ್ಟವಾಗಿತ್ತು. ಅರ್ಜುನನು 
ಏಕಾಕಿಯಾಗಿ ಉತ್ತರಕುಮಾರನೊಡನೆ ಬಂದಿದ್ದ. ಅವನ ಬಂಧು 


ಅಧ್ಯಾಯ ೧ - ಅರ್ಜುನವಿಷಾದಯೋಗ ೫೯ 


ಬಳಗದವರು ಜೊತೆಗೆ ಬಂದಿರಲಿಲ್ಲ. ಸಂಮೋಹನಾಸ್ತ್ರದಿಂದ ಕೌರವರನ್ನು 
ಎಚ್ಚರದಪ್ಪಿಸಿ ಗೋವುಗಳನ್ನು ಬಿಡಿಸಿಕೊಂಡು ಹೋಗಿದ್ದಾನೆ. 
ಈಗಲಾದರೋ ಹದಿನೆಂಟು ಅಕ್ತೌಹೀಣೀ ಸ್ಫನ್ಯವು ಯುದ್ಧಕ್ಕಾಗಿ ನೆರೆದಿದೆ. ತನ್ನ 
ಅಣ್ಣತಮ್ಮಂದಿರೂ ಮಕ್ಕಳೂ ಬಂಧುಮಿತ್ರರೂ ಯುದ್ಧದಲ್ಲಿ ಭಾಗಿಗಳಾಗಿ 
ಬಂದಿದ್ದಾರೆ. ಎದುರು ಪಕ್ಷದಲ್ಲಿಯೂ ಗುರುಹಿರಿಯರೂ ಸಕಲ ಬಂಧು 
ಮಿತ್ರರೂ, ಬಂದು ನರದಿದ್ದಾರ. ಇದು ನಿರ್ಣಾಯಕವಾದ ಯುದ್ದ. 
ಸಂಮೋಹನಾಸ್ತದಿಂದ ಏನೂ ಆಗದು. ಬಹುಜನರ ವಧೆಯಿಂದಲೇ 
ನಿರ್ಣಯವಾಗಬೇಕಾಗಿದೆ. ಅಲ್ಲದೆ ಸಂಜಯನು ಹಿಂದೆ ಸಂಧಾನಕ್ಕಾಗಿ 
ಬಂದಾಗ ಈ ಬಗೆಯ ಹಿಂಸಾಪ್ರಕರಣವು ನಡೆಯುವುದೆಂದು ಹೇಳಿ, 
ಅದರಿಂದಾಗುವ ಅನರ್ಥಗಳನ್ನು ವಿಶದಪಡಿಸಿ, ಯುದ್ಧವು ಬೇಡವೆಂದು 
ತಿಳಿಸಿಹೋಗಿದ್ದನು. ಪರೋಕ್ಷವಾಗಿ ಸಂಜಯನು ಹೇಳಿದ್ದ ವಿಷಯಗಳು 
ಈಗ ಪ್ರತ್ಯಕ್ಷವಾಗಿ ಎದುರಿಗೆ ನೋಡಿದಾಗ ಉದ್ದುದ್ದವಾಗಿ, ಉದಾತ್ತ 
ಸ್ವಭಾವದ ಅರ್ಜುನನ ವಿಷಾದಕ್ಕೆ ಕಾರಣಗಳಾದವು. 

೨. ಶ್ರೀಕೃಷ್ಣನ ದಿವ್ಯೋಪದೇಶಕ್ಕೆ ಪಾತ್ರನಾಗಲು ಅರ್ಜುನನ ಪುಣ್ಯವೇ ಈ 
ವಿಷಾದಯೋಗವನ್ನು ಘಟಿಸಿತು. ಗೀತಾಮೃತವನ್ನು ಪಡೆಯಲು ಜಗತ್ತಿನ 
ಪುಣ್ಯವೂ ಈ ವಿಷಾದಯೋಗಕ್ಕೆ ಕಾರಣವಾಯಿತು. 


ಅಧ್ಯಾಯ ೨ 
ಸಾಂಖ್ಯಯೋಗ 


ಸಂಜಯ ಉವಾಚ - 
ತಂ ತಥಾ ಕೃಪಯಾವಿಷ್ಟಮಶುಪೂರ್ಣಾಕುಲೇಕ್ಸಣಮ್‌ ॥ಟ 
ವಿಷೀದಂತಮಿದಂ ವಾಕ್ಯಮುವಾಚ ಮಧೂಸೂದನಃ ॥ ೧ 
ಈ ಪ್ರಕಾರದಲ್ಲಿ ಕರುಣೆಯಿಂದ ವ್ಯಾಪ್ತನಾಗಿ ವಿಷಾದಗೊಂಡು ಕಣ್ಣೀರು 
ಸುರಿಸುತ್ತಾ ಚಿಂತಾಕುಲನಾದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು 
ಹೀಗೆಂದನು. 


ಶ್ರೀಭಗವಾನುವಾಚ - 
ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಮ್‌ ।ಟ 
ಅನಾರ್ಯಜುಷ್ಟಮಸ್ವರ್ಗಮಕೀರ್ತಿಕರಮರ್ಜುನ ॥ ೨ 
ಭಗವಾನ್‌ ಶ್ರೀಕೃಷ್ಣನು ಹೇಳಿದ್ದೇನೆಂದರೆ: ಅರ್ಜುನ, ಯುದದ ಈ 
ಸಂಕಟ ಸಮಯದಲ್ಲಿ ನಿನಗೇಕೆ ಈ ಕಶಲಭಾವನೆ ಬಂದು ಸೇರಿತಯ್ಯ? 
ಸತ್ಪುರುಷರಿಗೆ ಸಲ್ಲದ ಮನೋಭಾವವಿದು. ಸ್ವರ್ಗದ ದಾರಿಯಲ್ಲ. ಇದು 
ಕೀರ್ತಿಯನ್ನು ಕಡಿಸುವಂತಹುದು. 
ಟಪ್ಪಣಿ : 
೧. ಐಶ್ಚರ್ಯಸ್ಕ ಸಮಗ್ರಸ್ಕ ಧರ್ಮಸ್ಯ ಯಶಸಃ ಶ್ರಿಯಃ | 
ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣಾ ॥ 
ಅಣಿಮಾದ್ಯಷ್ಟೃಶ್ವರ್ಯಗಳು, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ, 
ವೃರಾಗ್ಯ - ಈ ಆರಕ್ಕೆ ಭಗವೆಂದು ಹಸರು. ಇವುಗಳನ್ನುಳ್ಳವನು 
ಭಗವಂತನು. 
೨. ಉತ್ಪತ್ತಿಂ ಚ ವಿನಾಶಂ ಚ ಭೂತಾನಾಮಾಗತಿಂ ಗತಿಮ್‌ | 
ವೇತ್ತಿ ವಿದ್ಯಾಮವಿದ್ಮಾಂ ಚ ಸ ವಾಚ್ಕೋ ಭಗವಾನಿತಿ ॥ 
ಸಮಸ್ತಪ್ರಾಣಿಗಳ ಉತ್ಪತ್ತಿ, ವಿನಾಶಗಳನ್ನೂ ಆಗಾಮಿಗಳಾದ ಸಂಪತ್ತು 
ಎಪತ್ತುಗಳನ್ನೂ ವಿದ್ಯ ಅವಿದ್ಯೆಗಳನ್ನೂ ತಿಳಿದವನು ಭಗವಂತನು. 


ಅಧ್ಯಾಯ ೨ - ಸಾಂಖ್ಯಯೋಗ ೬೧ 


ಕ್ಲೈಬೃಂ ಮಾ ಸ್ಮ ಗಮಃ ಪಾರ್ಥ ನೈತತ್ತ್ವಯ್ಕುಪಪದ್ಮತೇ | 

ಕ್ಲುದ್ರಂ ಹೃದಯದೌರ್ಬಲ್ಕಂ ತೃಕ್ತೋತ್ತಿಹಷ್ಠ ಪರಂತಪ ॥ ೩ 

ಪಾರ್ಥ, ಹೇಡಿತನಕ್ಕೆ ಈಡಾಗಬೇಡ. ಇದು ನಿನಗೆ ಸಮುಚಿತವಲ್ಲ. 
ಇದೊಂದು ಮನಸ್ಸಿನ ದೌರ್ಬಲ್ಯ. ಹೇ ಪರಂತಪ, ಕ್ಷುದ್ರವಾದ (ಕೀಳುತನದ) 
ಈ ದೌರ್ಬಲ್ಯವನ್ನು ಕಿತ್ತೆಸದು ಯುದ್ಧಕ್ಕಾಗಿ ಎದ್ದುನಿಲ್ಲು. 
ಅರ್ಜುನ ಉವಾಚ - 

ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ | 

ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಹವರಿಸೂದನ ॥ ಲ 

ಅರ್ಜುನನು ಹೇಳಿದನು: ಶ್ರೀಕೃಷ್ಣ ಭೀಷರೂ, ದ್ರೋಣಾಚಾರ್ಯರೂ 
ನನಗೆ ಪರಮಪೂಜ್ಯರಾದವರು. ಯುದ್ಧದಲ್ಲಿ ಇವರನ್ನೆದುರಿಸಿ ಬಾಣಗಳನ್ನು 
ಹೂಡಿ ಹೇಗೆ ಯುದ್ಧ ಮಾಡಲಿ? 

ಟಿಪ್ಪಣಿ : ಅರಿಸೂದನ ಎ ಶತ್ರುನಾಶಕ. 


ಗುರೂನಹತ್ವಾ ಹಿ ಮಹಾನುಭಾವಾನ್‌ 
ಶ್ರೇಯೋ ಭೋಕ್ತುಂ ಭೈಕ್ಸೃಮಪೀಹ ಲೋಕೇ 1 
ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ 
ಭುಂಜೀಯ ಭೋಗಾನ್‌ ರುಧಿರಪುದಿಗ್ಗಾನ್‌ ॥ ೫ 
ಮಹಾನುಭಾವರಾದ ಈ ಗುರುಜನರನ್ನು ಕೊಲ್ಲದಯೇ ಈ ಲೋಕದಲ್ಲಿ 
ಭಿಕ್ಬಾನ್ನವನ್ನು ತಿನ್ನಬೇಕಾಗಿ ಬಂದರೂ ಅದು ಲೇಸು. ಈ ಜನರು 
ಧನಲುಬ್ಬರಾಗಿದ್ದರೂ ನನಗೆ ಗುರುಜನರೇ ಸರಿ. ಇವರನ್ನು ವಧಿಸಿ ರಕ್ತದಿಂದ 
ತೊಡದ ಭೋಗಗಳನ್ನು ಇಲ್ಲಿ ಅನುಭವಿಸಲೆ ? 
ವಿವರಣೆ : ಭೀಷ್ಮ ದ್ರೋಣ, ಕೃಪ, ಶಲ್ಕ - ಮೊದಲಾದವರು ಗುರು 
ಜನರು - ಹಿರಿಯರು. ಕೌರವರು ಯುದ್ಧಕ್ಕಿಳಿದಿರುವುದು ಅಧರ್ಮವೆಂದು 
ಗೊತ್ತಿದ್ದರೂ ಲೌಕಿಕ ಫಲಾಪೇಕ್ಷೆಗೆ ಒಳಗಾಗಿ ಕೌರವರ ಪಕ್ಷವನ್ನು ವಹಿಸಿದ್ದಾರೆ. 
ಅದ್ದರಿಂದ ಅವರು ಧನಲುಬ್ಧರು. ಈ ಮಾತನ್ನು ಯುದ್ಧಾರಂಭಕ್ಕ ಮೂದಲು 
ಭೀಷ್ಮನೇ ಯುಧಿಷ್ಠಿರನಿಗೆ ಹೇಳಿದ್ದಾನೆ - 
ಅರ್ಥಸ್ಮ ಪುರುಷೋ ದಾಸೋ ದಾಸಸ್ತ್ವರ್ಥೋ ನ ಕಸ್ಕಚಿತ್‌ | 
ಇತಿ ಸತ್ಯಂ ಮಹಾರಾಜ ಬದ್ಗೋತಸ್ಮ್ಯರ್ಥೇನ ಕೌರವೈಃ ॥ 


ಆರಿ* 


ಅ ಗೀತಾರ್ಥಪ್ರಕಾಶ 


""ಯುಧಿಷ್ಠಿರ, ಮನುಷ್ಯನು ಹಣಕ್ಕೆ ದಾಸನಾಗಿದ್ದಾನೆ. ಹಣವು ಯಾರಿಗೂ 
ದಾಸವಾಗಿಲ್ಲ. ಈ ಮಾತು ಸತ್ಯ. ನಾನು ಹಣದ ನಿಮಿತ್ತವಾಗಿ ಕೌರವರಿಂದ 
ಬಂಧಿತನಾಗಿದ್ದೇನೆ.” 

ಹಣ ಎ ದ್ರವ್ಯ ಲೌಕಿಕ ಪ್ರಯೋಜನ. 

ನ ಚೈತದ್ಧಿದ ಕತರನ್ನೋ ಗರೀಯೋ 

ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಟ 
ಯಾನೇವ ಹತ್ವಾ ನ ಜಿಜೀವಿಷಾಮ- 
ಸ್ನೇ5ವಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾ ॥ ೬ 
ನಾವು ಅವರನ್ನು ಗೆಲ್ಲಬಹುದು ಅಥವಾ ಅವರೇ ನಮ್ನನ್ನು ಗೆಲ್ಲಬಹುದು 
- ಇವರಡರಲ್ಲಿ ಯಾವುದು ಉತ್ತಮವೆಂದು ನಮಗೆ ತಿಳಿಯದಾಗಿದೆ. 
ಏಕೆಂದರೆ, ಯಾರನ್ನು ಸಂಹರಿಸಿ ನಾವು ಬದುಕಲಿಚ್ಚಿಸುವುದಿಲ್ಲ ವೋ ಅಂತಹ 
ಕೌರವರೇ ನಮ್ಮೆದುರಿಗೆ ಯುದ್ಧಕ್ಕಾಗಿ ಬಂದು ನಿಂತಿದ್ದಾರೆ. 
ವಿವರಣೆ : “ಭಿಕ್ಬಾವೃತ್ತಿ, ರಕ್ತದಿಂದ ತೊಯ್ದ ಭೋಗ - ಇವೆರಡರಲ್ಲಿ 
ಯಾವುದು ಉತ್ತಮವೆಂದು ತಿಳಿಯದಾಗಿದೆ' ಎಂದು ಕೆಲವರು ಅರ್ಥ 
ಮಾಡಿದ್ದಾರ. ಪಾಂಡವರು ಕುರುವಂಶದವರೇ ಆದರೂ ರೂಢಿಬಲದಿಂದ 
ಕೌರವರಂದರೆ ದುರ್ಯೋದಧನಾದಿಗಳಂಬ ಅರ್ಥವನ್ನಿಟ್ಟುಕೊಳ್ಳಬೇಕು. 
ಕಾರ್ಪಣ್ಮದೋಹೋಪಹತಸ್ವಭಾವಃ 
ಪೃಚ್ಛಾಮಿ ತ್ವಾಂ ಧರ್ಮಸಂಮೂಢಚೇತಾಃ ದ 
ಯಚ್ಛೇಯಃ ಸ್ಕಾನ್ನಿಶ್ಚಿತಂ ಬ್ರೂಹಿ ತನ್ನೇ 
ಶಿಷ್ಠಸ್ತೇಆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಮ್‌ ॥ ೭ 
ದೈನ್ಯದೋಷದಿಂದ ನನ್ನ ಕೃತ್ರಿಯಸ್ವಭಾವಕ್ಕೆ ತಡೆಯುಂಟಾಗಿದೆ. ಧರ್ಮದ 
ವಿಷಯದಲ್ಲಿ ನನ್ನ ಮನಸ್ಸಿಗೆ ಮಬ್ಬು ಕವಿದಿದೆ. ಈಗ ನನಗೆ ಶ್ರೇಯಸ್ಕರ 
ವಾದದ್ದು ಯಾವುದು ? ಶ್ರೀಕೃಷ್ಣ ನಿನ್ನ ಶಿಷ್ಯ ನಾನು. ನಿನಗೆ ಶರಣಾಗಿದ್ದೇನೆ. 
ನನಗೆ ಉಪದೇಶಿಸಿ ಬುದ್ದಿ ಹೇಳು. 
ನ ಹಿ ಪ್ರಪಶ್ಶಾಮಿ ಮಮಾಷನುದ್ಕಾ- 
ದುಚ್ಬೋಕಮುಚ್ಚೋಷಣಮಿಂದ್ರಿಯಾಣಾಮ್‌ | 
ಅವಾಹ್ಕ ಭೂಮಾವಸಪತ್ನಮೃದ್ಧಂ 
ರಾಜ್ಯಂ ಸುರಾಣಾಮಪಿ ಚಾಧಿಪತ್ಕಮ್‌ ॥ ೮ 


ಅಧ್ಯಾಯ ೨ - ಸಾಂಖ್ಯಯೋಗ ೬೩ 


ಇಂದ್ರಿಯಗಳನ್ನು ಒಣಗಿಸಿ ಹಿಪ್ಪೆ ಹೀರುತ್ತಿರುವ ನನ್ನ ಶೋಕವನ್ನು 
ನೀಗಿಸತಕ್ಕದ್ದು ಯಾವುದಂಬುದೇ ನನಗೆ ತೋಚುತ್ತಿಲ್ಲ. ಈ ಲೋಕದಲ್ಲಿ 
ನಿಷ್ಕಂಟಕವೂ ಸಮೃದ್ಧವೂ ಆದ ರಾಜ್ಯವು ದೊರೆತರೂ ದೇವತೆಗಳ ಮೇಲೆ 
ಪ್ರಭುತ್ವವೇ ಲಭಿಸಿದರೂ ಈ ಶೋಕವು ನೀಗದು. 


ಸಂಜಯ ಉವಾಚ ಇ 


ಏವಮುಕ್ತಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ | 
ನ ಯೋತ್ಮ ಇತಿ ಗೋವಿಂದಮುಕ್ತಾ ತೂಷ್ಣೀಂ ಬಭೂವ ಹ॥ ೯ 


ಸಂಜಯನು ನುಡಿದನು : ಪರಾಕ್ರಮಿಯಾದ ಅರ್ಜುನನು ಇಂದ್ರಿಯಾ 
ಧ್ಯಕ್ಷನಾದ ಭಗವಂತನಿಗೆ ಈ ಪ್ರಕಾರವಾಗಿ ಹೇಳಿದಮೇಲೆ, ಮತ್ತೆ 
ಶ್ರೀಕೃಷ್ಣನನ್ನು ನೋಡಿ "ನಾನು ಯುದ್ದ ಮಾಡುವುದಿಲ್ಲ' ಎಂದು ನುಡಿದು 
ಸುಮ್ಮನಾದನು. 

ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ | 

ಸೇನಯೋರುಭಯೋರ್ಮದಥ್ಯೇ ವಿಷೀದಂತಮಿದಂ ವಚಃ ॥ ೧೦ 


ಭಾರತ-ಧೃತರಾಷ್ಟ್ರ ಆಗ ಎರಡು ಸೇನೆಗಳ ನಡುವ ವಿಷಣ್ಣನಾಗಿ 
ಕುಳಿತಿದ್ದ ಅರ್ಜುನನನ್ನು ನೋಡಿ, ಮುಗುಳ್ನಗೆ ಬೀರುತ್ತ ಪ್ರಸನ್ನಮುಖನಾದ 
ಭಗವಂತನು ಈ ಮಾತನ್ನಾಡಿದನು. 


ಶ್ರೀಭಗವಾನುವಾಚ - 

ಅಶೋಚ್ಕಾನನ್ವಶೋಚಸ್ತಂ ಪ್ರಜ್ಞಾವಾದಾಂಶ್ಚ ಭಾಷಸೇ | 

ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ॥ ೧೧ 

ಶ್ರೀಕೃಷ್ಣನು ಹೀಗೆಂದನು: ಯಾರ ವಿಷಯವಾಗಿ ಶೋಕಿಸಬೇಕಾಗಿಲ್ಲವೋ 
ಅಂಥವರ ವಿಷಯವಾಗಿ ನೀನು ಶೋಕಪಟ್ಟಿದ್ದೀಯೆ. ಜೊತೆಗೆ ಬುದ್ದಿ ಶಾಲಿ 
ಗಳಾಡುವ ಮಾತುಗಳನ್ನಾಡುತ್ತೀಯೆ ! ಸತ್ತವರ ವಿಷಯದಲ್ಲಾಗಲಿ ಬದುಕಿರ 
ತಕ್ಕವರ ವಿಷಯದಲ್ಲಾಗಲಿ ಜ್ಞಾನಿಗಳು ಶೋಕಿಸುವುದಿಲ್ಲ. 

ವಿವರಣೆ : ಬದುಕಿರತಕ್ಕವರ ವಿಷಯವಾಗಿಯೂ ಶೋಕ 
ಉಂಟಾಗಬಹುದು. ಬಡತನ, ರೋಗ, ಅಂಗವಿಕಲತೆಗಳಿಂದ 
ನರಳತಕ್ಕವರನ್ನು ನೋಡಿ ಹೋಕಿಸುವುದು ಲೋಕದಲ್ಲಿದೆ. ಜನರ ಕಷ್ಟವನ್ನು 
ನೋಡಿ ಜ್ಞಾನಿಯೂ ಮರುಕಪಡುತ್ತಾನೆ. ಅದು ಲೋಕದೃಷ್ಟಿಯಿಂದ. ಅವನ 


೬೪ ಗೀತಾರ್ಥಪ್ರಕಾಶ 


ಹೃದಯವು ಶಾಂತವಾಗಿಯೇ ಇರುತ್ತದೆ. 

ಆತ್ಮನು ಎಂದಿಗೂ ಸಾಯುವುದಿಲ್ಲವಾದ್ದರಿಂದ ಶೋಕಿಸುವುದು ಯುಕ್ತ 
ವಲ್ಲ,- 

ನ ತ್ಹೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ | 

ನ ಚೈವ ನ ಭವಿಷ್ಕಾಮಃ ಸರ್ವೇ ವಯಮತಃ ಪರಮ್‌ ॥ ೧೨ 

ನಾನು ಈ ಹಿಂದೆ ಇರಲಿಲ್ಲವೆಂಬುದು ಎಂದಿಗೂ ಇಲ್ಲ. ಹಾಗೆಯೇ ನೀನು 
ಇರಲಿಲ್ಲವೆಂಬುದೂ ಇಲ್ಲ. ಇಲ್ಲಿ ನೆರೆದಿರುವ ಈ ನರಪತಿಗಳೂ ಸಹ ಹಿಂದ 
ಇದ್ದವರೇ. ನಾವೆಲ್ಲರೂ ಇನ್ನು ಮುಂದ ಇರುವುದಿಲ್ಲವಂಬುದೂ ಸಲ್ಲದು 
(ಮುಂದೆಯೂ ನಾವೆಲ್ಲರೂ ಇದ್ದೇ ಇರುತ್ತೇವೆ. ನಿತ್ಯನಾದ ಆತನಿಗೆ ಹುಟ್ಟು 
ಸಾವುಗಳಿಲ್ಲ). 

ದೇಹಿನೋತಸ್ಮಿನ್‌ ಯಥಾ ದೇಹೇ ಕೌಮಾರಂ ಯೌವನಂ ಜರಾ | 

ತಥಾ ದೇಹಾಂತರಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಮತಿ ॥ ೧೩ 

ದೇಹಧಾರಿಯಾದ ಆತನಿಗೆ ಈ ದೇಹದಲ್ಲಿ ಬಾಲ್ಯ. ಯೌವನ, 
ಮುಪ್ಪುಗಳು ಹೇಗೆ ಬರುತ್ತವೆಯೋ ಹಾಗ ಬೇರ ಇನ್ನೂಂದು ದೇಹದ 
ಪ್ರಾಪ್ತಿಯೂ ಆಗುತ್ತದೆ. ಇದಕ್ಕಾಗಿ ಧೀರನು (ಜ್ಞಾನಿಯು) ಮೋಹವಶ 
ನಾಗುವುದಿಲ್ಲ. 

ವಿವರಣೆ : ಬಾಲ್ಯ ಮೊದಲಾದವು ದೇಹಕ್ಕೆ ಮಾತ್ರ, ಆತನಿಗಲ್ಲ. ಆತ್ಮನು 
ಯಾವ ವಿಕಾರವನ್ನೂ ಹೂಂದದೆ ಒಂದೇ ರೀತಿ ಇರುತ್ತಾನೆ. ಸಾವು ಎಂದರೆ 
ಈ ದೇಹದಿಂದ ಬಿಡುಗಡ-ಇನ್ನೂಂದು ದೇಹದ ಪ್ರಾಪ್ತಿ. 

ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಟಸುಖದುಃಖದಾಃ | 

ಆಗಮಾಪಾಯಿನೋತಪನಿತ್ಕಾಃ ತಾಂಸ್ತಿತಿಕ್ಸಸ್ವ ಭಾರತ ॥ ೧೪ 

ಅರ್ಜುನ, ಇಂದ್ರಿಯಗಳು ಮತ್ತು ಶಬ್ದಾದಿವಿಷಯಗಳು ಚಳಿ, ಸಕೆ, 
ಸುಖ, ದುಃಖಗಳನ್ನು ಕೊಡುತ್ತವೆ. ಇವುಗಳಿಗೆ ಉತ್ಪತ್ತಿ ವಿನಾಶಗಳುಂಟು. 
ಅವೇನೂ ಶಾಶ್ವತವಲ್ಲ. ಅವನ್ನು ನೀನು ಸಹಿಸಿಕೊಳ್ಳಬೇಕು. 

ವಿವರಣೆ : ಆತ್ಮನು ನಿತ್ಯನಾದರೂ ಸುಖದುಃಖಾದಿಗಳು ಬರುವುದರಿಂದ 
ಮನುಷ್ಯನಿಗೆ ಮೋಹವು ಸಹಜವೆಂಬ ಶಂಕಗ ಇದು ಉತರ. 
ಕರ್ಮವಶದಿಂದ ಇವು ಬರುತ್ತವೆ. ಇವೇನೂ ಶಾಶ್ವತವಲ್ಲ. ಸಹಿಸಿ 


ಅಧ್ಯಾಯ ೨ - ಸಾಂಖ್ಯಯೋಗ ೬೫ 


ಕೊಳ್ಳಬೇಕು. ಇಂದ್ರಿಯ ಮತ್ತು ವಿಷಯಗಳ ಸಂಯೋಗದಿಂದ ಇವು ಚಿತ್ತಕ್ಕೆ 
ಬರುತ್ತವೆ, ಆತನಿಗಲ್ಲ. 

ಮಾತ್ರಾಣಇಂದ್ರಿಯ. ಸ್ಪರ್ಶವಶಬ್ದಾದಿ ವಿಷಯ. ಇವು ಅನಿತ್ಯ 
ಗಳಾದ್ದರಿಂದ ಸುಖದುಃಖಾದಿಗಳೂ ಅನಿತ್ಯಗಳು. 

ಯಂ ಹಿ ನ ವಥಯಂತ್ಯೇತೇ ಪುರುಷಂ ಪುರುಷರ್ಷಭ | 

ಸಮದುಃಖಸುಖಂ ಧೀರಂ ಸೋತಮೃತತ್ತ್ವಾಯ ಕಲ್ಪತೇ ॥ ೧೫ 

ಏಕೆಂದರೆ, ಹೇ ನರಶ್ರೇಷ್ಠ, ಈ ಶೀತೋಷ್ಣಾದಿಗಳು ಯಾವ ಮನುಷ್ಯ 
ನನ್ನು ಅಲ್ಲಾಡಿಸುವುದಿಲ್ಲವೋ - ವ್ಯಥಪಡಿಸುವುದಿಲ್ಲವೋ, ಯಾವ ಧೀರನು 
ಸುಖದುಃಖಗಳನ್ನು ಸಮವಾಗಿ ಕಾಣಬಲ್ಲನೋ ಆತನು ಅಮೃತತ್ವವನ್ನು 
(ಮೋಕ್ಸವನ್ನು) ಪಡೆಯಲು ಸಮರ್ಥನಾಗುತ್ತಾನೆ. 

ವಿವರಣೆ : ಸುಖದುಃಖಗಳನ್ನು ಸಮವಾಗಿ ಕಾಣುವುದೆಂದರೆ, ಆತ್ಮನಾದ 
ತನಗೆ ಅವುಗಳ ಸಂಬಂಧವಿಲ್ಲವೆಂದು ನಿಶ್ಚಯಿಸಿಕೊಳ್ಳುವುದೇ ಆಗಿದೆ. 

ನಾಸತೋ ವಿದ್ಯತೇ ಭಾವೋ ನಾಭಾವೋ ವಿದ್ಯತೇ ಸತಃ | 

ಉಭಯೋರಪಿ ದೃಷ್ಟೋ 8ಂತಸ್ತ್ವನಯೋಸ್ತತ್ತದರ್ಶಿಭಿಃ ॥ ೧೬ 

ಅಸತಃ = (ತೋರಿಕೆಗೆ ಮಾತ್ರ ಕಾಣುವ) ಅಸದ್ವಸ್ತುವಿಗೆ, ಭಾವಃ ಎ 
ನಿಜವಾದ ಅಸ್ತಿತ್ವವು ನ ವಿದ್ಯತೇ ಎ ಇರುವುದಿಲ್ಲ. ಸತಃ ಇ (ತೋರಿಕೆಗೆ 
ಕಾಣದಿರುವ) ಸದ್ವಸ್ತುವಿಗೆ, ಅಭಾವಃ ಎ ವಿನಾಶವೂ, ನ ವಿದ್ಯತೇ ವ 
ಇರುವುದಿಲ್ಲ. ಉಭಯೋರಪಿ ಎ ಈ ಸದ್ವಸ್ತು ಅಸದ್ವಸ್ತುಗಳರಡರ ಅಂತಃ 
= ಹೀಗಂಬ ನಿರ್ಣಯವು, ತತ್ತದೃಷ್ಟಿಭಿಃ ಎ ತತ್ನಜ್ಞಾನಿಗಳಿಂದ, ದೃಷ್ಟಃ ಎ 
ನೋಡಲ್ಬಟ್ಟಿದೆ. 

ವಿವರಣೆ : ಹಗ್ಗವು ಹಾವೆಂದು ಭ್ರಮೆಯಿಂದ ತೋರುತ್ತದೆ. ಅದು 
ಅಸದ್ವಸ್ತು. ಪರಮಾರ್ಥವಾಗಿ ಹಾವು ಇಲ್ಲ. ದೂರದಲ್ಲಿದ್ದಾಗ ಆ ಹಾವು 
ಹುಟ್ಟ, ಹತ್ತಿರ ಹೋದಾಗ ನಾಶವಾಗಿರುತ್ತದೆ. ಉತ್ಪತ್ತಿ, ವೃದ್ಧಿ, ಕ್ಷಯ - 
ಮೊದಲಾದವು ವಿಕಾರಗಳು. ಈ ವಿಕಾರವಾಗತಕ್ಕದ್ದೆಲ್ಲವೂ ವಿನಾಶಿಯೆಂದು 
ತಿಳಿಯಬೇಕು. ಶೀತೋಷ್ಟಗಳು, ದೇಹ - ಮುಂತಾದ ನಾಮರೂಪಾತಕ 
ವಾದ ಜಗತ್ತು ವಿಕಾರಿಯಾದ್ದರಿಂದ ವಿನಾಶಿಯಾದದ್ದು. ಆತ್ಮನು ಸಾಮಾನ್ಯ 
ಜನರಿಗೆ ಗೋಚರನಲ್ಲ. ಆದರೂ ಅವನು ಇರುವುದರಿಂದ ಆತನು ಸದ್ದಸ್ತು. 


ಆತನಿಗೆ ಯಾವ ವಿಕಾರವೂ ಇಲ್ಲ. ಆದ್ದರಿಂದ ಆತನಿಗೆ ವಿನಾಶವಿಲ್ಲ. 
5 


೬೬ ಗೀತಾರ್ಥಪ್ರಕಾಶ 


ತತ್‌ ಎಂದರೆ ಬ್ರಹ್ಮ "ಓಂ ತತ್‌ ಸತ್‌.' ತಸ್ಯ ಭಾವಃ ಎ ತತ್ತಮ್‌. ಬ್ರಹ್ಮದ 
ಯಥಾರ್ಥಸ್ತರೂಪವೆಂದರ್ಥ. ಸತ್‌, ಆತ್ಮ ಬ್ರಹ್ಮ- ಒಂದೇ. ತತ್ತದರ್ಶಿಗಳು 
= ಬ್ರಹ್ಮದ ನಿಜಸ್ತರೂಪವನ್ನರಿತವರು. 

ಅವಿನಾಶಿ ತು ತದ್ದಿದ್ಧಿ ಯೇನ ಸರ್ವಮಿದಂ ತತಮ್‌ | 

ವಿನಾಶಮವ್ಮಯಸ್ಕಾಸ್ಮ ನ ಕಶ್ಲಿಕ್ಕರ್ತುಮರ್ಹತಿ ॥ ೧೭ 

(ಸತ್‌ ಯಾವುದೆಂದರೆ) 

ಈ ಜಗತ್ತೆಲ್ಲವೂ ಯಾವುದರಿಂದ ವ್ಯಾಪ್ತ್ರವಾಗಿದಯೋ ಅದೇ 
ವಿನಾಶರಹಿತವಾದ ಸದ್ವಸ್ತುವೆಂದು ತಿಳಿ. ಅವ್ಯಯವಾದ ಈ ಸದ್ದಸ್ತುವಿಗೆ 
ನಾಶವನ್ನುಂಟುಮಾಡಲು ಯಾರೂ ಸಮರ್ಥರಲ್ಲ. 


ವಿವರಣೆ : ವಿನಾಶ = ಅದರ್ಶನ, ಅಭಾವ. ಅದು ಇಲ್ಲದ್ದು ಅವಿನಾಶಿ. 
ನವ್ಯೇತಿ ಇತ್ಯವ್ಯಯಂ ಎಇ ವಿಕಾರವಿಲ್ಲದ್ದಕ್ಕೆ ಅವ್ಯಯವೆಂದು ಹಸರು. 
ಅವಯವವಿಲ್ಲದ್ದರಿಂದ ವ್ಯಯವಿಲ್ಲದ್ದು ಬ್ರಹ್ಮ ಅದೇ ಆತ್ಮ ಸತ್‌, ಎಷ್ಟು 
ನಾರಾಯಣ. 

ಅಂತವಂತ ಇಮೇ ದೇಹಾ ನಿತ್ಕಸ್ಕೋಕ್ತಾಃ ಶರೀರಿಣಃ | 

ಅನಾಶಿನೋ*ಪ್ರಮೇಯಸ್ಕ ತಸಾದ್ಯಧ್ಯಸ್ವ ಭಾರತ ॥ ೧೮ 

(ಅಸತ್‌ ಯಾವುದೆಂದರೆ) 

ನಿತ್ಯನೂ ಅವಿನಾಶಿಯೂ ಅಪ್ರಮೇಯನೂ ಆದ ಈ ಶರೀರಧಾರಿಯಾದ 
ಆತ್ಮನ ಈ ದೇಹಗಳಲ್ಲಕ್ಕೂ ನಾಶವಿದೆಯೆಂದು (ವಿವೇಕಿಗಳು) ಹೇಳಿದಾರೆ. 
ಆದ್ದರಿಂದ, ಅರ್ಜುನ, ಯುದ್ಧಮಾಡು (ಯುದ್ಧವನ್ನು ನಿಲ್ಲಿಸಬೇಡ). 

ವಿವರಣೆ : ಈ ಶ್ಲೋಕದಲ್ಲಿ ನಿತ್ಯ, ಅನಾಶಿ - ಎಂದು ಆತನಿಗೆ ಎರಡು 
ವಿಶೇಷಣಗಳಿವೆ. ಇದು ಪುನರುಕ್ತವಾಯಿತಂದು ತಿಳಿಯಬಾರದು. 
ಘಟಪಟಾದಿಗಳಂತೆ ಅನಿತ್ಯವಲ್ಲ ಎಂದು ತಿಳಿಸುವುದಕ್ಕಾಗಿ ನಿತ್ಯ ಎಂಬ 
ವಿಶೇಷಣ ಬಂದಿದೆ. ಪ್ರಳಯದಲ್ಲಿ ನಾಶವಾಗುವ ಆಕಾಶಾದಿಗಳನ್ನೂ 
ನಿತ್ಯವನ್ನುತ್ತಾರೆ. ಆತ್ಮನು ಆಕಾಶದಂತಲ್ಲ. ಎಷ್ಟು ಪ್ರಳಯಗಳಾದರೂ ಅವನಿಗ 
ನಾಶವೇ ಇಲ್ಲ ಎಂದು ತಿಳಿಸುವುದಕ್ಕಾಗಿ ಅನಾಶಿಯಂದು ವಿಶೇಷ 

ಅಪ್ರಮೇಯ = ಕಣ್ಣು ಮುಂತಾದ ಇಂದ್ರಿಯಪ್ರಮಾಣಗಳಿಗೆ 
ಅಗೋಚರನೆಂದು ತಾತ್ರರ್ಯ. 


ಅಧ್ಯಾಯ ೨ - ಸಾಂಖ್ಯಯೋಗ ೬೭ 


ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಮತೇ ಹತಮ್‌ | 

ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಮ್ನತೇ॥ ೧೯ 

ದೇಹಿಯಾದ ಆತನು ಕೊಲ್ಲತಕ್ಕವನೆಂದು ಯಾವನು ತಿಳಿಯುತ್ತಾನೋ, 
ಈ ಆತ್ಮನು ಇನ್ನೊಬ್ಬನಿಂದ ಹತನಾದನೆಂದು ಯಾವನು ತಿಳಿಯುತ್ತಾನೋ 
ಅವರಿಬ್ಬರೂ ಸತ್ಯವನ್ನರಿಯದವರು. ಆತ್ಮನು ಕೊಲ್ಲವುದೂ ಇಲ್ಲ, ಕೊಲ್ಲಿಸಿ 
ಕೂಳ್ಳುವುದೂ ಇಲ್ಲ. 


ವಿವರಣೆ : ಆತ್ಮನಲ್ಲಿ ಯಾವ ವಿಕಾರವೂ ಇಲ್ಲವಾದ್ದರಿಂದ ಅವನು 
ಕರ್ತವೂ ಆಗಲಾರ, ಕರ್ಮವೂ ಆಗಲಾರ - ಎಂಬುದು ವಿವಕ್ಷಿತ. 
ಕರ್ತೃವಾದರೆ ಅವನಲ್ಲಿ ಕ್ರಿಯೆ ಹುಟ್ಟಬೇಕು. ಕರ್ಮವಾದರೆ ಕ್ರಿಯಾಫಲವು 
ಹುಟ್ಟಬೇಕು. ಹೊಸದಾಗಿ ಯಾವುದು ಹುಟ್ಟಿದರೂ ಅವನು ವಿಕಾರಿಯಂದೂ 
ಸಾವಯವನೆಂದೂ ಹೇಳಬೇಕಾಗುತ್ತದೆ. ಆ ಸಮಯದಲ್ಲಿ ಆತ್ಮಮ ನಿತ್ಯ 
ನಾಗುವುದಿಲ್ಲ. 

ನ ಜಾಯತೇ ಮ್ರಿಯತೇ ವಾ ಕದಾಚಿತ್‌ 

ನಾಯಂ ಭೂತ್ಹ್ವಾ*ಭವಿತಾ ವಾ ನ ಭೂಯಃ | 
ಅಜೋ ನಿತ್ಯಃ ಶಾಶ್ಚತೋ$8ಯಂ ಪುರಾಣೋ 
ನ ಹನ್ನತೇ ಹನ್ಮಮಾನೇ ಶರೀರೇ ॥ ೨೦ 

ಈ ಆತನು ಎಂದಿಗೂ ಹುಟ್ಟುವುದೂ ಇಲ್ಲ; ಸಾಯುವುದೂ ಇಲ್ಲ. 
ಏಕೆಂದರೆ, ಇವನು ಮೊದಲು ಇದ್ದು ಆಮೇಲೆ ಇಲ್ಲದವನಾಗುವುದಿಲ್ಲ 
ಅಥವಾ ಮೊದಲು ಇಲ್ಲದವನಾಗಿದ್ದು ಈಗ ಇರತಕ್ಕವನಾಗುವುದಿಲ್ಲ. 
(ಆತನಿಗೆ ಸಾವು ಹುಟ್ಟುಗಳಿಲ್ಲವೆಂದು ತಾತ್ರ್ತರಯ್ಯ). ಈತನು ಜನವಿಲ್ಲದ್ದ 
ರಿಂದ ಅಜ. ಸಾವು ಇಲ್ಲದ್ದರಿಂದ ನಿತ್ಯ. ಅಪಕ್ಬಯವಿಲ್ಲದ್ದರಿಂದ ಶಾಶ್ವತ. 
ಪೂರ್ವದಲ್ಲಿಯೂ ನಿತ್ಯನೂತನನಾಗಿಯೇ ಇದ್ದ ಪುರಾಣನಿವನು. ದೇಹ 
ವನ್ನು ಹಿಂಸಿಸಿ ಎಳದಾಡಿದರೂ ಆತ್ಮನಲ್ಲಿ ಯಾವ ಪರಿಣಾಮವೂ 
ಆಗುವುದಿಲ್ಲ. 

ವಿವರಣೆ : ಜಾಯತೇ, ಅಸ್ತಿ ವರ್ಧತೇ, ಪರಿಣಮತೇ, ಅಪಕ್ಷೀಯತೇ, 
ನಶ್ಯತಿ -ಎಂಬಿವು ಷಡ್‌ಭಾವವಿಕಾರಗಳಂದು ಶಾಸ್ತ್ರದಲ್ಲಿ ಗಣಸಿದ್ದಾರೆ. ಆತ್ಮನ 
ಹೂರತಾಗಿ ಉಳಿದ ಎಲ್ಲ ಭಾವಪದಾರ್ಥಗಳಿಗೂ ಈ ವಿಕಾರಗಳುಂಟು. 
ದೇಹವು ಹುಟ್ಟುತ್ತದೆ, ಈಗ ಈ ರೀತಿ ಇದೆ ಎನಿಸಿಕೊಳ್ಳುತ್ತದೆ, ಬೆಳೆಯುತ್ತದೆ, 


೬೮ ಗೀತಾರ್ಥಪ್ರಕಾಶ 


ಪರಿಣಾಮ (ರೂಪಾಂತರ) ಹೊಂದುತ್ತದೆ, ಕ್ಷಯಿಸುತ್ತದೆ, ನಾಶವಾಗುತ್ತದೆ. 
ಆತ್ಮನಲ್ಲಿ ಈ ಆರು ವಿಕಾರಗಳೂ ಇಲ್ಲವೆಂದು ತೋರಿಸುವುದಕ್ಕಾಗಿಯೂ 
ಪುನರುಕ್ತಿಯನ್ನು ಪರಿಹರಿಸುವುದಕ್ಕಾಗಿಯೂ ಈ ಶ್ಲೋಕದಲ್ಲಿ ಶಬ್ದಗಳನ್ನು 
ಸ್ವಲ್ಪ ಜಗ್ಗಾಡಿ ಅರ್ಥ ಮಾಡಲಾಗಿದೆ. ಈ ೧೯, ೨೦ನೇ ಶ್ಲೋಕಗಳು 
ಕಠೋಪನಿಷತ್ತಿನಲ್ಲಿ ಇವೆ. 

ವೇದಾವಿನಾಶಿನಂ ನಿತ್ಯಂ ಯ ಏನಮಜಮವ್ಮಯಮ್‌ | 

ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿ ಕಮ್‌ ॥ ೨೧ 

ಈ ಪ್ರಕಾರವಾಗಿ ಆತ್ಮನು ಮರಣವಿಲ್ಲದವನೂ ಪರಿಣಾಮವಿಲ್ಲದವನೂ 
ಅಜನೂ ಅಪಕ್ಷಯವಿಲ್ಲದವನೂ ಆಗಿದ್ದಾನಂದು ತಿಳಿದಿರುವ ಜ್ಞಾನಿಯಾದ 
ಪುರುಷನು, ಅರ್ಜುನ, ಯಾವನನ್ನು ಕೊಲ್ಲಿಸಿಯಾನು ? ಯಾವನನ್ನು 
ಕೊಂದಾನು? 

ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ 

ನವಾನಿ ಗೃಹ್ಲಾತಿ ನರೋತಪರಾಣಿ | 
ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ 
ಅನ್ಮಾನಿ ಸಂಯಾತಿ ನವಾನಿ ದೇಹೀ ॥ ಜಿ 

ಹಳೆಯದಾದ ಬಟ್ಟೆಗಳನ್ನು ತೆಗೆದೂಗೆದು ಮನುಷ್ಯನು ಹೂಸ ಬಟ್ಟೆ 
ಗಳನ್ನು ಧರಿಸುವಂತೆ, ದೇಹಿಯು (ದೇಹಸ್ವಾಮಿಯಾದ ಆತನು) ಜೀರ್ಣ 
ವಾದ ಶರೀರಗಳನ್ನು ಬಿಟ್ಟು ಬೇರ ನೂತನ ದೇಹಗಳನ್ನು ಹೂಂದುತ್ತಾನೆ. 

ವಿವರಣೆ : ಬಟ್ಟೆಯನ್ನು ಬದಲಾಯಿಸಿದಂತೆ ಹಳೆಯ ದೇಹವನ್ನು ಬಿಟ್ಟು 
ಹಸ ದೇಹವನ್ನು ಸ್ವೀಕರಿಸಿದಾಗ ಆತ್ಮನಲ್ಲಿ ಯಾವ ವಿಕಾರವೂ ಆಗುವುದಿಲ್ಲ. 

ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ | 

ನ ಚೈನಂ ಕ್ಲೇದಯಂತ್ಕಾಪೋ ನ ಶೋಷಯತಿ ಮಾರುತಃ ॥ ೨೩ 


ಈ ಆತ್ಮನನ್ನು ಆಯುಧಗಳು ಕತ್ತರಿಸಲಾರವು. ಬೆಂಕಿಯು ಸುಡಲಾರದು. 
ನೀರು ಒದ್ದ ಮಾಡಲಾರದು. ಗಾಳಿಯು ಒಣಗಿಸಲೂ ಆರದು. 


ಅಚ್ಛೇದ್ಕೋಇಯಮದಾಹ್ಕೋ*ಯಮಕ್ಷೇದ್ಕೋ*ಶೋಷ್ಠ ಏವ ಚ | 
ನಿತ್ಯಃ ಸರ್ವಗತಃ ಸ್ಥಾಣುರಚಲೋ*ಯಂ ಸನಾತನಃ ॥ ೨೪ 


ಆದ್ದರಿಂದ ಈ ಆತ್ಮನು ಅಚ್ಛೇದ್ಯನೂ ಅದಾಹ್ಯನೂ ಆಗಿದ್ದಾನೆ. ಅವನನ್ನು 


ಅಧ್ಯಾಯ ೨ - ಸಾಂಖ್ಯಯೋಗ ೬೯ 


ಒದ್ದಮಾಡಲೂ ಸಾಧ್ಯವಿಲ್ಲ. ಒಣಗಿಸಲೂ ಸಾಧ್ಯವಿಲ್ಲ. ಆದ್ದರಿಂದ ಅವನು 
ನಿತ್ಯನೂ ಸರ್ವವ್ಯಾಪಿಯೂ ಆಗಿದ್ದಾನೆ. ಕಂಭದಂತೆ ಸ್ನಿರನೂ ಅಚಲನೂ 
ಚಿರಂತನನೂ ಆಗಿದ್ದಾನೆ. 


ವಿವರಣೆ : ಸನಾತನ ಎ ಸದಾ ಇರತಕ್ಕವನು. ಯಾವ ಕಾರಣದಿಂದಲೂ 
ಹುಟ್ಟಿದವನಲ್ಲ. ಇಲ್ಲಿ ಮತ್ತೆ ಮತ್ತೆ ಒಂದೇ ವಿಷಯವನ್ನು ತಿರುಗಿಸಿ 
ಹೇಳಿದ್ದರಿಂದ ಪುನರುಕ್ತಿದೋಷವೆಂದು ಶಂಕಿಸಬಾರದು. ಆತತತ್ತವು 
ದುರ್ಬೋಧವಾದದ್ದು. ಇದನ್ನು ಸರಿಯಾಗಿ ಅರಿತುಕೊಂಡು ಸಂಸಾರಿಗಳು 
ಹೇಗಾದರೂ ಬಂಧಮುಕ್ತರಾಗಿ ಕೃತಕೃತ್ಯರಾಗಲಿ - ಎಂಬ ಕಾರುಣ್ಯದಿಂದ 
ಭಗವಂತನು ಹೀಗೆ ಒತ್ತಿಹೇಳಿದ್ದಾನೆ. 


ಅವೃಕ್ತೋ*ಯಮಚಿಂತ್ಕೋ6ಯಮವಿಕಾರ್ಯೋ*ಯಮುಚ್ಕತೇ ಟ 
ತಸಾದೇವಂ ವಿದಿತ್ಟೈನಂ ನಾನುಶೋಚಿತುಮರ್ಹನಸಿ ॥ ೨೫ 


ಈ ಆತ್ಮನು ಅವ್ಯಕ್ತನಂದೂ ಆದ್ದರಿಂದಲೇ ಅಚಿಂತ್ಯನೆಂದೂ ಶಸ್ತ್ರ 
ಗಳಿಂದಲೂ ವಿಕಾರಗೊಳಿಸಲು ಅಶಕ್ಕನೆಂದೂ ಜ್ಞಾನಿಗಳು ಹೇಳಿದ್ದಾರೆ. 
ಆದ್ದರಿಂದ ಆತ್ಮನು ಈ ಪ್ರಕಾರದವನಂದು ತಿಳಿದುಕೊಂಡಮೇಲೆ ಈ 
ಜನರಿಗಾಗಿ ಶೋಕಿಸುವುದು ತರವಲ್ಲ. 


ವಿವರಣೆ : ಅವ್ಯಕ್ತ-ಇಂದ್ರಿಯಗಳಿಗೆ ಅಗೋಚರವಾದದ್ದು ಆದ್ದರಿಂದಲೇ 
ಅಚಿಂತ್ಯ. ಅವಯವಶೂನ್ಯವಾದ್ದರಿಂದ ಆತ್ಮದಲ್ಲಿ ಯಾವ ವಿಕಾರವನ್ನೂ 
ಉಂಟುಮಾಡಲಾಗುವುದಿಲ್ಲ. ಅಖಂಡವಾದ ಅಭೇದ್ಯವಸ್ತು ಆತ್ಮ ಇದೆಲ್ಲವೂ 
ಉಪನಿಷತ್ತಿನಲ್ಲಿ ಹೇಳಿದ ಸಿದ್ಧಾಂತಪಕ್ಷ. 

ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಮಸೇ ಮೃತಮ್‌ | 

ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ ॥ ೨೬ 


ಹೇ ಮಹಾಬಾಹು - ಅರ್ಜುನ, ಒಂದು ವೇಳೆ ಈ ಆತ್ಮನು ಮತ್ತೆ ಮತ್ತೆ 
ಹುಟ್ಟುತ್ತಾನೆ, ಮತ್ತೆ ಮತ್ತೆ ಸಾಯುತ್ತಾನೆ - ಎಂದು ನೀನು ತಿಳಿಯುವು 
ದಾದರೂ, ಆತನಿಗಾಗಿ ನೀನು ಶೋಕಿಸುವುದು ತರವಲ್ಲ. 


ವಿವರಣೆ : ಇದು ಸಿದ್ದಾಂತಪಕ್ಷವಲ್ಲ ಲೋಕಾಭಿರಾಮವಾಗಿ ಹೇಳುವ 
ಮಾತಿದು. ಆತ್ಮನು ನಿತ್ಯನಾದರೂ ಹೂಸ ದೇಹದ ಸಂಬಂಧವನ್ನು 
ಜನ್ಮವೆಂದೂ ಇರುವ ದೇಹದ ವಿಯೋಗವನ್ನು ಮರಣವೆಂದೂ ಹೇಳುತಾರೆ. 
ತಂದೆ, ತಾಯಿ, ಮಗ - ಮುಂತಾದ ಲೋಕವ್ಯವಹಾರವು ಕೇವಲ ಆತ್ಮನನ್ನು 


೭೦ ಗೀತಾರ್ಥಪ್ರಕಾಶ 


ಕುರಿತೂ ಅಲ್ಲ. ಕೇವಲ ದೇಹವನ್ನು ಕುರಿತೂ ಅಲ್ಲ. ಇವರಡು ಒಟ್ಟಿಗೆ 
ಸೇರಿರುವಾಗ ತಂದೆ, ತಾಯಿ - ಎಂದು ವ್ಯವಹರಿಸುತ್ತೇವೆ. ಒಬ್ಬನನ್ನು 
ಕೊಂದಾಗ ಶರೀರ-ಆತ್ಮಗಳ ವಿಯೋಗವಾಗುತ್ತದೆ. ಅದೇ ಸಾವು, ಅದೇ 
ದುಃಖಕ್ಕೆ ಕಾರಣ ಎಂಬ ಅಭಿಪ್ರಾಯದಿಂದ ಈ ಶ್ಲೋಕ ಬಂದಿದೆ. 

ಜಾತಸ್ಯ ಹಿ ಧ್ರುವೋ ಮೃತ್ಯುಃ! ಧ್ರುವಂ ಜನ್ಮ ಮೃತಸ್ಮ ಚ ಟ 

ತಸ್ಮಾದಪರಿಹಾರ್ಯೇಇರ್ಥೇ ನ ತ್ವಂ ಶೋಚಿತುಮರ್ಹಸಿ ॥ ೨೭ 

ಏಕೆಂದರೆ, ಹುಟ್ಟಿದವನಿಗೆ ಮರಣವು ತಪ್ಪಿದ್ದಲ್ಲ. ಸತ್ತವನಿಗ ಮತ್ತೆ 
ಇನ್ನೊಂದು ಜನವು ತಪ್ಪಿದ್ದಲ್ಲ. ಇವುಗಳಿಗೆ ಪರಿಹಾರವೇ ಇಲ್ಲ. ಇಂತಹ 
ವಿಷಯದಲ್ಲಿ ನೀನು ಶೋಕಿಸಬಾರದು. 


ವಿವರಣೆ : ಹಸಿವೆ, ನಿದ್ರೆ, ರೋಗ, ಮುಪ್ಪು - ಮುಂತಾದುವು 
ಅನಿವಾರ್ಯವೊಗಿ ಬಂದೇ ಬರತಕ್ಕವು. ಅವನ್ನು ಹೇಗೆ ಸಹಿಸಿಕೊಳ್ಳುತ್ತೇವೋ 
ಹಾಗೆಯೇ ಸಾವನ್ನೂ ಸಹಿಸಿಕೊಳ್ಳಬೇಕು - ಎಂದು ಅಭಿಪ್ರಾಯ. 

ಅವ್ಯಕ್ತಾದೀನಿ ಭೂತಾನಿ ವಕ್ತಮಧ್ಯ್ಕಾನಿ ಭಾರತ 1 

ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ ॥ ೨೮ 

ಅರ್ಜುನ, (ಪುತ್ರಮಿತ್ರಾದಿರೂಪದಲ್ಲಿರುವ)] ಈ ಪ್ರಾಣಿಗಳೆಲ್ಲವೂ 
ಅವ್ಯಕ್ತವಾದ ಯಾವುದೋ ಕಾಣದೆಡೆಯಿಂದ ಬಂದು, ಮಧ್ಯದಲ್ಲಿ (ಸ್ವಲ್ಪ 
ಕಾಲ) ಕಾಣಿಸಿಕೊಂಡಿದ್ದ, ಮರಣದಲ್ಲಿ ಅವ್ಯಕ್ತವಾದ ಕಾಣದಡೆಗೇ 
ತೆರಳಿಹೋಗತಕ್ಕವರು. ಇದಕ್ಕಾಗಿ ಶೋಕವೇತರದು ? 

ವಿವರಣೆ : ನೆಂಟರಿಷ್ಟರೆಲ್ಲರೂ ಎಲ್ಲಿಂದಲೋ ಬಂದು ಎಲ್ಲಿಗೋ 
ಹೋಗಿಬಿಡತಕ್ಕವರು. ಅವರಿಗಾಗಿ ಇಷ್ಟು ದುಃಖ ಬೇಕಾಗಿಲ್ಲ. ಅವರೇನೂ 
ಶಾಶ್ವತರಲ್ಲ - ಎಂದು ಲೋಕದೃಷ್ಟಿಯಿಂದ ಹೇಳಿದ ಮಾತಿದು. "ಅದರ್ಶ 
ನಾದಾಪತಿತಾಃ ಪುನಶ್ಚಾದರ್ಶನಂ ಗತಾಃ । ನ ತೇ ತವ ನ ತೇಷಾಂ ತ್ವಂ ತತ್ರ 
ಕಾ ಪರಿದೇವನಾ' ಎಂದು ಭಾರತದ ಸ್ವೀಪರ್ವದಲ್ಲಿ (೨ - ೬) ಇದೇ ತರದ 
ಶ್ಲೋಕ ಬಂದಿದೆ. ಅದಕ್ಕೆ ಅನುಗುಣವಾಗಿ ಅದರ್ಶನವೆಂದು ಅವ್ಯಕ್ತಶಬಕ್ಕೆ 
ಇಲ್ಲಿ ಅರ್ಥವನ್ನು ಬರೆದಿದೆ. ಅವ್ಯಕ್ತಶಬ್ದಕ್ಕೆ ಪ್ರಕೃತಿ, ಮಾಯೆ, ಬ್ರಹ್ಮ- ಎಂಬ 
ಅರ್ಥಗಳನ್ನೂ ಹೇಳಬಹುದು. ಅನಿತ್ಯವಾದ ಈ ದೇಹಕ್ಕಾಗಿ ಅಳುವುದೇಕೆ ? 
ಎಂಬುದು ಮುಖ್ಯ ತಾತ್ಸರ್ಯ. 


ಅಧ್ಯಾಯ ೨ - ಸಾಂಖ್ಯಯೋಗ 2 


ಆಶ್ಚರ್ಯವತ್‌ ಪಶೃತಿ ಕಶ್ಚಿದೇನ- 
ಮಾಶ್ಚರ್ಯವದ್ಧ್ದದತಿ ತಥೈವ ಚಾನ್ಯಃ | 
ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ 
ಶ್ರುತ್ಹಾಪ್ಕೇನಂ ವೇದ ನ ಚೈವ ಕಶ್ಚಿತ್‌ ॥ ೨೯ 
ಇದೊಂದು (ಅದ್ಭುತವಾದ) ಆಶ್ಚರ್ಯಕರ ವಸ್ತುವೆಂಬಂತೆ ಆತ್ಮನನ್ನು 
ಒಬ್ಬನು ಕಾಣುವನು. ಹಾಗೆಯೇ ಇದೊಂದು ಆಶ್ಚರ್ಯವೆಂದು ಇನ್ನೊಬ್ಬನು 
ಬಣ್ಣಸುವನು. ಮತ್ತೂಬ್ಬನು ಆಶ್ಚರ್ಯವನ್ನು ಕೇಳುವಂತ ಆತ್ಮನ 
ವಿಷಯವನ್ನು ಕೇಳುವನು. ಆತ್ಮನ ವಿಷಯವನ್ನು ಕೇಳಿದರೂ, ಏನು 
ಮಾಡಿದರೂ, ಈತನನ್ನು ಯಾವನೂ ತಿಳಿದಿಲ್ಲ. 


ವಿವರಣೆ : ಈ ಶ್ಲೋಕಕ್ಕೆ ಇನ್ನೊಂದು ರೀತಿಯಲ್ಲಿಯೂ ಅರ್ಥವನ್ನು 
ಹೇಳಬಹುದು. ಮೇಲ್ಕಂಡ ಅರ್ಥದಲ್ಲಿ ಆತ್ಮನು ಆಶ್ಚರ್ಯದ 
ವಸ್ತುವಾಗಿದ್ದಾನೆ. ಆತ್ಮನನ್ನು ಕಾಣುವ, ಆತನ ವಿಷಯವಾಗಿ ಹೇಳುವ, 
ಕೇಳುವ ಮನು ಷ್ಯನೇ ಆಶ್ಚರ್ಯದ ವ್ಯಕ್ತಿಯೆಂದು ಇನ್ನೊಂದು ರೀತಿಯ 
ಅರ್ಥ. ಆತ್ಮವಿಚಾರವು ಅತ್ಯದ್ಭುತವಾದದ್ದಂದೂ ಆತ್ಮನನ್ನರಿತವರು ವಿರಳ 
ರಂದೂ ಅರ್ಜುನನೊಬ್ಬನನ್ನೇ ನಿಂದಿಸಬೇಕಾಗಿಲ್ಲವೆಂದೂ ಅಭಿಪ್ರಾಯ. 
ಇದೇ ವಿಷಯವು ಕಠೋಪನಿಷತ್ತಿನಲ್ಲಿದೆ (ಕಠ. ೨ - ಬ್ರ. 

ದೇಹೀ ನಿತ್ಮಮವಧ್ಕೋ$ಯಂ ದೇಹೇ ಸರ್ವಸ್ಯ ಭಾರತ | 

ತಸ್ಮಾತ್‌ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ ॥ ೩೦ 


ಎಲ್ಲರ ದೇಹದಲ್ಲಿರುವ ಈ ದೇಹಿಯು (ಆತ್ಮನ) ಸರ್ವಥಾ 


ಅವಧ್ಯನಾದವನು. (ಭೀಷ್ಮನೇ ಮೊದಲಾದ) ಸಕಲ ಭೂತಗಳ ವಿಷಯ 
ದಲ್ಲಿ ಯೂ ಸಹ ನೀನು ಶೋ ಕಿಸುವುದು ಯುಕ್ತವಲ್ಲ. 

ಸ್ವಧರ್ಮಮಷಿ ಚಾವೇಕ್ಸ ನ ವಿಕಂಪಿತುಮರ್ಹಸಿ 1 

ಧರ್ಮ್ಮಾದ್ಧಿ ಯುದ್ಧಾತ್‌ ಶ್ರೇಯೋತನ್ಮತ್‌ ಕ್ಲತ್ರಿಯಸ್ಮ ನ ವಿದ್ಯತೇ ॥ 

ನಿನ್ನ ಸ್ವಧರ್ಮವನ್ನು ಚೆನ್ನಾಗಿ ಲಕ್ಷಿಸಿ ನೋಡಿದರೂ ನೀನು 
ಎದಗುಂದುವುದು ಸರಿಯಲ್ಲ. ಧರ್ಮೋಚಿತವಾದ ಯುದ್ಧಕ್ಕಿಂತ ಶ್ರೇಯಸ್ಕರ 
ವಾದದ್ದು ಕ್ಷತ್ರಿಯನಿಗ ಇನ್ನೊಂದಿಲ್ಲ. 


ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ಧಾರಮಪಾವೃತಮ್‌ ಟ 
ಸುಜ ಕ್ಷತ್ರಿಯಾಃ ಪಾರ್ಥ ವತ ಯುದ್ಧಮೀದ್ಯ ಶಮ್‌ ॥ ೩೨ 


ಪತ್ರಿ ಗೀತಾರ್ಥಪ್ರಕಾಶ 


ಸ್ವರ್ಗದ ಬಾಗಿಲನ್ನು ತೆಗೆಸಿರುವ ಯುದ್ಧವು ತಾನಾಗಿ ಒದಗಿಬಂದಿದೆ. 
ಅರ್ಜುನ, ಇಂತಹ ಯುದ್ಧವನ್ನು ಪಡೆಯುವ ಕ್ಷತ್ರಿಯರು ಧನ್ಯರು! 


ಅಥ ಚೇತ್‌ ತ್ವಮಿಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಕಸಿ ! 

ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸಸಿ ॥ ೩೩ 

ಹೀಗಿರುವಾಗ, ಧರ್ಮೋಚಿತವಾದ ಈ ಸಂಗ್ರಾಮವನ್ನು ನೀನು 
ಮಾಡದೇ ಹೋದರೆ ಸ್ವಧರ್ಮವನ್ನೂ ತ್ಯಜಿಸಿ, ಕೀರ್ತಿಯನ್ನೂ ಕಳದು 
ಕೊಳ್ಳುವುದಲ್ಲದೆ ಪಾಪವೂ ನಿನಗೆ ಗಂಟುಬೀಳುತ್ತದೆ. 

ವಿವರಣೆ : ಪರಮೇಶ್ವರ, ದೇವೇಂದ್ರ - ಮೊದಲಾದವರನ್ನು ದರ್ಶನ 
ಮಾಡಿದ್ದರಿಂದ ಬಂದದ್ದು ಅರ್ಜುನನ ಕೀರ್ತಿ. ಇಂದ್ರಕೀಲದಲ್ಲಿ ಪರಮೇಶ್ವರ 
ನನ್ನೂ ಖಾಂಡವವನ ದಾಹದಲ್ಲಿ ದೇವೇಂದ್ರನನ್ನೂ ಅರ್ಜುನನು ಸಂದರ್ಶಿ 
ಸಿದ್ದನು. ಅವನು ಮಹಾಪರಾಕ್ರಮಿಯೆಂಬ ಕೀರ್ತಿಯೂ ಇದ. 


ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಕಂತಿ ತೇ*ವೃೈಯಾಮ್‌ ॥ಟ 
ಸಂಭಾವಿತಸ್ಯ ಚಾಕೀರ್ತಿರ್ಮರಣಾದತಿರಿಚ್ಛತೇ ॥ ೩೪ 


ಅಲ್ಲದೆ ಸಕಲಪ್ರಾಣಿಗಳೂ ನಿನ್ನ ಅಪಕೀರ್ತಿಯ ಕಥಯನ್ನು ಮುಂದೆ 
ನಿರಂತರವಾಗಿ ಹೇಳುತ್ತಲೇ ಇರುವರು. ಸಂಭಾವಿತನಂದು ಗೌರವಾನ್ವಿತ 
ನಾದವನಿಗೆ ಅಪಕೀರ್ತಿಯೆನ್ನುವುದು ಸಾವಿಗಿಂತ ಹೆಚ್ಚಿನದು. 

ಭಯಾದ್ರಣಾದುಪರತಂ ಮನ್ಶ್ಯಂತೇ ತ್ವಾಂ ಮಹಾರಥಾಃ ! 

ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಕಸಿ ಲಾಘವಮ್‌ ॥ 

ನೀನು ಕರ್ಣಾದಿಗಳಿಗ ಹದರಿಯೇ ರಣರಂಗದಿಂದ ಮೈದಗೆದೆಯಂದು 
ದುರ್ಯೋಧನಾದಿ ಮಹಾರಥರು ಭಾವಿಸುತ್ತಾರೆ. ಶೌರ್ಯಾದಿ ಗುಣ 
ಯುಕ್ತನೆಂದು ಸಂಭಾವಿತನಾದ ನೀನು, ಈಗ ಅವರೆದುರಿಗೆ ಹಗುರವಾಗಿ 
ಬಿಡುತ್ತೀಯೆ. 


ಅವಾಚ್ಯವಾದಾಂಶ್ಚ ಬಹೂನ್‌ ವದಿಷ್ಕಂತಿ ತವಾಹಿತಾಃ | 
ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಮ್‌ ॥ ೩೬ 
ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ಹಂಗಿಸುತ್ತ ಆಡಬಾರದ ಅನೇಕ 


ಕೂಳೆಮಾತುಗಳನ್ನು ನಿನ್ನ ವಿಷಯವಾಗಿ ಆಡಲಾರಂಭಿಸುವರು. ಅದಕ್ಕಿಂತ 
ವ್ಯಥೆಯನ್ನುಂಟುಮಾಡತಕ್ಕದ್ದು ಇನ್ನು ಯಾವುದಿದೆ ? 


ಅಧ್ಯಾಯ ೨ - ಸಾಂಖ್ಯಯೋಗ ೭೩ 


ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಸ್ಯಸೇ ಮಹೀಮ್‌ ಟ 

ತನ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ ॥ ೩೭ 

ಯುದ್ಧದಲ್ಲಿ ಹತನಾದರೆ ಸ್ವರ್ಗವನ್ನು ಪಡೆಯುವೆ. ಗದ್ದರೆ ಪೃಥ್ವಿಯನ್ನು 
ಭೋಗಿಸುವೆ. ಆದ್ದರಿಂದ, ಹೇ ಕುಂತೀತನಯ, ಯುದ್ಧಕ್ಕಾಗಿ ನಿರ್ಧಾರ 
ಮಾಡಿ ಎದ್ದುನಿಲ್ಲು! 


ಸುಖದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ | 

ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಷಪ್ಸೃಸಿ ॥ ೩೮ 

ಸುಖದುಃಖಗಳಲ್ಲಿ ರಾಗದ್ವೇಷಗಳನ್ನಿಡದೆ ಅವು ಸಮವೆಂದು ಭಾವಿಸಿ, 
ಹಾಗೆಯೇ ಲಾಭ-ನಷ್ಟ, ಜಯ-ಅಪಜಯಗಳನ್ನು ಸಮವಂದು ತಿಳಿದು 
ಯುದ್ದ ಮಾಡಲು ಸಜ್ಜಾಗು. ಈ ರೀತಿಯಾದ ಭಾವನೆಯಿಂದ ಯುದ್ಧ 
ಮಾಡಿದರೆ ನಿನಗೆ ಪಾಪವುಂಟಾಗುವುದಿಲ್ಲ. 

ಏಷಾ ತೇಅಭಿಹಿತಾ ಸಾಂಖ್ಶೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು | 

ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಕಸಿ ॥ 


ಪಾರ್ಥ, ನಿನಗ ಹೇಳಿದ ಈ ಬುದ್ದಿಯು ಸಾಂಖ್ಯ ವಿಷಯದಲ್ಲಿ. 
ಕರ್ಮಯೋಗ ಮತ್ತು ಧ್ಯಾನಯೋಗದ ವಿಷಯದಲ್ಲಿ ಈಗ ಹೇಳುವ 
ಬುದ್ಧಿಮಾರ್ಗವನ್ನು ಕೇಳು. ನೀನು ಈ ಯೋಗಬುದ್ದಿಯನ್ನು ಅಳವಡಿಸಿ 
ಕೊಂಡರೆ ಕರ್ಮಬಂಧನದಿಂದ ಬಿಡುಗಡೆ ಹೊಂದುವೆ. 


ವಿವರಣೆ : ಭಗವದ್ಗೀತೆಯಲ್ಲಿ ಸಾಂಖ್ಯವಂದರೆ ಪರಮಾರ್ಥವಾದ 
ಜ್ಞಾನಯೋಗ; ಕಾಪಿಲಸಾಂಖ್ಯಮತವಲ್ಲ. ಉಪಕ್ರಮದಲ್ಲಿ "ಅಶೋಚ್ಯ್ಕಾನನ್ವ 
ಶೋಚಸ್ತಂ' (ಶ್ಲೋ. ೧೧ ಎಂಬುದರಿಂದ "ಸ್ವಧರ್ಮಮಪಿ ಜಾವೇಕ್ಷ್ಯ' 
(ಶ್ಲೋ. ೩೧) ಎಂಬ ಶ್ಲೋಕದವರೆಗೆ ಹೇಳಿದ್ದು ಪರಮಾರ್ಥವಾದದ್ದು. 
ಅನಂತರ ಹೇಳಿರುವುದು ಪ್ರಾಸಂಗಿಕವಾಗಿ ಲೋಕನೀತಿಯನ್ನನುಸರಿಸಿದ 
ಮಾತು. ಅರ್ಜುನನ ಶೋಕಮೋಹಗಳನ್ನು ಕಳೆಯುವುದಕ್ಕಾಗಿ ಹೀಗ 
ಹೇಳಬೇಕಾಯಿತು. ಇದು ಮುಖ್ಯ ತಾತ್ಸರ್ಯದಿಂದ ಹೇಳಿದ್ದಲ್ಲ. ಗೀತೆಯಲ್ಲಿ 
ಸಾಂಖ್ಯ ಮತ್ತು ಕರ್ಮಯೋಗ ಇವೆರಡರ ವಿಷಯವೇ ಪ್ರಸಂಗಾನುಸಾರವಾಗಿ 
ಬರುತ್ತದೆ. ಇವರಡನ್ನು ಕಲಬೆರಕೆ ಮಾಡಿಕೊಳ್ಳಬಾರದು. ಅಧಿಕಾರಭೇದ 
ದಿಂದ ಕಲವರಿಗೆ ಜ್ಞಾನಯೋಗವನ್ನೂ ಕೆಲವರಿಗೆ ಕರ್ಮಯೋಗವನ್ನೂ 
ಭಗವಂತನು ಹೇಳಿದ್ದಾನೆ. ಇವೆರಡೂ ಬೇರೆಬೇರೆಯಾದವು - ಎಂದು 


೭೪ ಗೀತಾರ್ಥಪ್ರಕಾಶ 


ವಿಂಗಡಿಸಿ ತೋರಿಸುವುದಕ್ಕಾಗಿ ಈ ಶ್ಲೋಕವು ಹೊರಟಿದೆ. ಅರ್ಜುನನಿಗೆ 
ಕರ್ಮಯೋಗವೇ ಸರಿಯಾದದ್ದೆಂದು ಭಗವಂತನು ಅದನ್ನು ಮತ್ತೆ ಮತ್ತ 
ಹೇಳಿದ್ದಾನೆ. ಜ್ಞಾನಯೋ ಗವನ್ನು ಜ್ಞಾನನಿಷ್ಠಯಂದೂ ಕರ್ಮಯೋಗವನ್ನು 
ಕರ್ಮನಿಷ್ಠೆಯೆಂದೂ ವ್ಯವಹರಿಸುವುದುಂಟು. 


pln ಷ್ಟು ಳಳ. ಪ್ರತ್ಯವಾಯೋ ನ ವಿದ್ಯತೇ | 
ಅಲ್ಬಮಪ್ಮಸ್ಥ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌ WH ೪೦ 


ಈ Reb: ಪ್ರಾರಂಭಿಸಿದ್ದು ಫಲವನ್ನು ಕೂಡದ ನಾಶ 
ವಾಗುತ್ತದೆ ಎಂಬುದಿಲ್ಲ. (ವೈದ್ಯದಲ್ಲಿರುವ ಹಾಗ) ಇದರಲ್ಲಿ ದೋಷವೂ 
ಸಂಭವಿಸುವುದಿಲ್ಲ. ಈ ಧರ್ಮದ ಒಂದು ಲೇಶವೂ ಸಹ ಮಹತರವಾದ 
ಸಂಸಾರಭಯವನ್ನು ತಪ್ಪಿಸಿ ಕಾಪಾಡುತ್ತದೆ. (ತಪ್ಪಾದರೆ ವೈದ್ಯರಲ್ಲಿ ದೋಷ) 


ವಿವರಣೆ : ಕರ್ಮಯೋಗವೂ ಮೋಕ್ಷಮಾರ್ಗವೇ ಹೌದು. ಇದು 
ಜ್ಞಾನಮಾರ್ಗವನ್ನೇರಲು ಅರ್ಹತೆಯನ್ನು ತಂದುಕೊಟ್ಟು ಪರಂಪರೆಯಿಂದ 
ಮೋಕ್ಷವನ್ನು ಒದಗಿಸುತ್ತದೆ. ಕರ್ಮಯೋಗದ ಅನುಷ್ಠಾನವು ನಿಷ್ಟಲ 
ವಾಗುವುದೇ ಇಲ್ಲ. ಇದರ ಅನುಷ್ಠಾನದಲ್ಲಿ ಯಾವ ಅನರ್ಥವೂ ಆಗುವು 
ದಿಲ್ಲ. ಎಷ್ಟು ಕಡಿಮ ಮಾಡಿದರೂ ಅದು ಚಿತ್ತಸಂಸ್ಕಾರಕವಾಗುವುದರಿಂದ 
ಫಲವಿದ್ದೇ ಇರುತ್ತದೆ. ಚಿತ್ತವು ಸಂಸ್ಕಾರಹೊಂದಿದಂತೆ ಶುದ್ಧವಾಗುವುದರಿಂದ 
ಸಾಧಕನು ಕರ್ಮಯೋಗವನ್ನು ನಿಷ್ಠಯಿಂದ ಮುಂದುವರಿಸ ತಾನೆ. 
ರ್ಮಯೋಗವು ಜ್ಞಾನಯೋಗವನ್ನೇರಲು ಮಟ್ಟಲು. 


ವೃವಸಾಯಾತಿಶಾ ಬುದ್ಧಿರೇಕೇಹ ಕುರುನಂದನ | 
ಬಹುಶಾಖಾ ಹ್ಮನಂತಾಶ್ಚ ಬುದ್ಧಯೋ9ವ್ಯವಸಾಯಿನಾಮ್‌ ॥ ೪೧ 


ರಿ 
ಅರ್ಜುನ, ಈ ಶ್ರೇಯೋಮಾರ್ಗದಲ್ಲಿ (ಜ್ಞಾನನಿಷ್ಠಯಾಗಿರಲಿ, 
ಕರ್ಮನಿಷ್ಠೆಯಾಗಿರಲ್ರಿ. ನಿಶ್ಚಯಾತ್ಮಕವಾದ ಬುದ್ಧಿಯು ಏಕರೂಪ 
ವಾಗಿರುತ್ತದೆ. ಯಾರಿಗೆ ದೃಢವಾದ ಒಂದು ನಿಶ್ಚಯವಿಲ್ಲವೋ ಅವರ 
ಬುದ್ದಿ ಗಳು ಬಹಳ ಕವಲುಗಳಾಗಿಬಿಡುತ, ವಯವಲ್ಲದೆ ಒಂದೂಂದು ಕವಲಿನಲ್ಲಿ 
ಅನೇಕ ಭೇದಗಳುಂಟಾಗುತ್ತವೆ. 


ವಿವರಣೆ : ಸರಿಯಾದ ಪ್ರಮಾಣಗಳಿಂದ ವಿಚಾರ ಮಾಡಿ ನಿಶ್ಚಯ 
ಹೊಂದಿರುವ ಬುದ್ದಿಗೆ ವ್ಯವಸಾಯಾತಕಬುದ್ಧಿಯೆಂದು ಹಸಿರು; 


aL 


ಅಧ್ಯಾಯ ೨ - ಸಾಂಖ್ಯಯೋಗ ೭೫ 


ಯಾಮಿಮಾಂ ಪುಷ್ಠಿತಾಂ ವಾಚಂ ಪ್ರವದಂತ್ಮವಿಪಶ್ಲಿತಃ 1 

ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ॥ ೪೨ 

(ಕರ್ಮಕಾಂಡಾತಕವಾದ) ವೇದವಾದಗಳಲ್ಲಿ ಮುಳುಗಿದ ಕೆಲವು 
ಅಪಂಡಿತರಿದ್ದಾರೆ. ಈ ಅವಿವೇಕಿಗಳು "ಸ್ವರ್ಗಾದಿಫಲಭೋಗವನ್ನು ಬಿಟ್ಟು 
ಇನ್ನೇನೂ ಇಲ್ಲ' ಎಂದು ವಾದಿಸುತ್ತ್ರ ಹೂವರಳಿದ ಮರದಂತಿರುವ 
ಬಣ್ಣಬಣ್ಣದ ಮಾತನ್ನಾಡುತ್ತಾರೆ. 

ಕಾಮಾತಾನಃ ಸ್ವರ್ಗಪರಾ ಜನಕರ್ಮಫಲಪ್ರದಾಮ್‌ | 

ಕ್ರಿಯಾವಿಶೇಷಬಹುಲಾಂ ಭೋಗೈಶ್ಚರ್ಯಗತಿಂ ಪ್ರತಿ ॥ ೪೩ 

ಈ ಜನರು ಕಾಮಾತದಾಗಿದ್ದು ಸ್ವರ್ಗವೇ ಶ್ರೇಷ್ಠವಾದ ಫಲವೆಂದು 
ನಂಬಿರುತ್ತಾರೆ. ಇಂದ್ರಿಯಭೋಗ, ಐಶ್ವರ್ಯಪ್ರಾಪ್ತಿಗಳನ್ನು ಕುರಿತೇ 
ಮಾತನಾಡುತ್ತಾರೆ. ಆದರೆ ಇವರ ಬಣ್ಣದ ಮಾತು ಪುನರ್ಜನವಂಬ 
ಕರ್ಮಫಲವನ್ನೀಯುತ್ತದೆ. ಮಾಡಬೇಕಾದ ನಾನಾ ಕ್ರಿಯೆಗಳು ಈ 
ಮಾರ್ಗದಲ್ಲಿ ತುಂಬಿಕೊಂಡಿರುತ್ತವೆ. 

ವಿವರಣೆ : ವೇದದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡವಂದು ಎರಡು 
ಏಭಾಗಗಳಿವೆ. ಯಾರಿಗೆ ಇಂದ್ರಿಯಸುಖದಲ್ಲಿ ಆಸಕ್ತಿಯುಂಟೋ ಅವರಿಗಾಗಿ 
ಕರ್ಮಕಾಂಡವಿದೆ. ಯಾರಿಗೆ ಮೋಕ್ಷವೆಂಬ ಪರಮಪುರುಷಾರ್ಥದಲ್ಲಿ 
ಬಯಕೆಯುಂಟೋ ಅವರಿಗಾಗಿ ಜ್ಞಾನಕಾಂಡವಿದ. ಐಶ್ವರ್ಯ, ದನಕರುಗಳು, 
ಸ್ವರ್ಗ-ಮುಂತಾದ್ದನ್ನು ಬಯಸತಕ್ಕವರು ಕರ್ಮಕಾಂಡದಲ್ಲಿ ತೊಡಗುತ್ತಾರೆ. 
ಯಜ್ಞಯಾಗಾದಿಗಳಿಂದ ಫಲವನ್ನು ಪಡೆಯಲು ಅಪೇಶಕ್ಟಿಸುತ್ತಾರೆ. ಈ 
ಕರ್ಮವು ಜನದುಃಖವನ್ನೇನೂ ನೀಗಿಸುವುದಿಲ್ಲ. ಜನನ-ಮರಣಗಳಂಬ 
ಚಕ್ರದಲ್ಲಿ ಸುತುತಲೇ ಇರಬೇಕಾಗುತ್ತದೆ. ಆದರೂ ಇದನ್ನೇ 
ನಂಬಿಕೊಂಡಿರುವ ಕಾಮಾತ್ಮರನ್ನು ಇಲ್ಲಿ ನಿಂದಿಸಲಾಗಿದೆ. ಈ ಕಾಮ್ಯ 
ಕರ್ಮಗಳಲ್ಲಿ ನಿರತರಾದವರಿಗೆ ನಿಷ್ಕಾಮಕರ್ಮಯೋಗವು ಸಿದ್ದಿಸುವು 
ದಿಲ್ಲವಂದು ಅಭಿಪ್ರಾಯ. 

ಭೋಗೈಶ್ವರ್ಯಪುಸಕ್ನಾನಾಂ ತಯಾಪಹೃತಚೇತಸಾಂ | 

ವೃವಸಾಯಾತ್ಮಿಕಾ ಬುದ್ಧಿಃ ಸಮಾಧೌ ನ ವಿಧೀಯತೇ ॥ ಲಲ 

ಭೋಗ, ಐಶ್ಚರ್ಯಗಳಲ್ಲಿಯೇ ತೊಡಗಿದವರಿಗೆ ಕ್ರಿಯಾಬಹುಳವಾದ ಆ 
ಮಾತಿನಿಂದ ವಿವೇಕವು ಮುಚ್ಚಿಹೋಗಿರುತ್ತದೆ. ಅವರ ಅಂತಃಕರಣದಲ್ಲಿ 


೭೬ ಗೀತಾರ್ಥಪ್ರಕಾಶ 


ವ್ಯವಸಾಯಾತಕವಾದ ನಿಶ್ಚಯಬುದ್ಧಿಯು ಹುಟ್ಟುವುದಿಲ್ಲ. 
ತ್ರೈಗುಣ್ಕವಿಷಯಾ ವೇದಾ ನಿಸ್ತೈಗುಣ್ಕೋ ಭವಾರ್ಜುನ | 
ನಿರ್ದ್ವಂದ್ವೋ ನಿತ್ಕಸತ್ತ್ವಸ್ಕೋ ನಿರ್ಯೋಗಕ್ಷೇಮ ಆತ್ಮವಾನ್‌ ॥ ೪೫ 


ಅರ್ಜುನ, (ಕರ್ಮಕಾಂಡಾತಕ್ರವಾದ) ವೇದಗಳು ತ್ರಿಗುಣಾತಕವಾದ 
ಸಂಸಾರದಲ್ಲಿ ತೊಡಗಿಸತಕ್ಕವು. ನೀನು ಈ ತ್ರಿಗುಣಗಳನ್ನು ಮೀರಿ 
ನಿಷ್ಕಾಮನಾಗು. ಸುಖದುಃಖಾದಿ ದ್ವಂದ್ವಗಳನ್ನು ದಾಟು. ಸದಾ ಸತ್ತಗುಣದಲ್ಲಿ 
ನಿಷ್ಕನಾಗಿರು. ಯೋಗಕ್ಷೇಮಗಳ ಚಿಂತಯನ್ನು ತ್ಯಜಿಸಿ ಆತ್ಮವಂತನಾಗಿರು. 


ವಿವರಣೆ : ಲೋಕದಲ್ಲಿ ಸ್ವರ್ಗಾದಿಫಲಗಳನ್ನು ಬಯಸತಕ್ಕವರೂ 
ಇರುತ್ತಾರೆ. ಅವರಿಗಾಗಿ ವೇದವು ಕೆಲವು ಮಾರ್ಗಗಳನ್ನು ತಿಳಿಸುತ್ತದೆ. ಅದು 
ಕಾಮ್ಮವಿಧಿ. ಆ ಫಲವು ಬೇಕಾದರೆ ನಿರ್ದಿಷ್ಟವಾದ ಕರ್ಮವನ್ನು 
ಆಚರಿಸಬೇಕು. ಅದು ಮಾಡಲೇಬೇಕಾದ ನಿತ್ಯವಿಧಿಯಲ್ಲ. ಅಂಗಡಿಯಲ್ಲಿ 
ಎಲ್ಲ ಸಾಮಾನುಗಳನ್ನು ಮಾರಾಟಕ್ಕೆ ಇಟ್ಟಿರುತ್ತಾರೆ. ಅವಲ್ಲವನ್ನೂ ಎಲ್ಲರೂ 
ಕೂಳ್ಳಬೇಕಾದ್ದಿಲ್ಲ. ತಮಗೆ ಬೇಕಾದ್ದನ್ನು ಮಾತ್ರ ಜನರು ಆರಿಸಿಕೊಳ್ಳುತ್ತಾರೆ. 
ಹಾಗೆಯೇ ವೇದವೂ ಸಹ ಜನರ ಇಷ್ಟುರ್ಥಗಳನ್ನು ಪೂರೈಸುವ ನಾನಾ 
ಮಾರ್ಗಗಳನ್ನು ಬೋಧಿಸುತ್ತದೆ. ನಮಗೆ ಹಿತವಾದುದನ್ನು ನಾವು 
ಆರಿಸಿಕೊಳ್ಳಬೇಕು. ಕಲವು ನಿತ್ಯವಿಧಿಗಳು ವೇದದಲ್ಲಿವೆ. ಅವನ್ನು ಮಾತ್ರ 
ಯಾರೂ ಮೀರಕೂಡದು. ಅಲಬ್ದವಸ್ತುವಿನ ಲಾಭಕ್ಕೆ ಯೋಗವೆಂದೂ 
ಲಬ್ದವಾದ ವಸ್ತುವಿನ ರಕ್ಷಣೆಗೆ ಕ್ಷೇಮವೆಂದೂ ಹೆಸರು. ಆತ್ಮವಂತನೆಂದರೆ 
ಮನಸ್ಸನ್ನು ಬಿಗಿಹಿಡಿದು ಎಚ್ಚರಿಕೆಯಿಂದ ನಡೆಯತಕ್ಕವನು. ಪ್ರಮಾದ 
ಮಾಡದಿರುವವನೆಂದರ್ಥ. 


ಯಾವಾನರ್ಥ ಉದಪಾನೇ ಸರ್ವತಃ ಸಂಪು ತೋದಕೇ | 

ತಾವಾನ್‌ ಸರ್ವೇಷು ವೇದೇಷು ಬ್ರಾಹ್ಮಣಸ್ಕ ವಿಜಾನತಃ ॥ ೪೬ 

ಈ ಶ್ಲೋಕದಲ್ಲಿರುವ ಪದಗಳ ಅನ್ವಯ ಹೀಗೆ - ಉದಪಾನೇ ಯಾವಾನ್‌ 
ಅರ್ಥಃ ತಾವಾನ್‌ ಸರ್ವತಃ ಸಂಪ್ಲುತೋದಕೇ. (ಏವಂ) ಸರ್ವೇಷು ವೇದೇಷು 
ಯಾವಾನ್‌ ಅರ್ಥಃ ತಾವಾನ್‌ ವಿಜಾನತಃ ಬ್ರಾಹ್ಮಣಸ್ಯ (ಜ್ಞಾನ. 

ಚಿಕ್ಕದಾದ ಕೊಳದಲ್ಲಿ ಎಷ್ಟು ಪ್ರಯೋಜನ ದೊರೆಯುತ್ತದೆಯೋ ಅಷ್ಟು 
ಪ್ರಯೋಜನವು ಎಲ್ಲೆಡೆಯೂ ತುಂಬಿ ತುಳುಕುವಷ್ಟು ನೀರಿರುವ ದೂಡ್ಡ 
ಜಲಾಶಯದಲ್ಲಿಯೂ ಆಗುತ್ತದೆ. ಸಮಸ್ತ ವೇದಗಳಲ್ಲಿಯೂ ದೊರಕುವಷ್ಟು 


ಅಧ್ಯಾಯ ೨ - ಸಾಂಖ್ಯಯೋಗ ೭೭ 


ಫಲವು ಪರಮಾರ್ಥತತ್ವವನ್ನರಿತ ಬ್ರಹಜ್ಞಾನಿಯ ಜ್ಞಾನದಲ್ಲಿ ಸೇರಿ 
ಹೋಗುತ್ತದೆ. 

ವಿವರಣೆ : ಚಿಕ್ಕ ಕೊಳದಲ್ಲಿ ಸ್ನಾನ, ಬಟ್ಟೆ ಒಗೆಯುವುದು - ಮುಂತಾದ 
ಪ್ರಯೋಜನ ಆಗುತ್ತದೆ. ತುಂಬಿ ತುಳುಕುವ ದೊಡ್ಡ ಜಲಾಶಯದಲ್ಲಿಯೂ 
ಅಷ್ಟು ಪ್ರಯೋಜನ ಇದ್ದೇ ಇದೆ. ಹಾಗೆ ವೇದೋಕ್ತವಾದ ಸಮಸ್ತ 
ಕರ್ಮಫಲವೂ ಬ್ರಹ್ಮಚ್ಞಾನಿಗಾಗುವ ಫಲದಲ್ಲಿ ಅಡಗಿಹೋಗುತ್ತದೆ. ಕರ್ಮ 
ಫಲಕ್ಕಿಂತ ಜ್ಞಾನಫಲವು ಬಹು ದೊಡ್ಡದು. "ಸರ್ವಂ ಕರ್ಮಾಖಿಲಂ ಪಾರ್ಥ 
ಜ್ಞಾನೇ ಪರಿಸಮಾಪ್ಯತೇ' (೪-೩೩) ಎಂದು ಭಗವಂತನು ಮುಂದೆ 
ಹೇಳುತ್ತಾನೆ. ಜ್ಞಾನನಿಷ್ಠೆಗೆ ತಕ್ಕ ಅಧಿಕಾರ ಬರುವವರೆಗೂ" ಕರ್ಮಕ್ಕೆ 
ಅಧಿಕಾರಿಯಾದವನು ನಿಷ್ಕಾಮನಾಗಿ ಕರ್ಮವನ್ನು ಆಚರಿಸುತ್ತಲೇ ಇರಬೇಕು. 
ಅರ್ಜುನನು ಕರ್ಮಕ್ಕೆ ಅಧಿಕಾರಿ. ಜ್ಞಾನಿಯ ಬ್ರಹ್ಮಾನಂದದಲ್ಲಿ ಕರ್ಮ 
ಗಳಿಂದಾಗುವ ಭೋಗಸುಖವು ಅಡಗಿಹೋಗುತ್ತದೆ. ಅಲ್ಪವಾದ ಕರ್ಮಫಲಕ್ಕೆ 
ಆಸಪಡಬಾರದೆಂದು ತಾತ್ಪರ್ಯ. 

ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಷು ಕದಾಚನ ಟ 

ಮಾ ಕರ್ಮಫಲಹೇತುರ್ಭೂಃ ಮಾ ತೇ ಸಂಗೋತಸ್ವಕರ್ಮಣಿ ॥ ೪೭ 

ನಿನಗೆ ಕರ್ಮವನ್ನು ಮಾಡಲು ಮಾತ್ರ ಅಧಿಕಾರವಿದೆ. ಅದರ ಫಲದಲ್ಲಿ 
ಮಾತ್ರ ಎಂದಿಗೂ ಬೇಡ. ಕರ್ಮಫಲವಾದ ಪುನರ್ಜನಕ್ಷೆ ಕಾರಣನಾಗಬೇಡ. 
ಕರ್ಮತ್ಕಾಗದಲ್ಲಿಯೂ ನಿನಗೆ ಪ್ರೀತಿಯುಂಟಾಗದಿರಲಿ. 

ವಿವರಣೆ : ಜ್ಞಾನಯೋಗಕ್ಕೆ ಬೇಕಾದ ಶಮ, ದಮ, ವಿವೇಕ, 
ವೈರಾಗ್ಯಾದಿಗಳು ಅರ್ಜುನನಿಗೆ ಬಂದಿಲ್ಲವಾದ್ದರಿಂದ ಅವನು ಕರ್ಮಯೋಗಕ್ಕೆ 
ಮಾತ್ರ ಅಧಿಕಾರಿ. ಈಶ್ವರಾರ್ಪಣಬುದ್ಧಿಯಿಂದ ಕರ್ಮವನ್ನಾಚರಿಸಬೇಕು.. 
ಅದರಿಂದಾಗುವ ಪ್ರೀತಿ ಭಗವಂತನಿಗೆ ಸೇರಿದ್ದು. ಅದು ನಮಗೆ ಸೇರಿಲ್ಲ 
ವಾದ್ದರಿಂದ ನಿಷ್ಕಾಮಕರ್ಮವಾಗುತ್ತದೆ. ಫಲಾಪೇಕ್ಟಯನ್ನು ತ್ಯಜಿಸುವು 
ದಾದರೆ ಕರ್ಮವನ್ನಾದರೂ ಏಕೆ ಮಾಡಬೇಕು? - ಎಂದು ಕರ್ಮವನ್ನು 
ತ್ಯಜಿಸಲೂ ಕೂಡದು. 

ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತೃಕ್ತಾ ಧನಂಜಯ | 

ಸಿದ್ಧಸಿದ್ಧೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಕತೇ ॥ ೪೮ 

ಎಲೈ ಧನಂಜಯ, ಫಲಾಸಕ್ತಿಯನ್ನು ತೊರದು ಯೋಗಸ್ನನಾಗಿ 


ಸ್ಟ ಗೀತಾರ್ಥಪ್ರಕಾಶ 


ಕರ್ಮಗಳನ್ನಾಚರಿಸು. ಸಿದ್ದಿ-ಅಸಿದ್ದಿಗಳರಡೂ ನನಗೆ ಸಮವಂದು ಸಮತ್ವ 
ಬುದ್ದಿಯುಳ್ಳವನಾಗಿರು. ಈ ಸಮತ್ವಕ್ಕ ಯೋಗವಂದು ಹಸರು. 

ವಿವರಣೆ : ಇದು ನನ್ನ ಕರ್ತವ್ಯವೆಂದು ಈಶ್ವರಾರಾಧನೆಗಾಗಿ ಕರ್ಮ 
ವನ್ನಾಚರಿಸಬೇಕು. ಈಶ್ವರನಿಗ ನನ್ನ ವಿಷಯದಲ್ಲಿ ಪ್ರೀತಿಯಾಗಲಿ ಎಂದು ಸಹ 
ಬಯಸಬಾರದು. ಇಂತಹ ಕರ್ಮಾಚರಣೆಯಿಂದ ಚಿತ್ತಶುದ್ದಿಯಾಗಿ ಅದರ 
ಮೂಲಕ ಜ್ಞಾನಪ್ರಾಪ್ತಿಯಾಗುವುದು. ಯೋಗಶಬ್ದಕ್ಕೆ ಅನೇಕ ಅರ್ಥಗಳಿವೆ. 
ಶ್ರೀಕೃಷ್ಣನೇ ಅದರ ಅರ್ಥವನ್ನು ಅಲ್ಲಲ್ಲಿ ವಿವರಿಸುತ್ತಾನೆ. 

ದೂರೇಣ ಹವರಂ ಕರ್ಮ ಬುದ್ಧಿಯೋಗಾದ್ಧನಂಜಯ | 

ಬುದ್ಧೌ ಶರಣಮನ್ಹಿಚ್ಚ ಕೃಪಣಾಃ ಫಲಹೇತವಃ ॥ ೪೯ 


ಸಮತ್ವಬುದ್ಧಿಯಿಂದ ಕೂಡಿದ ಕರ್ಮಕ್ಕಿಂತ (ಫಲಾಪೇಕ್ಷ್ಟೆಯಿಂದ) 
ಕೂಡಿದ ನಿಕೃಷ್ಟವಾದ. ಕರ್ಮವು ಬಹುದೂರ ಇರಬೇಕಾದದ್ದು. ಈ 
ಸಮತ್ವಬುದ್ಧಿಗೆ ನೀನು ಶರಣಾಗತನಾಗು. ಫಲದ ಕಾರಣದಿಂದ ಕೆಲಸ 
ಮಾಡತಕ್ಕವರು ಹೀನರು. 


ವಿವರಣೆ : “ಯೋ ವಾ ಏತದಕ್ಷರಂ ಗಾರ್ಗಿ ಅವಿದಿತ್ತಾ ಅಸ್ಮಾಲ್ಲೋಕಾತ್‌ 

ಪ್ರೈತಿ ಸ ಕೃಪಣಃ' (ಬೃಹ. ೩-೮- “೧೦ -ಎಲೌ ಗಾರ್ಗಿ, ಈ 'ಅಕ್ಷರವನ್ನು 
ಶಿದುಕೊಳ್ಳದ ಯಾವನು ಈ ಲೋಕದಿಂದ ಹೊರಟುಹೋಗುವನೋ 
ಅವನು ಕೃಪಣ. ಫಲಾಪೇಕ್ಟೆಯಿಂದ ಮಾಡುವ ಕರ್ಮವು ಹುಟ್ಟುಸಾವುಗಳನ್ನು 
ಕೊಡುತ್ತಲೇ ಇರುತ್ತದೆ. 

ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಟತೇ !ಟ 

ತಸ್ಮಾದ್ಕೋಗಾಯ ಯುಜ್ಮಸ್ವ ಯೋಗಃ ಕರ್ಮಸು ಕೌಶಲಮ್‌ ॥ ೫೦ 

ಸಮತ್ವಬು ದ್ದಿಯು ುಕನಾದವನು ಬವ ಸುಮಾ ಈ ಲೋಕ 
ದಲ್ಲಿಯೇ. ಬಿಟ್ಟುಬಿಡುತಾನೆ. ಆದ್ದರಿಂದ ಆ ಯೋಗಕ್ಕೆ ನಿನ್ನನ್ನೂ 
ಹೊಂದಿಸಿಕೂ. ಯೋಗವೆಂದರೆ ಕರ್ಮವನ್ನು ಮಾಡುವುದರಲ್ಲಿ ಒಂದು 
ಜಾಣ್ಮೆ 

ವಿವರಣೆ : ಸಮತ್ವ ವೆಂದರೆ ಕರ್ಮಜನ್ಯವಾದ ಸಿದ್ದಿ- ಅಸಿದ್ಧಿ ಗಳಲ್ಲಿ ಸಮತೆ. 
ಅಥವಾ ಫಲಾಪ ಕ್ಷ ಇಲ್ಲದ್ದರಿಂದ ನಿತ್ಯ, ನೈಮಿತ್ರಕ, ಕಾಮ್ಯ ಕರ್ಮಗಳ ಸ 
ಸಮತೆ. ಈ ಬುದ್ದಿಯುಳ್ಳ ಕರ್ಮಯೋ ಗಿಗೆ ಪ ಪಾಪ-ಪುಣ್ಯಗಳ 'ಲೇಪವಿಲ್ಲ. 


ಅಧ್ಯಾಯ ೨ - ಸಾಂಖ್ಯಯೋಗ ೭೯ 


ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತೃಕ್ತ್ವ್ವಾ ಮನೀಷಿಣಃ ! 

ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಛಂತ್ಮನಾಮಯಮ್‌ ॥ ೫೧ 

ಏಕಂದರೆ, ಸಮತ್ತಬುದ್ಧಿಯುಳ್ಳವರು ಕರ್ಮಜನ್ಯವಾದ ಫಲವನ್ನು 
ತ್ಯಜಿಸಿ, ಜ್ಞಾನಿಗಳಾಗಿ, ಹುಟ್ಟುವುದಂಬ ಬಂಧನವನ್ನು ಕಳಚಿಕೊಂಡು, 
ಸರ್ವೋಪದ್ರವರಹಿತವಾದ ವಿಷ್ಣುಪದವನ್ನು (ಮೋಕ್ಷವನ್ನು) ಪಡೆಯುತ್ತಾರೆ. 

ಅಥವಾ “ಬುದ್ಧಿಯೋಗಾದ್ದನಂಜಯ' ಎಂಬಲ್ಲಿಂದ (ಶ್ಲೋ. ೪೯) 
ಇಲ್ಲಿಯವರೆಗೆ ಪರಮಾರ್ಥದರ್ಶನವೆಂಬ ಜ್ಞಾನವನ್ನು ತಿಳಿಸಿದೆ - ಎಂದೂ 
ಹೇಳಬಹುದು. ಆ ಪಕ್ಷದಲ್ಲಿ ಸಾಂಖ್ಯಯೋಗಕ್ಕಿಂತ (ಜ್ಞಾನಯೋಗಕ್ಕಿಂತ) 
ಕರ್ಮವು ಕೀಳಾದದ್ದು. ಆದ್ದರಿಂದ ಸಾಂಖ್ಯಬುದ್ದಿಯಲ್ಲಿ ಶರಣಾಗು (೪೪), 
ಸಾಂಖ್ಯಬುದ್ಧಿಯುಳ್ಳವರು ಪುಣ್ಯಪಾಪಗಳನ್ನು ಮೀರುತ್ತಾರೆ (ಜಂ), 
ಸಾಂಖ್ಯಬುದ್ದಿಯುಳ್ಳವರು ವಿಷ್ಣುಪದವನ್ನು ಪಡೆಯುವರು (೫೧) - ಎಂದು 
ಅರ್ಥ ಹೇಳಬೇಕು. 

ಯದಾ ತೇ ಮೋಹಕಲಿಲಂ ಬುದ್ಧಿರ್ವೃತಿತರಿಷೃತಿ ! 

ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯ್ಮಸ್ಮ ಶುತಸ್ಕ ಚ ॥ ೫೨ 


ಯಾವಾಗ ನಿನ್ನ ಬುದ್ಧಿಯು ಮೋಹಾತಕವಾದ ಅವಿವೇಕವಂಬ 
ಕಶಲವನ್ನು ದಾಟುವುದೋ ಆಗ, ಇಂದು ಕೇಳಬೇಕಾದದ್ದು ಹಿಂದೆ ಕೇಳಿದ್ದು 
- ಈ ಎರಡರ ವಿಷಯದಲ್ಲಿಯೂ ವೈರಾಗ್ಯವನ್ನು ಹೊಂದುವ. 

ವಿವರಣೆ : ಸಮತ್ವಬುದ್ದಿ ಯುಂಟಾದ ಮೇಲೆ ಫಲವಿಷಯಕವಾದ ಶಾಸ್ತ್ರ 
ವಾಕ್ಯವನ್ನು ಕೇಳುವುದಕ್ಕೆ ಇಚ್ಚ ಬರುವುದಿಲ್ಲ - ಎಂದು ಅಭಿಪ್ರಾಯ. 

ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಕತಿ ನಿಶ್ಚಲಾ | 

ಸಮಾಧಾವಚಲಾ ಬುದ್ಧಿಸ್ತದಾ ಯೋಗಮವಾಪ್ಸಸಿ ॥ ೫೩ 

ಫಲಾತಕವೇದವಚನಗಳಿಂದ  ವಿಕ್ಲಿಪ್ರವಾದ ನಿನ್ನ ಅಂತಃಕರಣವು 
ಯಾವಾಗ ಆತ್ಮನಲ್ಲಿ ಸ್ಥಿರವಾಗಿ ನಿಲ್ಲುವುದೋ, ಆಗ ವಿವೇಕಪ್ರಜ್ಞಯಂಬ 
ಯೋಗವನ್ನು ಪಡೆಯುತ್ತೀಯೆ. 

ವಿವರಣೆ : ವಿಕ್ಷಿಪ್ರವಾದ ಅಂತಃಕರಣ ಅನಾತ್ಮವಸ್ತುವಿನ ಕಡಗ ಹರಿ 
ದಾಡುವ ಮನಸ್ಸು. ಮನಸ್ಸು ಸಮಾಧಾನದಿಂದ ಯಾವುದರಲ್ಲಿನಿಲ್ಲುವುದೋ 
ಅದು ಸಮಾಧಿ. ಆತ್ಮವೆಂದರ್ಥ. ಇದು ಗೌಣಾರ್ಥವಾದರೂ ಸ್ವೀಕರಿಸಬೇಕು. 
ಇಲ್ಲದಿದ್ದರೆ “ಯೋಗಮವಾಪ್ಲ್ಯಸಿ' ಎನ್ನುವುದು ಪುನರುಕ್ತಿಯಾಗುತ್ತದೆ. 


೮೦ ಗೀತಾರ್ಥಪ್ರಕಾಶ 


ಅರ್ಜುನ ಉವಾಚ ಇ 


ಸ್ಥಿತಪ್ರಜ್ಞಸ್ಮ ಕಾ ಭಾಷಾ ಸಮಾಧಿಸೃಸ್ಮ ಕೇಶವ | 


ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಮ್‌ ॥ ೫೮೪ 

ಅರ್ಜುನನು ಹೇಳಿದನು : ಕೇಶವ, ಸಮಾಧಿಸ್ಮನಾದ ಸ್ಥಿತಪ್ರಜ್ಞನೆಂದು 
ಯಾರಿಗೆ ಹೇಳಬೇಕು? ಅವನು ಮಾತಾಡುವನೆ ? ಅವನ ಇರವು, ಅವನ 
ನಡತೆ ಹೇಗಿರುವುದು ? (ಸ್ಥಿತಪ್ರಜ್ಞನ ಲಕ್ಷಣವೇನು ? - ಎಂದು ತಾತ್ಪರ್ಯ) 
ಶ್ರೀಭಗವಾನುವಾಚ - 

ಪ್ರಜಹಾತಿ ಯದಾ ಕಾಮಾನ್‌ ಸರ್ವಾನ್‌ ಪಾರ್ಥ ಮನೋಗತಾನ್‌ | 

ಆತ್ಮನ್ಮೇವಾತನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚೃತೇ ॥ ೫೫ 

ಶೀಭಗವಂತನು ಹೇಳಿದನು - ಪಾರ್ಥ, ಮನಸ್ಸಿನಲ್ಲಿ ನೆಟ್ಟಿರುವ 
ಸಮಸ್ತ ಆಸಗಳನ್ನೂ ಯಾವಾಗ ತೊರೆದುಬಿಡುತ್ತಾನೋ, ತನ್ನ ಪಾಡಿಗೆ 
ತಾನೇ ಆತ್ಮಾನಂದದಲ್ಲಿರುತ್ತಾನೋ, ಆಗ ಅವನು ಸ್ಲಿತಪ್ರಜ್ಞನೆನಿಸಿ 
ಕೊಳ್ಳುತ್ತಾನೆ. 

ದುಃಖೇಷ್ವನುದ್ವಿಗ್ನಮನಾಃ ಸುಖೇಷು ವಿಗತಸ್ಪೃಹಃ | 

ವೀತರಾಗಭಯಕ್ರೋಧಥಃ ಸ್ಥಿತಧೀರ್ಮುನಿರುಚ್ಛತೇ \ ೫೬ 

ದುಃಖಗಳು ಬಂದಾಗ ಯಾರ ಮನಸ್ಸು ಬೇಸರಗೊಳ್ಳುವುದಿಲ್ಲವೋ, 
ಸುಖಗಳು ಬಂದಾಗ ಇನ್ನೂ ಬೇಕಂಬ ಆಸ ಯಾರಿಗಿಲ್ಲವೋ, ಅನುರಾಗ- 
ಭಯ-ಕೋಪಗಳು ಯಾವಾತನಿಗಿಲ್ಲವೋ ಆತನನ್ನು ಸ್ಥಿತಪ್ರಜ್ಞನಾದ 
ಸಂನ್ಯಾಸಿ ಎನ್ನಬೇಕು. 

ಯಃ ಸರ್ವತ್ರಾನಭಿಸ್ನೇಹಸ್ತತ್ತತ್‌ ಪ್ರಾಹ್ಮ ಶುಭಾಶುಭಮ್‌ | 

ನಾಭಿನಂದತಿ ನ ದ್ವೇಷ್ಟಿ ತಸ್ಮ ಪ್ರಜ್ಞಾ ಪ್ರತಿಷ್ಠಿತಾ ॥ ೫೭ 

ಯಾವಾತನು ಸರ್ವವಿಷಯದಲ್ಲಿಯೂ ಸಂಗರಹಿತನಾಗಿ, ಶುಭವಾದರೆ 
ಸಂತೋಷಿಸದೆಯೂ ಅಶುಭವಾದರೆ ದ್ವೇಷಿಸದೆಯೂ ಇರುತ್ತಾನೋ ಆತನ 
ಬುದ್ದಿ. ಯು ಸ್ಥಿರವಾದ ನಿಲುಗಡೆಯನ್ನು ಪಡೆದಿರುತ್ತದೆ. 

ಯದಾ ಸಂಹರತೇ ಚಾಯಂ ಕೂರ್ಮೊೋ೨ಂಗಾನೀವ ಸರ್ವಶಃ। 


ಇಂದ್ರಿಯಾಣೀಂದ್ರಿಯಾರ್ಥೇಭೃಸ್ತಸ್ಕ ಪ್ರಜ್ಞಾ ಪ್ರತಿಷ್ಠಿತಾ ॥ ೫೮ 


ಅಧ್ಯಾಯ ೨ - ಸಾಂಖ್ಯಯೋಗ ೮೧ 


ಆಮೆಯು (ಅಂಜಿಕೆಯಾದಾಗ) ತನ್ನ ಅವಯವಗಳನ್ನು ಹೇಗೆ ಎಲ್ಲ 
ಕಡೆಯಿಂದಲೂ ಒಳಕ್ಕೆ ಸಳೆದುಕೊಳ್ಳುವುದೋ ಹಾಗ ಈ ಜ್ಞಾನನಿಷ್ಕನು 
ಇಂದ್ರಿಯವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಯಾವಾಗ ಬಿಗಿಹಿಡಿದು 
ಕೂಳ್ಳಬಲ್ಲನೋ ಆಗ ಇವನ ಬುದ್ದಿಯು ಸ್ಥಿರವಾಯಿತಂದು ತಿಳಿಯಬೇಕು. 

ಟಿಪ್ಪಣಿ : ಶಬ್ದ ಸ್ಪರ್ಶ, ರೂಪ, ರಸ್ಕ ಗಂಧ - ಇವು ಇಂದ್ರಿಯ 
ವಿಷಯಗಳು. 

ವಿಷಯಾ ವಿನಿವರ್ತಂತೇ ನಿರಾಹಾರಸ್ಕ ದೇಹಿನಃ 1 


ರಸವರ್ಜಂ ರಸೋತಷ್ಯಸ್ಮ್ಥ ಪರಂ ದೃಷ್ಟ್ವಾ ನಿವರ್ತತೇ ॥ ೫೯ 


ಮನುಷ್ಯನು ಆಹಾರವನ್ನು ಬಿಟ್ಟರೆ ವಿಷಯೇಂದ್ರಿಯಗಳು ತಾವಾಗಿ 
ಹಿಂದಕ್ಕೆ ಸರಿಯುತ್ತವೆ. ಆದರೆ ಲಾಲಸೆಯು ಮಾತ್ರ ಹೋಗುವುದಿಲ್ಲ. 
ಪರಮಾರ್ಥತತ್ತ್ವವಾದ ಬ್ರಹ್ಮವನ್ನರಿತ ಮೇಲೆ ಈತನ ಲಾಲಸಯೂ 
ಹೂರಟುಹೋಗುತ್ತದೆ. 

ವಿವರಣೆ : ಆಹಾರವನ್ನು ತ್ಯಜಿಸಿದರೆ ದೇಹಾಧಾರಿಯಾದ ಮೂರ್ಯನಿಗೂ 
ವಿಷಯಭೋಗಸಾಮರ್ಥ್ಯ ಹೋಗಿಬಿಡುತ್ತದೆ. ಆದರೆ ಲಾಲಸ-ಸುಖದ 
ಚಾಪಲ್ಯ ಉಳಿದುಕೊಂಡೇ ಇರುತ್ತದೆ. ಅವನು ಸ್ಥಿತಪ್ರಜ್ಞನಲ್ಲ. 
ವಿಷಯಚಾಪಲ್ಯ ಹೋಗಬೇಕು. ಬ್ರಹ್ಮಜ್ಞಾನಿಗೆ ಮಾತ್ರ ಆ ಚಾಪಲ್ಯ ಹೂರಟು 
ಹೋಗುತ್ತದೆ. 

ಯತತೋ ಹ್ಯಪಿ ಕೌಂತೇಯ ಪುರುಷಸ್ಕ ವಿಪಶ್ಚಿತಃ ! 

ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ ॥ ೬೦ 

ಏಕೆಂದರೆ, ಕೌಂತೇಯ, ಇಂದ್ರಿಯಗಳು ಮನುಷ್ಯನನ್ನು ಹಿಂಡಿ ಹಿಪ್ಪೆ 
ಮಾಡತಕ್ಕಂಥವು. ಪಂಡಿತನಾದವನು ಸಹ ಎಷ್ಟ ಪ್ರಯತ್ನಿಸಿದರೂ 
ಇಂದ್ರಿಯಗಳು ಅವನ ಮನಸ್ಸನ್ನು ಬಲಾತ್ಕಾರವಾಗಿ ಜಗ್ಗಿಕೊಂಡು 
ಹೋಗುತ್ತವೆ. 


ತಾನಿ ಸರ್ವಾಣಿ ಸಂಯಮ್ಮ ಯುಕ್ತ ಆಸೀತ ಮತ್ನರಃ | 
ವಶೇ ಹಿ ಯಸ್ಕೇಂದ್ರಿಯಾಣಿ ತಸ್ಕ ಪ್ರಜ್ಞಾ ಪ್ರತಿಷ್ಠಿತಾ! ೬೧ 


ಹೀಗಿರುವುದರಿಂದ, ಆ ಎಲ್ಲ ಇಂದ್ರಿಯಗಳನ್ನೂ ಬಿಗಿಯಾಗಿ ದಮನ 


ಮಾಡಿ, ಸಮಾಹಿತನಾಗಿ ಮತ್ತರನಾಗಿರಬೇಕು. ಹೀಗೆ ಯಾವಾತನ 
6 


ಲಿ೨ ಗೀತಾರ್ಥಪ್ರಕಾಶ 


ಇಂದ್ರಿಯಗಳು ಅವನ ವಶದಲ್ಲಿರುತ್ತವೆಯೋ ಅವನ ಪ್ರಜ್ಞ ಸ್ಥಿರವಾಯಿತು 
ಎನ್ನಬೇಕು. 


ವಿವರಣೆ : ಯುಕ್ತ ಎ ಸಮಾಹಿತ, ಏಕಾಗ್ರಚಿತ್ತನೆಂದರ್ಥ. ಮತ್ಪರಃ = 
ಅಹಂ - ಪ್ರತ್ಯಗಾತ್ಮನಾದ ವಾಸುದೇವನು, ಪರಃ = ಶ್ರೇಷ್ಠನೆಂದು ಯಾರಿಗೆ 
ನಿರ್ಣಯವಿದೆಯೋ ಅವನು. "ಪ್ರತ್ಯಗಾತನಿಗಿಂತ ನಾನು ಬೇರೆಯಲ್ಲವೆಂಬ 
ನಿಶ್ಚಯದಿಂದ ಇರಬೇಕು' ಎಂದರ್ಥ. 

ಧ್ಕಾಯತೋ ವಿಷಯಾನ್‌ ಪುಂಸಃ ಸಂಗಸ್ತೇಷೂಪಜಾಯತೇ ಟ1 

ಸಂಗಾತ್‌ ಸಂಜಾಯತೇ ಕಾಮಃ ಕಾಮಾತ್‌ 

ಕ್ರೋಧೋ ಇಭಿಜಾಯತೇ ॥ ೬೨ 

ವಿಷಯಗಳನ್ನು ಚಿಂತಿಸುತ್ತಿರುವ ಪುರುಷನಿಗೆ ಅವುಗಳಲ್ಲಿ ಆಸಕ್ತಿ 
ಹುಟ್ಟುತ್ತದೆ. ಈ ಆಸಕ್ತಿಯಿಂದ ಅವು ಬೇಕೆಂಬ ಬಯಕೆ ಹುಟ್ಟುತ್ತದೆ. ಈ 
ಬಯಕೆಯಿಂದ (ಬಯಕೆಗೆ ಅಡ್ಡಿಯಾಯಿತಂದರೆ) ಕ್ರೋಧ ಉಂಟಾಗುತ್ತದೆ. 

ಕ್ರೋಧಾದ್‌ ಭವತಿ ಸಂಮೋಹಃ ಸಂಮೋಹಾತ್‌ ಸ್ಮೃತಿವಿಭ್ರಮಃ ಟ 

ಸ್ಮೃತಿಭ್ರಂಶಾದ್‌ ಬುದ್ಧಿನಾಶೋ ಬುದ್ಧಿನಾಶಾತ್‌ ಪ್ರಣಶೃತಿ ॥ ೬೩ 

ಕ್ರೋಧದಿಂದ, ಇದು ಕಾರ್ಯವೇ - ಅಕಾರ್ಯವೇ ? ಎಂದು ವಿಚಾರ 
ಮಾಡುವ ವಿವೇಕವೇ ಹೋಗಿಬಿಡುತ್ತದೆ. ಇಂಥ ಅವಿವೇಕದಿಂದ 
(ಶಾಸ್ತ್ರೂಪದೇಶ ಗುರೂಪದೇಶಗಳ) ಸ್ಮರಣೆಗೆ ಭ್ರಂಶವಾಗುತ್ತದ. ಈ 
ಸ್ಮೃತಿಭ್ರಂಶದಿಂದ ಬುದ್ದಿ ಕೆಟ್ಟುಹೋಗುತ್ತದೆ. ಬುದ್ಧಿ ಕೆಟ್ಟಮೇಲೆ ಆತನು 
ನಾಶವಾಗುತ್ತಾನೆ. 

ವಿವರಣೆ : ಬುದ್ದಿ ನೆಟ್ಟಗಿರುವವರೆಗೆ ಅವನು ಮನುಷ್ಯ. ಬುದ್ಧಿ ಕಟ್ಟಮೇಲೆ 
ಅವನು ನಾಶಹೂಂದಿದಂತೆಯೇ. ಯಾವ ಪುರುಷಾರ್ಥವೂ ಅವನಿಗೆ 
ಸಿದ್ದಿಸುವುದಿಲ್ಲವಂದರ್ಥ. 

ರಾಗದ್ದೇಷವಿಯುಕ್ಕೆಸ್ತು ವಿಷಯಾನಿಂದ್ರಿಯೈಶ್ಚರನ್‌ ಟ 

ಆತ್ಮವಶೈರಿಧೇಯಾತ್ಮಾ ಪ್ರಸಾದಮಧಿಗಚ್ಚತಿ ॥॥ ೬೪ 

ಆದರೆ ಯಾವಾತನು ಬುದ್ದಿಯನ್ನು ಸ್ವಾಧೀನದಲ್ಲಿಟ್ಟುಕೂಂಡು, 
ರಾಗದ್ವೇಷಗಳಿಂದ ಬಿಡುಗಡೆಹೊಂದಿರುವ ಮತ್ತು ತನಗೆ ವಶವಾಗಿರುವ 
ಇಂದ್ರಿಯಗಳಿಂದ (ಬದುಕಿರುವುದಕ್ಕೆ ಅತ್ಯವಶ್ಯಕವಾದ) ಅನ್ನಪಾನಾದಿ 


ಅಧ್ಯಾಯ ೨ - ಸಾಂಖ್ಯಯೋಗ ೮೩ 


ವಿಷಯಗಳನ್ನು ಸೇವಿಸುತ್ತಿರುವನೋ ಅವನು ಮನಸ್ಸಿನ ಸ್ವಾಸ್ಥ್ಯವನ್ನು 
ಪಡೆಯುತ್ತಾನೆ. 
ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಕೋಪಜಾಯತೇ ಔ 
ಪ್ರಸನ್ನಚೇತಸೋ ಹ್ಮಾಶು ಬುದ್ಧಿಃ ಪರ್ಯವತಿಷ್ಠತೇ ॥ ೬೫ 


ಚಿತ್ತಶುದ್ಧಿಯಾದಾಗ ಈತನ ಸಮಸ್ತ ದುಃಖಗಳೂ ನಷ್ಟವಾಗುತ್ತವೆ. 
ಏಕಂದರೆ, ಚಿತ್ತಶುದ್ದಿಯಾದವನ ಬುದ್ಧಿಯು ಶೀಘ್ರವಾಗಿ ಆತ್ಮನಲ್ಲಿ ಸ್ಥಿರವಾಗಿ 
ನಿಲ್ಲುತ್ತದೆ. 

ಟಿಪ್ಪಣಿ : ಮನಸ್ಸಿನ ಸ್ವಾಸ್ಥ್ಯವೆಂದರೆ ಚಿತ್ರಶುದ್ದಿ. ಅದೇ ಮನಃಶಾಂತಿ. 

ಬ ಇಂ ಇಂ 

ನಾಸ್ತಿ ಬುದ್ದಿರಯುಕ್ತಸ್ಮ ನ ಚಾಯುಕ್ತಸ್ಕ ಭಾವನಾ | 

ನ ಚಾಭಾವಯತಃ ಶಾಂತಿರಶಾಂತಸ್ಕ ಕುತಃ ಸುಖಮ್‌ ॥ ೬೬ 

ಅಯುಕನಿಗೆ ಎಂದರೆ- ಯಾರ ಅಂತಃಕರಣವು ಸಮಾಧಾನ 
ಗೊಂಡಿಲ್ಲವೋ ಆತನಿಗೆ ಆತ್ಮವಿಷಯಕವಾದ ಬುದ್ಧಿಯು ಬರುವುದಿಲ್ಲ 
ಮತ್ತು ಆತನಿಗೆ ಆತ್ಮಜ್ಞಾನವನ್ನುಂಟುಮಾಡಿಕೊಳ್ಳಬೇಕೆಂಬ ತೀವ್ರವಾದ 
ಆಸಕ್ತಿಯೂ ಬರುವುದಿಲ್ಲ. ಇಂತಹ ಆತ್ಮಭಾವನೆಯಿಲ್ಲದವನಿಗ ಶಾಂತಿಯೂ 
ದೊರೆಯುವುದಿಲ್ಲ. ಚಿತ್ತಶಾಂತಿಯಿಲ್ಲದವನಿಗೆ ಸುಖವೆಲ್ಲಿಯದು ? 

ವಿವರಣೆ : ವಿಷಯಗಳನ್ನು ಸೇವಿಸಬೇಕಂಬ ಹಂಬಲವು ತಪ್ಪಿ 
ಹೋಗುವುದೇ ಸುಖ. ವಿಷಯಸೇವನೆಯಿಂದ ದುಃಖವೇ ಹುಟ್ಟುತ್ತದೆ. 
ವಿಷಯಗಳನ್ನು ಸೇವಿಸಬೇಕೆಂಬ ಹಂಬಲಿಕ ಇರುವವರೆಗೆ ಸುಖದ ಗಂಧವೂ 
ಸುಳಿಯುವುದಿಲ್ಲ. 

ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ *ನುವಿಧೀಯತೇ 1 

ತದಸ್ಕ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ ॥ ೬೭ 

(ವಿಷಯಗಳನ್ನು ಅರಸುತ) ಹೊರಟ ಇಂದ್ರಿಯಗಳ ಬನ್ನುಹತ್ತಿ ಮನಸ್ಸು 
ಹೂರಟಿತೆಂದರೆ ಅದು, ನೀರಿನಲ್ಲಿ ಹೋಗುವ ದೋಣಿಯನ್ನು ಗಾಳಿಯು 
ಎತ್ತಲೋ ಸಳೆದುಬಿಡುವಂತ, ಈತನ ವಿವೇಕಪ್ರಜ್ಞೆಯನ್ನು ಸಳದುಕೊಂಡು 
ಹೋಗುತದೆ. 

ತಸ್ಮಾದಸ್ಮ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ! 

ಇಂದ್ರಿಯಾಣೀಂದ್ರಿಯಾರ್ಥೆಭ್ಯಸ್ತಸ್ಕ ಪ್ರಜ್ಞಾ ಪ್ರತಿಷ್ಠಿತಾ ೬೮ 


ದಿ 


೮೪ ಗೀತಾರ್ಥಪ್ರಕಾಶ 


ಆದ್ದರಿಂದ, ಮಹಾಬಾಹುವಾದ ಅರ್ಜುನ, ಯಾವಾತನು ಇಂದ್ರಿಯ 
ವಿಷಯಗಳಾದ ಶಬ್ದ, ಸ್ಪರ್ಶಾದಿಗಳಿಂದ ತನ್ನ ಇಂದ್ರಿಯಗಳನ್ನು ಸರ್ವ 
ಪ್ರಕಾರದಲ್ಲಿಯೂ ಜಗ್ಗಿಹಿಡಿಯುವನೋ ಅವನ ಬುದ್ಧಿಯು (ಆತ್ಮನಲ್ಲಿ 
ಪ್ರತಿಷ್ಠಿತವಾಗಿ ನಿಲ್ಲುತ್ತದೆ. 

ಯಾ ನಿಶಾ ಸರ್ವಭೂತಾನಾಂ ತಸ್ಮಾಂ ಜಾಗರ್ತಿ ಸಂಯಮೀ 1 

ಯಸ್ಮಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶೈತೋ ಮುನೇಃ ॥ ೬೯ 


ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯಾಗಿರುತ್ತದೆಯೋ ಅದರಲ್ಲಿ 
ಜಿತೇಂದ್ರಿಯನಾದ ಸ್ಮಿತಪ್ರಜ್ಞನು ಜಾಗೃತನಾಗಿರುತ್ತಾನೆ. ಎಲ್ಲ ಪ್ರಾಣಿಗಳು 
ಯಾವುದರಲ್ಲಿ ಜಾಗೃತವಾಗಿರುತ್ತವೆಯೋ ಅದು ಜ್ಞಾನಿಯಾದ ಮುನಿಗೆ 
ರಾತ್ರಿಯಾಗಿರುತ್ತದೆ. 


ಎವರಣೆ : ಇಲ್ಲಿ ಆಲಂಕಾರಿಕ ಭಾಷೆಯಿಂದ ಪರಮಾರ್ಥತತ್ತವನ್ನು 
ವರ್ಣಿಸಲಾಗಿದೆ. ಪರಮಾರ್ಥತತ್ತವೇ ಆತ್ಮ ಅಜ್ಞಾನಿಗಳಿಗೆ ಆತ್ಮವಿಚಾರವು 
ರಾತ್ರಿ ಇದ್ದಂತೆ. ಬರಿಯ ಕತ್ತಲೆ. ಏನೂ ಕಾಣಿಸದು. ಆ ವಿಷಯದಲ್ಲಿ ಅವರು 
ನಿದ್ರಿಸುತ್ತಾರೆ. ಜ್ಞಾನಿಗಾದರೋ ಆತ್ಮವಿಚಾರವೆಲ್ಲವೂ ಗೋಚರಿಸುತ್ತದೆ. 
ಅವನಿಗೆ ಅದು ಹಗಲು. ಅದರಲ್ಲಿ ಜಾಗೃತನಾಗಿರುತ್ತಾನೆ. ಅವಿದ್ಯಾಕಲ್ಪಿತವಾದ 
ಲೋಕವ್ಯವಹಾರವು ಜನರಿಗೆ ಹಗಲಾಗಿರುತ್ತದೆ. ಅವರು ಎಚ್ಚರಿದ್ದು 
ವ್ಯವಹರಿಸುತ್ತಾರೆ. ಜ್ಞಾನಿಗಾದರೋ ಈ ವ್ಯವಹಾರವು ಅವಿದ್ಯಾಕಲ್ಪಿತ; ಮಿಥ್ಯೆ. 
ಇದೆಲ್ಲವೂ ಅವನಿಗೆ ರಾತ್ರಿ ಇದ್ದಂತೆ. ಕನಸಿನಂತೆ ಈ ವ್ಯವಹಾರವು ಇರುತ್ತದೆ. 
ಆಪೂರ್ಯಮಾಣಮಚಲಪುತಿಷ್ಕಂ 
ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್‌ | 
ತದ್ವತ್‌ ಕಾಮಾ ಯಂ ಪ್ರವಿಶಂತಿ ಸರ್ವೇ 
ಸ ಶಾಂತಿಮಾಪ್ನೋತಿ ನ ಕಾಮಕಾಮೀ ॥ ೭೦ 


ನದೀಜಲಗಳು ಎಲ್ಲೆಡೆಯಿಂದಲೂ ತುಂಬುತ್ತ ಪ್ರವೇಶಿಸಿದರೂ 
ಸಮುದ್ರವು ಯಾವ ವಿಕಾರವನ್ನೂ ಹೊಂದದೆ ಒಂದೇ ರೀತಿಯಲ್ಲಿ ಅಚಲ 
ಪ್ರತಿಷ್ಠವಾಗಿರುತ್ತದೆ. ಹಾಗೆ ಎಲ್ಲ ಕಾಮನೆಗಳು ನುಗ್ಗಿ ಬಂದರೂ 
ಯಾವಾತನಲ್ಲಿ ನದಿಗಳಂತೆ ತಾವೇ ಲಯಹೊಂದುತ್ತವೆಯೋ (ವಿಷಯ 
ಸಾಂನಿಧ್ಯದಲ್ಲಿಯೂ) ಯಾವಾತನು ವಿಕಾರಗೊಳ್ಳದೆ ಅಚಲಪ್ರತಿಷ್ಠ 
ನಾಗಿರುವನೋ ಅವನು ಶಾಂತಿಯೆಂಬ ಮೋಕ್ಷವನ್ನು ಪಡೆಯುವನು. 


ಅಧ್ಯಾಯ ೨ - ಸಾಂಖ್ಯಯೋಗ ೮೫ 


ಕಾಮಿತಾರ್ಥಗಳನ್ನು ಬಯಸುವ ಕಾಮಕಾಮಿಯು ಪಡೆಯಲಾರನು. 


ವಿಹಾಯ ಕಾಮಾನ್‌ ಯಃ ಸರ್ವಾನ್‌ ಪುಮಾಂಶ್ನರತಿ ನಿಃಸ್ಪೃಹಃ ! 
ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಛತಿ ॥॥ ಗಿ 


ಯಾವ ಪುರುಷನು ಸಮಸ್ತಕಾಮನೆಗಳನ್ನೂ ತೊರೆದು, (ದೇಹ 
ದಲ್ಲಿಯೂ) ಸ್ಪೃಹೆಯಿಲ್ಲದವನಾಗಿ, ಇದು ನನ್ನದು ಎಂಬ ಅಭಿನಿವೇಶವಿಲ್ಲದೆ, 
ನಾನು ಜ್ಞಾನಿಯೆಂಬ ಅಹಂಕಾರವೂ ಇಲ್ಲದೆ ತಿರುಗಾಡಿಕೂಂಡಿರುತ್ತಾನೋ 
ಆ ಸ್ಥಿತಪ್ರಜ್ಞನು ಶಾಂತಿಯೆಂಬ (ಸರ್ವಸಂಸಾರದುಃಖಶಮನರೂಪವಾದ್ರ) 
ನಿರ್ವಾಣವನ್ನು ಪಡೆಯುತ್ತಾನೆ. 

ವಿವರಣೆ : "ಬ್ರಹ್ಮವಿದ್‌ ಬ್ರಹ್ಮೈವ ಭವತಿ' ಎಂಬ ಶ್ರುತಿವಾಕ್ಯದಂತೆ 
ಶರೀರವಿದ್ದರೂ ಜ್ಞಾನಿಯು ಬ್ರಹ್ಮಭಾವವನ್ನೈದುತ್ತಾನೆ. 

ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಷ್ಮ್ಠ ವಿಮುಹ್ಮತಿ | 

ಸ್ಥಿತ್ಥಾಸ್ಕಾಮಂತಕಾಲೇಇಪಿ ಬ್ರಹನಿರ್ವಾಣಮೃಚ್ಛತಿ ॥ ೭೨ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಕಾಯಾಂ ಯೋಗಶಾಸ್ತ್ರೇ 
ಸಾಂಖ್ಯಯೋಗೋ ನಾಮ ದ್ವಿತೀಯೋಈ5ಧ್ಕಾಯಃ 

ಪಾರ್ಥ, ಇದು ಬ್ರಾಹ್ಮೀಸ್ಕಿತಿ (ಬ್ರಹಸ್ವರೂಪದಲ್ಲಿಯೇ ಇರುವುದು). ಈ 
ಸ್ಥಿತಿಯನ್ನು ಪಡೆದ ಮೇಲೆ ಆತನು (ಅಜ್ಞಾನಜನ್ಯವಾದ) ಮೋಹ 
ವನ್ನೈದುವುದಿಲ್ಲ. ಕೊನೆಯ ವಯಸ್ಸಿನಲ್ಲಿ ಕೂಡ ಈ ಸ್ಥಿತಿಯಲ್ಲಿದ್ದರೆ 
ಬ್ರಹ್ಮಾನಂದವಂಬ ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ. 

ವಿವರಣೆ : ಆತ್ಮಜ್ಞಾನವು ಕೊನೆಯ ವಯಸ್ಸಿನಲ್ಲಿ ಬಂದರೂ 
ಮುಕ್ತಿಯುಂಟು. “ಅಂತಕಾಲೇ ಚ ಮಾಮೇವ ಸ್ಮರನ್‌ ಮುಕ್ವಾಕಲೇವರಂ” 
(ಗೀ. ೮-೫ ಎಂದು ಮರಣಕಾಲಕ್ಕೆ ಸಂಬಂಧಿಸಿದಂತೆ ಹೇಳಿರುವುದು 
ಧ್ಯಾನವನ್ನು, ಜ್ಞಾನವನ್ನಲ್ಲ. ಜ್ಞಾನವು ಬಂದೊಡನೆಯೇ ಮುಕ್ತಿ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಸಾಂಖ್ಯಯೋಗವೆಂಬ 
ಎರಡನೆಯ ಅಧ್ಯಾಯವು ಸಮಾಪ್ತವಾಯಿತು. 


೮೬ ಗೀತಾರ್ಥಪ್ರಕಾಶ 


೨ನೆಯ ಅಧ್ಯಾಯದ ಸಾರ 


ಯುದ್ಧ ಮಾಡುವುದಕ್ಕಾಗಿಯೇ ಸಿದ್ಧನಾಗಿ ಬಂದಿದ್ದ ಅರ್ಜುನನು ಯುದ್ದ 
ಮಾಡುವುದಿಲ್ಲವೆಂದು ವಿಷಣ್ಣನಾಗಿ ಕುಳಿತನು. ಇದೊಂದು ಅಚ್ಚರಿಯ 
ಘಟನೆಯಾದರೂ ಲೋಕಸ್ವ್ತಭಾವವನ್ನರಿತ ಭಗವಂತನಿಗೆ ಅಚ್ಚರಿಯನಿಸ 
ಲಿಲ್ಲ. ಅವನು ಮಂದಹಾಸಬೀರುತ್ತ “ಅರ್ಜುನ, ಈ ಬಿಕ್ಕಟ್ಟಿನ ಸಮಯದಲ್ಲಿ 
ಈ ಬುದ್ದಿ ನಿನಗೆ ಹೇಗೆ ಬಂದಿರಬಹುದು? ಇದು ನಿನ್ನ ಹೃದಯದ 
ದೌರ್ಬಲ್ಯ. ಇದನ್ನು ಕಿತ್ತೆಸೆದು ಯುದ್ಧಕ್ಕೆ ನಿಲ್ಲು. ಎಂದು 
ಲೋಕಾಭಿರಾಮವಾಗಿ ಹೇಳಿದರೂ ಅರ್ಜುನನಿಗೆ ಒಪ್ಪಿಗೆಯಾಗಲಿಲ್ಲ. 
ಅವನು ದಿಕ್ಕುಗಾಣದೆ “ನಾನು ಧರ್ಮಸ್ಟರೂಪವನ್ನು ನಿಶ್ಚಯಿಸಲಾರದ 
ದಿಗ್ಬಾ ಂತನಾಗಿದ್ದೇನೆ. ಶಿಷ್ಯಸ್ಪೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ ಮ್‌” pl 
ಹೇಳಿ ಶರಣಾಗತನಾದಾಗ ಶ್ರೀಕೃಷ್ಣನು ಪರಮಾರ್ಥತತ್ತವನ್ನು ಬೋಧಿ 
ಲಾರಂಭಿಸಿದನು. 

ಅರ್ಜುನ, ಪರಮಾರ್ಥವಾದ ಆತ್ಮತತ್ತವನ್ನರಿಯದ ನಿನಗೆ ಈ ರೀತಿ 
ಶೋಕಮೋಹಗಳುಂಟಾಗಿವೆ. ಆತ್ಮನು ಶಾಶ್ರತನಾದವನು. ಅವನಿಗ ಸಾವು 
ಇಲ್ಲವೇ ಇಲ್ಲ. ಭೀಷ್ಮಾದಿಗಳ ಆತ್ಮವು ನಿತ್ಯವಾದದ್ದು. ಅದನ್ನು ನೀನು 
ಕೂಲ್ಲಲಾರೆ. ಯಾರಿಂದಲೂ ಕೊಲ್ಲಲು ಸಾಧ್ಯವಿಲ್ಲ. ಇನ್ನು ದೇಹವಾದರೋ 
ಹೇಗಾದರೂ ಅನಿತ್ಯವಾದದ್ದೇ. ಯಾರು ಕೊಲ್ಲದಿದ್ದರೂ ಅದಕ್ಕೆ ಸಾವು 
ಬರುತ್ತದೆ. ಆತನಿಗೆ ದೇಹವು ಬಟ್ಟೆಯನ್ನು ತೊಟ್ಟ ಹಾಗೆ. ಹಳೆಯ 
ಬಟ್ಟೆಯನ್ನು ತೆಗೆದುಹಾಕಿ ಹೊಸದನ್ನು ಜನರು ತೊಡುತ್ತಾರಲ್ಲವೇ? ಹಾಗೆ 
ಜೀರ್ಣವಾದ ಶರೀರವನ್ನು ತ್ಯಜಿಸಿ ಆತ್ಮನು ಹೊಸ ಶರೀರವನ್ನು 
ಧರಿಸುತ್ತಾನೆ. ಜನ್ಮಾಂತರ ಇದ್ದೇ ಇದೆ. ಇದಕ್ಕಾಗಿ ಶೋಕಿಸುವುದೇಕೆ ? 
ಹಳೆಯ ಅಂಗಿಯು ಹೋಯಿತೆಂದು ಯಾರಾದರೂ ದುಃಖಿಸುತಾ _ರೆಯೆ ? 

ಭೀಷಾದಿಗಳು ನನಗೆ ಗುರುಹಿರಿಯರು, ಬಂಧುಮಿತ್ರರು. ನಾನು 
ಕೂಲ್ಲುವುದೂ ದೇಹವನ್ನೇ ಆದರೂ ಗುರುಹಿರಿಯರ ವಿಯೋಗವನ್ನೂ 
ಬಂಧುಮಿತ್ರರ ಅಗಲಿಕೆಯನ್ನೂ ಹೇಗೆ ಸಹಿಸಿಕೊಳ್ಳಲಿ? - ಎಂದು ನೀನು 
ಕೇಳಬಹುದು. ಅದಕ್ಕೇನು ಮಾಡಲೂ ಆಗುವುದಿಲ್ಲ. ಅವರು ಯುದ್ದ 
ಕ್ಕಾಗಿಯೇ ಎದುರು ಬಂದಾಗ ಹೋರಾಡುವುದು ನಿನ್ನ ಧರ್ಮ. ನೀನು 
ಕೃತ್ರಿಯ. ಯಾವ ಸಮಯದಲ್ಲಿಯೂ ಸ್ವಧರ್ಮವನ್ನು ತ್ಯಜಿಸಕೂಡದು. 


ಅಧ್ಯಾಯ ೨ - ಸಾಂಖ್ಯಯೋಗ ೮೭ 


ಸ್ವಧರ್ಮವನ್ನು ಬಿಟ್ಟರ ಕೆಟ್ಟ ಹೆಸರು ಬರುತ್ತದೆಯಲ್ಲದೆ ಪಾಪವೂ 
ಗಂಟುಬೀಳುತ್ತದೆ. ಗುರುಹಿರಿಯರನ್ನು ಕೊಂದರೂ ಪಾಪ ಬರುತ್ತದೆ 
ಯೆಂದು ನೀನು ಶಂಕಿಸುವೆಯಾದರೆ ಹೀಗೆ ಮಾಡು. “ಈಶ್ವರನ ಪ್ರೀತ್ಯರ್ಥ 
ವಾಗಿ ನಾನು ವಿಹಿತಕರ್ಮಗಳನ್ನು ಮಾಡುತ್ತೇನೆ. ನನಗೆ ಫಲದ ಅಪೇಕ್ಟೆ 
ಯಾವುದೂ ಇಲ್ಲ. ಕ್ಷತ್ರಿಯನ ಕರ್ತವ್ಯವನ್ನು ಮಾತ್ರ ಆಚರಿಸುತ್ತಿದ್ದೇನೆ” 
ಎಂದು ದೃಢವಾಗಿ ಸಂಕಲ್ಪಿಸಿ ಯುದ್ಧ ಮಾಡು. ಫಲಾಪೇಕ್ಟೆಯಿಲ್ಲದೆ 
ವಿಹಿತಕರ್ಮವನ್ನಾಚರಿಸುವುದಕ್ಕೆ ನಿಷ್ಕಾಮಕರ್ಮಯೋಗವನ್ನುತ್ತಾರೆ. ಈ 
ಕರ್ವುಯೋಗಿಗ ಪಾಪದ ಲೇಪವಿಲ್ಲ. ಯಾರಿಗೆ ಸರ್ವತ್ರ ಸಮಭಾವ 
ವುಂಟಾಗುವುದೋ ಆತನು ಸಾಂಖ್ಯಬುದ್ದಿಯನ್ನು ಪಡೆದು ಜನ್ಮಬಂಧದಿಂದ 
ಬಿಡುಗಡ ಹೊಂದಿ ಪರಮಾತ್ಮನಲ್ಲಿ ಸೇರಿಹೋಗುವನು. ಅವನಿಗೆ 
ವಿವೇಕಜನ್ಯವಾದ ಆತ್ಮಜ್ಞಾನವು ಹುಟ್ಟಿ, ಅವನು ಸ್ಥಿತಪ್ರಜ್ಞನಾಗುವನು. 
ಯಾವಾತನ ಬುದ್ದಿಯು ಸದಾ ಶಾಂತವಾಗಿ, ಪರಮಾತ್ಮನಲ್ಲಿ ದೃಢವಾಗಿ 
ನಲ ನಿಂತಿರುವುದೋ ಅವನು ಸ್ಥಿತಪ್ರಜ್ಞ. ಅವನು ಸುಖವನ್ನು ಬಯ 
ಸುವುದೂ ಇಲ್ಲ ದುಃಖವನ್ನು ದ್ವೇಷಿಸುವುದೂ ಇಲ್ಲ. ಸುಖದುಃಖ 
ಗಳರಡೂ ಅವನಿಗೆ ಸಮಾನ. ಅವನಿಗೆ ಲೌಕಿಕವ್ಯವಹಾರದಲ್ಲಿ ಯಾವ 
ಆಸ್ಥಯೂ ಇರುವುದಿಲ್ಲ. ಅಹಂಕಾರ ಲೇಶವೂ ಇಲ್ಲದ ಈ ಸ್ಥಿತಪ್ರಜ್ಞನು 
ಮುಕ್ತಿಯನ್ನು ಪಡಯಲು ಅರ್ಹತೆಯನ್ನು ಗಳಿಸಿಕೂಂಡಿರುತಾನೆ. ಇವನಿಗೆ 
ಮತ್ತ ಶೋಕಮೋಹಗಳು ಹುಟ್ಟುವುದೇ ಇಲ್ಲ. ಇವನು ಮುಕ್ತನಾಗುವನು. 


ಅಧ್ಯಾಯ ೩ 
ಕರ್ಮಯೋಗ 


ಎರಡನೆಯ ಅಧ್ಯಾಯದಲ್ಲಿ ಸಾಂಖ್ಯಬುದ್ಧಿ, ಯೋಗಬುದ್ಧಿ -- ಎಂಬ 


ಹೆಸರಿನಿಂದ ನಿವೃತ್ತಿಮಾರ್ಗವನ್ನೂ ಪ್ರವೃತ್ತಿಮಾರ್ಗವನ್ನೂ ಶ್ರೀಕೃಷ್ಣನು 
ೋಈಧಿಸಿದ್ದಾನೆ. ಸಾಂಖ್ಯಬುದ್ದಿಯ ನಿವೃತ್ತಿಮಾರ್ಗವನ್ನವಲಂಬಿಸಿದವನಿಗೆ 


"ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ.....' ಎಂದು ಮೋಕ್ಷಫಲವನ್ನು ಹೇಳಿದ್ದಾನೆ. 
ಅರ್ಜುನನಿಗಾದರೋ ವಿಶೇಷವಾಗಿ "ಕರ್ಮಣ್ಯೇವಾಧಿಕಾರಸ್ತೇ.....' ಎಂದು 


ಪ್ರವೃತ್ತಿಮಾರ್ಗವನ್ನೇ ಅವಲಂಬಿಸುವಂತೆ ಬೋಧಿಸಿದ್ದಾನೆ. ಈ ಪ್ರವೃತ್ತಿ 
ಮಾರ್ಗದಲ್ಲಿ ಮೋಕ್ಷಫಲವನ್ನು ಹೇಳಲೇ ಇಲ್ಲ. ಪರಮಾಪ, ನಾದ ಶ್ರೀಕೃಷ್ಣನ ಮ 
ತನಗೇಕೆ ಈ ಕರ್ಮಮಾರ್ಗವನ್ನು ಆಶ್ರಯಿಸುವಂತೆ ಹೇಳುತ್ತಿದ್ದಾನೆ -- ಎಂದು 
ಅರ್ಜುನನು ಖಿನ್ನನಾಗಿ ಕೇಳುತ್ತಾನೆ - 


ಅರ್ಜುನ ಉವಾಚ - 


ಜ್ಯಾಯಸೀ ಚೇತ್‌ ಕರ್ಮಣಸ್ತೇ ಮತಾ ಬುದ್ಧಿರ್ಜನಾರ್ದನ | 
ತತ್‌ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ ॥ ೧ 


ಜನಾರ್ದನ, ಕರ್ಮಕ್ಕಿಂತಲೂ ಜ್ಞಾನವೇ ಶ್ರೇಯಸ್ಕರವೆಂದು ನಿನ್ನ ಅಭಿ 
Re ಘೋರವಾದ ಈ 'ಯುದ್ಧಕರ್ಮದಲ್ಲಿ ನನ್ನನ್ನೇಕೆ ನೂಕು 
ತ್ರಿದ್ದೀಯೆ ? 


ವ್ಯಾಮಿಶ್ರೇಣೇವ ವಾಕ್ಕೇನ ಬುದ್ಧಿಂ ಮೋಹಯಸೀವ ಮೇ ॥ 
ತದೇಕಂ ವದ ನಿಶ್ಚಿತ್ಶ ಯೇನ ಶ್ರೇಯೋತಹಮಾಪ್ಲುಯಾಮ್‌ ॥ ೨ 


ಕಲಬೆರಕೆಯಾದಂತಿರುವ ನಿನ್ನ ಮಾತಿನಿಂದ ನನ್ನ ಬುದ್ಧಿಯನ್ನು 
ಕಂಗೆಡಿಸುತ್ತಿದ್ದೀಯೋ ಎಂಬಂತೆ ಭಾಸವಾಗುತ್ತದೆ. ಆದ್ದರಿಂದ ನನಗೆ 
ಶ್ರೇಯಸ್ಸಾಗುವಂತ ಜ್ಞಾನಕರ್ಮಗಳಲ್ಲಿ ಒಂದನ್ನು ನಿಶ್ಚಯಿಸಿ ಹೇಳು. 

ಎವರಣೆ : ಜ್ಞಾನಮಾರ್ಗಕ್ಕೆ ಬೇಕಾದ ಚಿತ್ರಶುದ್ಧಿ, ವೈರಾಗ್ಯಾದಿಗಳು 
ಅರ್ಜುನನಿಗೆ ಪ್ರಾಪ್ತವಾಗಿಲ್ಲವಂದು ಆತನಿಗೆ ಕರ್ಮಯೋಗವನ್ನು ಮಾತ್ರ 
ಭಗವಂತನು ಬೋಧಿಸಿದ್ದಾನೆ. ಕರ್ಮಯೋಗವನ್ನು ಸರಿಯಾಗಿ ಆಚರಿಸುತ್ತಿದರೆ 
ಚಿತ್ತಶುದ್ಧಿಯಾಗಿ ಜ್ಞಾನಮಾರ್ಗಕ್ಕ ಅಧಿಕಾರ ಬರುತ್ತದೆ. ಅದರಿಂದ ಅರ್ಜುನನಿಗೆ 


ಅಧ್ಯಾಯ ೩ - ಕರ್ಮಯೋಗ ೮೯ 


ಮುಂದೆ ಶ್ರೇಯಸ್ಸಾಗುತ್ತದೆಯೆಂದು ಭಗವಂತನ ಅಭಿಪ್ರಾಯ. ಇದನ್ನು 
ತಿಳಿಯಲಾರದ ಅರ್ಜುನನು ಪ್ರಶ್ನೆ ಮಾಡಿದ್ದಾನೆ. 
ಶ್ರೀಭಗವಾನುವಾಚ - 
ಲೋಕೇಖಸ್ಮಿನ್‌ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾಂನಘ ! 
ಜ್ಞಾನಯೋಗೇನ ಸಾಂಖ್ಮಾನಾಂ ಕರ್ಮಯೋಗೇನ ಯೋಗಿನಾಮ್‌ ॥ ೩ 
ಶ್ರೀಕೃಷ್ಣನೆಂದನು : ಪಾಪರಹಿತ-ಅರ್ಜುನ, ಈ ಲೋಕದಲ್ಲಿ ಎರಡು 
ಬಗೆಯ ನಿಷ್ಠೆಯನ್ನು ನಾನು ಹಿಂದೆಯೇ ಜಗತ್ತಿನ ಸೃಷ್ಟಿಕಾಲದಲ್ಲಿಯೇ 
ಹೇಳಿದ್ದೇನೆ. ಜ್ಞಾನಯೋಗದಿಂದ ಸಾಂಖ್ಯರಿಗ,  ಕರ್ಮಯೋಗದಿಂದ 
ಯೋಗಿಗಳಿಗೆ. 


ವಿವರಣೆ : ನಿಷ್ಕಾಮ ಸ್ಥಿತಿ; ಸಾಧನತತ್ಪರತೆ; ಮಾರ್ಗ. ಸಾಂಖ್ಯರು ಎ ಆತ್ಮ 
-ಅನಾತ್ಮ ಎಂಬ ವಿವೇಕವುಳ್ಳ ಜ್ಞಾನಿಗಳು (ಇವರು ಕಾಪಿಲ ಸಾಂಖ್ಯರಲ್ಲ). 
ಯೋಗಿಗಳು ಎ ಕರ್ಮಯೋಗಿಗಳು. ಜ್ಞಾನನಿಷ್ಠ ಕರ್ಮನಿಷ್ಠ - ಎಂದು ಎರಡು 
ನಿಷ್ಠಗಳುಂಟು. ಯಾರಿಗೆ ಯಾವ ನಿಷ್ಕೆಯಲ್ಲಿ ಅಧಿಕಾರ ಎಂಬುದನ್ನು 
ತಿಳಿಯಬೇಕಾದದ್ದು ಮುಖ್ಯ. 

ನ ಕರ್ಮಣಾಮನಾರಂಭಾತ್‌ ನೈಷ್ಠರ್ಮಂ ಪುರುಷೋಶಶ್ನುತೇ | 

ನ ಚ ಸಂನೃಸನಾದೇವ ಸಿದ್ಧಿಂ ಸಮಧಿಗಚ್ಛತಿ ॥ ಲ 

ಕರ್ಮಗಳ ಆರಂಭವನ್ನೇ ಬಿಟ್ಟರೆ ಪುರುಷನು ನೈಷ್ಕರ್ಮ್ಯವನ್ನು - ಎಂದರ 
ಕರ್ಮಶೂನ್ಯತಾರೂಪವಾದ ಜ್ಞಾನನಿಷ್ಠೆಯನ್ನು ಪಡದುಬಿಡುವುದಿಲ್ಲ ಅಥವಾ 
ಸಂನ್ಯಾಸದಿಂದ ಕರ್ಮತ್ಕಾಗ ಮಾಡಿದ ಮಾತ್ರಕ್ಕೆ ನೃಷ್ಕರ್ಮ್ಯಸಿದ್ದಿಯು ಲಭಿಸು 
ವುದೂ ಇಲ್ಲ. 

ವಿವರಣೆ : ವಿಹಿತಕರ್ಮಗಳನ್ನು ಬಿಟ್ಟುಬಿಡುವುದರಿಂದ ಅಥವಾ ಸಂನ್ಯಾಸದ 
ಮೂಲಕ ಕರ್ಮತ್ಯಾಗ ಮಾಡುವುದರಿಂದ ಸಿದ್ದಿಯು ದೂರೆಯುವುದಿಲ್ಲ. 
ಮೋಕ್ಷಸಿದ್ದಿಗೆ ಜ್ಞಾನ ಒಂದೇ ಕಾರಣ. ಜ್ಞಾನವಿಲ್ಲದ ಸಂನ್ಯಾಸದಿಂದ ಮೋಕ್ಷ 
ದೂರಯದು. ಜ್ಞಾನವಿಲ್ಲದ ಕರ್ಮತ್ಕಾಗವು ನೃಷ್ಕರ್ಮ೯ವಲ್ಲ. 

ನ ಹಿ ಕಶ್ಚಿತ್‌ ಕೃಣಮಪಿ ಜಾತು ತಿಷ್ಕತ್ಕಕರ್ಮಕೃತ್‌ ದ 

ಕಾರ್ಯತೇ ಹೃವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ ॥ ೫ 

ಏಕೆಂದರೆ, ಯಾವುದಾದರೊಂದು ಕ್ರಿಯೆಯನ್ನು ಮಾಡದೆ ಒಬ್ಬನೂ ಒಂದು 


೯೦ ಗೀತಾರ್ಥಪ್ರಕಾಶ 


ಕ್ಷಣಕಾಲವೂ ಇರಲಾರನು. ಅದೇಕೆಂದರೆ, ಪ್ರಕೃತಿಯಿಂದ ಹುಟ್ಟಿದ ಸತ್ವ 
ರಜಸ್ತಮೋಗುಣಗಳಿಂದ ಪ್ರತಿಯೊಬ್ಬ ಜೀವನೂ ತನ್ನ ವಶವಿಲ್ಲದೆ ಅಸ್ವತಂತ್ರ 
ನಾಗಿ ಕ್ರಿಯೆಯಲ್ಲಿ ತೊಡಗಿಸಲ್ಪಡುತ್ತಾನೆ. 

ವಿವರಣೆ : ಗುಣಗಳಿಗೆ ಅಧೀನನಾಗಿ ಕರ್ಮದಲ್ಲಿ ತೊಡಗುವುದು ಅಜ್ಞನಿಗೆ 
ಮಾತ್ರ ಸಂಬಂಧಿಸುತ್ತದೆಯೆಂದು ತಿಳಿಯಬೇಕು. ಜ್ಞಾನಿಯು ಗುಣಗಳಿಗೆ 
ಅಧೀನನಲ್ಲ. "ಗುಣ್ಮೆರ್ಯೋ ನ ವಿಚಾಲ್ಯತೇ' (೧೪-೨೩) ಎಂದು ಭಗವಂತನು 
ಮುಂದೆ ಹೇಳುತ್ತಾನೆ. ಆದ್ದರಿಂದ ಕರ್ಮಯೋಗವು ಅಜ್ಞರಿಗೆ ಎಂದು 
ಸಿದ್ಧವಾಗುತ್ತದೆ. 

ಕರ್ಮೇಂದ್ರಿಯಾಣಿ ಸಂಯಮ್ಮ ಯ ಆಸ್ತೇ ಮನಸಾ ಸ್ಮರನ್‌ | 

ಇಂದ್ರಿಯಾರ್ಥಾನ್‌ ವಿಮೂಢಾತ್ಮಾ ಮಿಥ್ಮಾಚಾರಃ ಸ ಉಚ್ಛತೇ ॥ ೬ 

(ಕೈ ಕಾಲು ಬಾಯಿ) ಮುಂತಾದ ಕರ್ಮೇಂದ್ರಿಯಗಳನ್ನು ಮಾತ್ರ ನಿಯಂತ್ರಿಸಿ, 
ಮನಸ್ಸಿನಲ್ಲಿ ಇಂದ್ರಿಯವಿಷಯಗಳನ್ನು ಯಾವನು ಚಿಂತಿಸುತ್ತಿರುವನೋ 
ಅವನು ಮಿಥ್ಯಾಚಾರ - ಪಾಪಿ - ದಾಂಭಿಕ. 

ವಿವರಣೆ : ತನ್ನಲ್ಲಿ ಕರ್ಮವಾಸನಯಿದ್ದರೂ ಕರ್ಮವನ್ನು ಮಾಡದಿರುವುದು 
ಪಾಪಕರವಾದದ್ದು. 

ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಮಾರಭತೇಇ$ರ್ಜುನ 1 

ಕರ್ಮೇಂದ್ರಿಯೈಃ ಕರ್ಮಯೋಗಮಸಕ್ತಃ ಸ ವಿಶಿಷ್ಠತೇ ॥ ೭ 

ಆದರೆ, ಅರ್ಜುನ, ಯಾವಾತನು ಮನಸ್ಸಿನಿಂದ (ಮನಃಪೂರ್ವಕವಾಗಿ) 
ಇಂದ್ರಿಯಗಳನ್ನು ನಿಯಂತ್ರಿಸಿ, ಫಲದಲ್ಲಿ ಅನಾಸಕನಾಗಿ, ಕರ್ಮೇಂದ್ರಿಯ 
ಗಳಿಂದ ಕರ್ಮಯೋಗವನ್ನು ಆರಂಭಿಸುತ್ತಾನೋ ಅವನು (ಈ ಮಿಥ್ಯಾಚಾರನಿ 
ಗಿಂತ) ಶ್ರೇಷ್ಠನಾದವನು. 

ನಿಯತಂ ಕುರು ಕರ್ಮ ತ್ವಂ ಕರ್ಮ ಜ್ಮಾಯೋ ಹೃಕರ್ಮಣಃ | 

ಶರೀರಯಾತ್ರಾಪಿ ಚ ತೇ ನ ಪ್ರಸಿಧ್ಯೇದಕರ್ಮಣಃ ॥ ೮ 


(ನಿನ್ನ ಧರ್ಮದಿಂದ) ನಿಯಮಿತವಾದ ಕರ್ಮವನ್ನು ನೀನು ಮಾಡುತ್ತಿರು. 
ಏಕೆಂದರೆ, ಕರ್ಮವು ಅಕರ್ಮಕ್ಕಿಂತ ಮೇಲು. ಕರ್ಮವನ್ನು ಮಾಡದಿದ್ದರೆ ನಿನ್ನ 
ದೇಹಯಾತ್ರೆಯೂ ನಡೆಯಲಾರದು. 


ವಿವರಣೆ : ಅಜ್ಜನಿಗೆ ಕರ್ಮಯೋಗವೇ ಉತ್ತಮ. ಅದರಿಂದ ಪ್ರಾಪ್ತ 


ಅಧ್ಯಾಯ ೩ - ಕರ್ಮಯೋಗ ೯೧ 


ವಾಗುವ ಜ್ಞಾನನಿಷ್ಠೆ ಸರ್ವೋತ್ತಮ. ಜ್ಞಾನಿಗೆ ಕರ್ಮವಿಲ್ಲ. ಅವನ ಭಿಕ್ಷಾಟನೆ 
ಮೊದಲಾದದ್ದು ಕರ್ಮವೇ ಅಲ್ಲ. ಏಕೆಂದರೆ, ಜ್ಞಾನಿಗೆ ಕತಐೃತ್ವಬುದ್ದಿಯೇ 
ಇರುವುದಿಲ್ಲ. 

ಕರ್ಮವು ಬಂಧಕವಾದ್ದರಿಂದ ಅದನ್ನು ಮಾಡಬಾರದು-ಎಂಬ ಅಭಿಪ್ರಾಯ 
ಸರಿಯಲ್ಲ - 


ಯಜ್ಞಾರ್ಥಾತ್‌ ಕರ್ಮಣೋತನ್ಮತ್ರ ಲೋಕೋತಯಂ ಕರ್ಮಬಂಧನಃ। 
ತದರ್ಥಂ ಕರ್ಮ ಕೌಂತೇಯ ಮುಕ್ತಸಂಗಃ ಸಮಾಚರ ॥ ೯ 


ಕುಂತೀಪುತ್ರ-ಅರ್ಜುನ, ಯಜ್ಯಸ್ವರೂಪನಾದ ಆಈಶ್ವರನಿಗೋಸ್ಕರ 
ಮಾಡುವ ಕರ್ಮವನ್ನು ಬಿಟ್ಟು ಮಿಕ್ಕ ಕಡಯಲ್ಲಿ ಈ ಲೋಕವು ಕರ್ಮದ 
ಬಂಧನಕ್ಕೆ ಸಿಕ್ಕಿರುತ್ತದೆ. ಆದ್ದರಿಂದ ಈಶ್ವರಪ್ರೀತ್ಯರ್ಥವಾಗಿ ಫಲಾಸಕ್ತಿಯಿಲ್ಲದೆ 
ಕರ್ಮವನ್ನಾಚರಿಸು, 

ವಿವರಣೆ : "ಯಜ್ಞೋ ವೈ ವಿಷ್ಣು” (ತೈ.ಸಂ. ೧-೭-೪) ಎಂದು 


ಲ ಣಿ 


ಶ್ರುತಿಯಿರುವುದರಿಂದ ಇಲ್ಲಿ ಯಜ್ಞನಂದರ ದೇವರೆಂದರ್ಥ. ಆತನು ಯಜ್ಞ 
ಸ್ವರೂಪನೂ ಆಗಿದ್ದಾನೆ. ಪ್ರಸಿದ್ದವಾದ ಯಜ್ಞವಾದರೋ ಸ್ವತಃ ಕರ್ಮವಾದ್ದ 
ರಿಂದ "ಯಜ್ಞಾರ್ಥವಾದ: ಕರ್ಮ' ಎಂಬ ಅರ್ಥವು ಹೊಂದುವುದಿಲ್ಲ. 
ಈಶ್ವರಾರ್ಪಣಬುದ್ದಿಯಿಂದ ಮಾಡುವ ನಿಷ್ಕಾಮಕರ್ಮವು ಬಂಧಕವಲ್ಲ. 

ಸಹಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ | 

ಅನೇನ ಪ್ರಸವಿಷ್ಠದ್ಹಮೇಷ ವೋತಸ್ತಿಷ್ಟಕಾಮಧುಕ್‌ ॥ ೧೦ 

ಪೂರ್ವದಲ್ಲಿ ಪ್ರಜಾಪತಿಯು ಯಜ್ಞದೊಡನೆ ಪ್ರಜೆಗಳನ್ನು ಸೃಷ್ಟಿಸಿ ಅವರಿಗೆ 
ಹೀಗೆ ಹೇಳಿದ್ದಾನೆ: “ಈ ಯಜ್ಞದಿಂದ ಅಭಿವೃದ್ಧಿಹೊಂದಿರಿ. ಇದು ನಿಮಗೆ 
ಇಷ್ಟಾರ್ಥವನ್ನು ಕೂಡುವ ಕಾಮಧೇನುವಾಗಿರಲಿ. 


ದೇವಾನ್‌ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಟ 
ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸಥ ಟ ೧೧ 


ವಿ 
“ಈ ಯಜ್ಞದಿಂದ ನೀವು ದೇವತೆಗಳನ್ನು ತೃಪ್ತಿಗೊಳಿಸಿರಿ. ಆ ದೇವತೆಗಳು 
ನಿಮ್ಮನ್ನು ಸಂವರ್ಧಿಸಲಿ. ಹೀಗೆ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ತೃಪ್ತಿ 
ಗೊಳಿಸುತ್ತ ಪರಮಶ್ರೇಯಸ್ಸನ್ನು ಪಡೆಯಿರಿ. 


೯೨ ಗೀತಾರ್ಥಪ್ರಕಾಶ 


ಇಷ್ಟಾನ್‌ ಭೋಗಾನ್‌ ಹಿ ವೋ ದೇವಾ ದಾಸ್ಕಂತೇ ಯಜ್ಞಭಾವಿತಾಃ 1 

ತೈರ್ದತ್ತಾ ನ ಪ್ರದಾಯ್ಳೈೆಭ್ಕೋ ಯೋ ಭುಂಕ್ತೇ ಸ್ತೇನ ಏವ ಸಃ ॥ ೧೨ 

ಹೇಗೆಂದರೆ, ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಬೇಕಾದ 
ಭೋಗಗಳನ್ನು ಕೊಡುವರು. ಅವರು ಕೊಟ್ಟಿರುವವುಗಳನ್ನು ಅವರಿಗೆ ಕೊಡದೆ 
ಯಾವನು ತಾನೊಬ್ಬನೇ ತಿನ್ನುವನೋ ಅವನು ಕಳ್ಳನೇ ಸರಿ.” 

ವಿವರಣೆ : ನಿತ್ಯವೂ ಮಾಡುವ ದೇವತಾರ್ಚನೆಯೂ ಯಜ್ಞವೇ. ಅದಕ್ಕೆ 
ದೇವಯಜ್ಞವಂದು ಹಸರು. 

ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಕಂತೇ ಸರ್ವಕಿಲ್ಲಿಷೈಃ | 

ಭುಂಜತೇ ತೇ ತ್ವಘಂ ಪಾಪಾ ಯೇ ಪಚಂತ್ಕಾತ್ಮಕಾರಣಾತ್‌ ॥ ೧೩ 

ಯಜ್ಞವಾದಮೇಲ ಅವಶಿಷ್ಟವಾದ್ದನ್ನು ಭುಂಜಿಸತಕ್ಕ ಸಜ್ಜನರು ಸಮಸ್ತ 
ಪಾಪಗಳಿಂದಲೂ ಬಿಡುಗಡ ಹೊಂದುತ್ತಾರೆ. ಯಾರು ತಮಗೋಸ್ಕರ ಮಾತ್ರ 
ಅಡಿಗ ಮಾಡಿಕೊಳ್ಳುತ್ತಾರೋ ಆ ಪಾಪಿಗಳು ಪಾಪವನ್ನೇ ಉಣ್ಣುತ್ತಾರೆ. 

ವಿವರಣೆ : ದೇವಯಜ್ಞ, ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ, ಬ್ರಹ್ಮ 
ಯಜ್ಞ - ಎಂಬ ಪಂಚಯಜ್ಞಗಳನ್ನು ಗೃಹಸ್ಥನು ಪ್ರತಿದಿನ ಮಾಡಬೇಕು. ಇದಾದ 
ಮೇಲೆ ಉಳಿದ ಅನ್ನಕ್ಕೆ ಅಮೃತವೆಂದು ಹೆಸರು. 

ಅನ್ನಾದ್‌ ಭವಂತಿ ಭೂತಾನಿ ಪರ್ಜನ್ಮಾದನ್ನಸಂಭವಃ 1 

ಯಜ್ಞಾದ್ಧವತಿ ಪರ್ಜನ್ಮೋ ಯಜ್ಞಃ ಕರ್ಮಸಮುದ್ಧವಃ ॥ ೧೪ 

ಅನ್ನದಿಂದ ಪ್ರಾಣಿಗಳು ಹುಟ್ಟುತ್ತವೆ. ಅನ್ನವು ಮೋಡದಿಂದ (ಮಳೆಯಿಂದ) 
ಹುಟ್ಟುತ್ತದೆ. ಯಜ್ಞದಿಂದ ಮೋಡವು ಜನಿಸುತ್ತದೆ. ಯಜ್ಞವು ಯಜಮಾನ- 
ಯತ್ತಿಜರ ಕರ್ಮದಿಂದ ಆಗತಕ್ಕದ್ದು. 

ವಿವರಣೆ : 

ಅಗ್ನೌ ಪ್ರಾಸ್ತಾಹುತಿಃ ಸಮ್ಮಗಾದಿತ್ಕಮುಪತಿಷ್ಠತೇ | 


ಆದಿತ್ಕಾಜ್ಜ್ಞಾಯತೇ ವೃಷ್ಟಿಃ ವೃಷ್ಟೇರನ್ನಂ ತತಃ ಪ್ರಜಾಃ ॥ 
(ಮನು. ೩-೭೬) 
ಎಂಬ ಶ್ಲೋಕದ ತಾತ್ಪರ್ಯವು ಇದೇ. ಯಜ್ಞವೇ ಕರ್ಮರೂಪವಾದ್ದರಿಂದ 
ಯಜ್ಞದಿಂದ ಹುಟ್ಟುವ ಅಪೂರ್ವವು ಕರ್ಮಜನ್ಯವೆಂದು ತಿಳಿಯಬೇಕು. ಇದು 
ಕರ್ಮಚಕ್ರ. ಇದರ ಮೂಲವು ಪರಮಾತ್ಮನೇ ಎಂದು ಮುಂದಿನ ಶ್ಲೋಕವು 


ಅಧ್ಯಾಯ ೩ - ಕರ್ಮಯೋಗ ೯೩ 


ತಿಳಿಸುತ್ತದೆ. 

ಕರ್ಮ ಬ್ರಹ್ಮೋದ್ಧವಂ ವಿದ್ಧಿ ಬ್ರಹಾತ್ಸರಸಮುದ್ಧವಮ್‌ | 

ತಸ್ಮಾತ್‌ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಮ್‌ ॥ ೧೫ 

ಕರ್ಮವು ವೇದದಿಂದ ಹುಟ್ಟಿದೆಯೆಂದು ತಿಳಿ. ವೇದವಾದರೋ ಶಾಶ್ವತನಾದ 
ಪರಮಾತನಿಂದ ಆವಿರ್ಭವಿಸಿದ್ದು. ವೇದವು ಸರ್ವಗತವಾದರೂ ಯಜ್ಞದಲ್ಲಿ 
ಸದಾ ಸುಪ್ರತಿಷ್ಠಿತವಾಗಿದೆ. 

ವಿವರಣೆ ; ಸರ್ವಜ್ಞನಿಂದ ಆವಿರ್ಭವಿಸಿದ ವೇದವು ಸರ್ವಾರ್ಥವನ್ನೂ 
ತಿಳಿಸಬಲ್ಲುದಾದ್ದರಿಂದ ಸರ್ವಗತವಾಗಿದೆ. ಆದರೂ ಯಜ್ಞದಲ್ಲಿ ಮುಖ್ಯ 
ತಾತ್ಪರ್ಯವಿರುವುದರಿಂದ ಅದು ಯಜ್ಞದಲ್ಲಿ ಸುಪ್ರತಿಷ್ಠಿತ. ಅಧಿಕೃತನಾದವನು 
ವೇದೋಕ್ತಕರ್ಮವನ್ನು ಮಾಡಲೇಬೇಕು. 


ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೀಹ ಯಃ ಟ 
ಅಫಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ ॥ ೧೬ 


ಅರ್ಜುನ, ಹೀಗೆ ಪ್ರವರ್ತಿತವಾದ ಕರ್ಮಚಕ್ರವನ್ನು ಯಾವನು 
ಅನುಸರಿಸುವುದಿಲ್ಲವೋ ಅಂತಹ ಇಂದ್ರಿಯಸುಖಾಸಕ್ಕನ ಆಯುಸ್ಸು ಪಾಪ 
ಪೂರ್ಣವಾದದ್ದು. ಅವನು ವ್ಯರ್ಥವಾಗಿ ಜೀವಿಸಿರುತ್ತಾನೆ. 

ಯಸ್ವಾತ್ಮರತಿರೇವ ಸ್ಕಾದಾತತೃಪ್ತಶ್ಚ ಮಾನವಃ | 

ಆತ್ಮನ್ಮೇವ ಚ ಸಂತುಷ್ಟಸ್ತಸ್ಕ್ಥ ಕಾರ್ಯಂ ನ ವಿದ್ಯತೇ ॥ ೧೭ 

ಇನ್ನು ಯಾವ ಮಾನವನು ಆತ್ಮನಲ್ಲಿಯೇ ರತಿಯುಳ್ಳವನಾಗಿ ಆತ್ಮನಲ್ಲಿಯೇ 
ತೃಪ್ತನಾಗಿ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನೋ ಆ ಜ್ಞಾನನಿಷ್ಠನಿಗ ಮಾಡ 
ಬೇಕಾದ ಕರ್ಮವು ಯಾವುದೂ ಇಲ್ಲ. 

ನೈವ ತಸ್ಕ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ 1 

ನ ಚಾಸ್ಕ ಸರ್ವಭೂತೇಷು ಕಶ್ಚಿದರ್ಥವೃಪಾಶ್ರಯಃ ॥ ೧೮ 

ಆ ಜ್ಞಾನನಿಷ್ಠನಿಗೆ ಕರ್ಮವನ್ನಾಚರಿಸುವುದರಿಂದ ಯಾವ ಪ್ರಯೋಜನವೂ 
ಇಲ್ಲವೇ ಇಲ್ಲ. ಕರ್ಮವನ್ನು ಆಚರಿಸದೇ ಇದ್ದುದರಿಂದ ಇಲ್ಲಿ ಅವನಿಗೆ ಯಾವ 
ಪಾಪವೂ ಬರುವುದಿಲ್ಲ. ಜ್ಞಾನನಿಷ್ಠನಿಗೆ ಈ ಸಮಸ್ತ ಚರಾಚರವಸ್ತುಗಳಲ್ಲಿ 
ಪ್ರಯೋಜನಕ್ಕಾಗಿ ಆಶ್ರಯಿಸಬೇಕಾದ ಯಾವ ವಸ್ತುವೂ ಇಲ್ಲ. 

ವಿವರಣೆ : ಜ್ಞಾನನಿಷ್ಠನಾದ ಸಾಂಖ್ಯಮಾರ್ಗದವನಿಗೆ ಯಾವ ವಿಹಿತ 


೯೪ ಗೀತಾರ್ಥಪ್ರಕಾಶ 


ಕರ್ಮವೂ ಇಲ್ಲ. ಅಜ್ಞನಾದ ಕರ್ಮಯೋಗಿಗೆ ಕರ್ತವ್ಯಕರ್ಮ ಉಂಟು. 

ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ! 

ಅಸಕ್ತೋ ಹ್ಮಾಚರನ್‌ ಕರ್ಮ ಹರಮಾಪ್ನೋತಿ ಪೂರುಷಃ ॥ ೧೯ 

ಆದ್ದರಿಂದ ಫಲದಲ್ಲಿ ಅನಾಸಕ್ತನಾಗಿ ಕರ್ತವ್ಯಕರ್ಮವನ್ನು ಸತತವೂ 
ಆಚರಿಸುತ್ತಿರು. ಏಕೆಂದರೆ, ಫಲಾಸಕ್ತಿಯಿಲ್ಲದ (ಈಶ್ವರಾರ್ಪಣಬುದ್ಧಿಯಿಂದ) 
ಕರ್ಮವನ್ನಾಚರಿಸುವ ಮನುಷ್ಯನು (ಸತ್ತಶುದ್ಧಿಯ ಮೂಲಕ) ಮೋಕ್ಷ 
ವನ್ನೈ ದುತ್ತಾನೆ. 

ವಿವರಣೆ : ಅರ್ಜುನನಿಗೆ ಸತ್ತಶುದ್ದಿಯಾಗಿಲ್ಲವಾದ್ದರಿಂದ ಜ್ಞಾನನಿಷ್ಠಗ 

ಅರ್ಹತ ಬಂದಿಲ್ಲ. ಅವನು ಕರ್ಮಯೋ ಗದಿಂದ ಅರ್ಹತೆಯನ್ನು ಸಂಪಾದಿಸಿ 
ಕೂಳ್ಳಬೇಕೆಂದು ಭಗವಂತನ ಉಪದೇಶ. 

ಕರ್ಮಣ್ಟೆವ ಹಿ ಸಂಸಿದ್ಧಿಮಾಸ್ಥಿತಾ ಜನಕಾದಯಃ | 

ಲೋಕಸಂಗ್ರಹಮೇವಾಪಿ ಸಂಹಶ್ಶನ್‌ ಕರ್ತುಮರ್ಹಸಿ ॥ ೨೦ 

ಜನಕರಾಜನೇ ಮೊದಲಾದವರು ಕರ್ಮದೂಡನೆಯೇ ಸಿದ್ದಿಯನ್ನು 
ಪಡೆದರಲ್ಲವೆ ? ಅಲ್ಲದೆ ಲೋಕಸಂಗ್ರಹವನ್ನು ಅನುಲಕ್ಷಿಸಿಯಾದರೂ ನೀನು 
ಕರ್ಮವನ್ನು ಮಾಡುತ್ತಿರುವುದು ಉಚಿತವಾಗಿದ. 


ವಿವರಣೆ : ಜನಕ, ಅಶ್ವಪತಿ - ಮೊದಲಾದ ರಾಜರು ಸಮ್ಯಗ್‌ದರ್ಶನವನ್ನು 
ಪಡದ ಜ್ಞಾನಿಗಳಾಗಿದ್ದರೆ ? ಇಲ್ಲವೆ ? ಜ್ಞಾನಿಗಳಾಗಿದ್ದರೆ ಲೋಕಸ 0ಗ್ರಹಕ್ಕಾಗಿ 
ಕರ್ಮವನ್ನಾಡರಿಸುತ್ತಿದ್ದರು. ಹಾಗಲ್ಲದೆ ಅವರು ಜ್ಞಾನಿಗಳಲ್ಲವಂದಾದರೆ 
ಕರ್ಮದ್ವಾರಾ ಸತ್ತಶುದ್ದಿ, ಜ್ಞಾನಪ್ರಾಪ್ತಿ, ಜ್ಞಾನನಿಷ್ಠ - ಈ ಕ್ರಮದಿಂದ 
ಸಿದ್ದಿಯನ್ನು ಪಡದರು ಎಂದು ಅಭಿಪ್ರಾಯ. ಲೋಕಸಂಗ್ರಹ = ಜನರು ತಪ್ಪು 
ದಾರಿಗ ಹೋಗದಂತೆ ತಡೆಯುವುದು. 

ಯದೃದಾಚರತಿ ಶ್ರೇಷ್ಠಸ್ತತ್ತದೇವೇತರೋ ಜನಃ | 

ಸ ಯತ್‌ ಪ್ರಮಾಣಂ ಕುರುತೇ ಲೋಕಸ್ತದನುವರ್ತತೇ ॥ ೨೧ 


ಶ್ರೇಷ್ಠನಾದವನು ಯಾವಯಾವದನ್ನು ಆಚರಿಸುತ್ತಾನೋ ಅದನ್ನೇ ಇತರ 
ಜನರೂ ಆಚರಿಸುವರು. ಆತನು ಪ್ರಮಾಣವೆಂದು ಅಂಗೀಕರಿಸಿದನ್ನೇ 
ಲೋಕವು ಅನುಸರಿಸುತ್ತದೆ. 

ವಿವರಣೆ: ಬಲ್ಲವನು ಆದರ್ಶಭೂತನಾಗಿ ಲೋಕಸ ೦ಗ್ರಹಕ್ಕೋಸ್ಕರ ಕರ್ಮ 


ಅಧ್ಯಾಯ ೩ - ಕರ್ಮಯೋಗ ೯೫ 


ವನ್ನು ಆಚರಿಸಬೇಕೆಂದು ಅಭಿಪ್ರಾಯ. 
ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಷು ಕಿಂಚನ ಟ 
ನಾನವಾಪ್ರಮವಾಹ್ತ್ರವ್ಕಂ ವರ್ತ ಏವ ಚ ಕರ್ಮಣಿ ॥ ತ 
ಪಾರ್ಥ, ಮೂರು ಲೋಕಗಳಲ್ಲಿಯೂ ನಾನು ಮಾಡಬೇಕಾದ ಕರ್ತವ್ಯ 
ಕರ್ಮವು ಯಾವುದೂ ಇಲ್ಲ. ಏಕೆಂದರೆ, ನನಗೆ ಅಪ್ರಾಪ್ತವಾದ ಯಾವುದನ್ನೂ 
ಪಡಯಬೇಕಾಗಿಲ್ಲ. ಆದರೂ ನಾನು ಕರ್ಮದಲ್ಲಿ ತೊಡಗಿಯೇ ಇರುತ್ತೇನೆ! 
ಯದಿ ಹೃಹಂ ನ ವರ್ತೇಯ ಜಾತು ಕರ್ಮಣ್ಯತಂದ್ರಿತಃ | 
ಮಮ ವರ್ತಾನುವರ್ತಂತೇ ಮನುಷ್ಯಾಃ ಪಾರ್ಥ ಸರ್ವಶಃ ॥ ೨೩ 
ಒಂದು ವೇಳೆ ನಾನು ಆಲಸ್ಯವಿಲ್ಲದೆ ಕರ್ಮದಲ್ಲಿ ತೊಡಗದೇ ಹೋದರೆ, 
ಪಾರ್ಥ, ಮನುಷ್ಯರು ಎಲ್ಲ ಪ್ರಕಾರದಲ್ಲಿಯೂ ನನ್ನ ದಾರಿಯನ್ನು ಹಿಡಿದು 
ಕರ್ಮಾಚರಣಯನ್ನು ಬಿಡಬಹುದು. 


ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಮ್‌ ಟ 

ಸಂಕರಸ್ಕ ಚ ಕರ್ತಾ ಸ್ಕಾಮುಪಹನ್ಶಾಮಿಮಾಃ ಪ್ರಜಾಃ ॥ ೨೪ 

ನಾನು ಕರ್ಮ ಮಾಡದಿದ್ದರೆ ಈ ಲೋಕಗಳಲ್ಲವೂ ನಿರ್ಮೂಲವಾದಾವು. 
(ವರ್ಣಾಶ್ರಮಧರ್ಮಗಳ) ಸಾಂಕರ್ಯಕ್ಕೆ ಕಾರಣನಾದೇನು. ಅದರಿಂದ ಈ 
ಪ್ರಜೆಗಳನ್ನು ಹಾಳುಮಾಡಿದವನಾದೇನು! 

ಸಕ್ತಾಃ ಕರ್ಮಣ್ಮವಿದ್ಧಾಂಸೋ ಯಥಾ ಕುರ್ವಂತಿ ಭಾರತ 1 

ಕುರ್ಯಾದ್ವಿದ್ದಾನ್‌ ತಥಾ*ಸಕ್ತಶ್ಚಿಕೀರ್ಷುರ್ಲೋಕಸಂಗ್ರಹಮ್‌ ॥ ೨೫ 

ಆತ್ಮಜ್ಞಾನವಾಗದಿರುವ ಅಜ್ಜರು ಕರ್ಮದಲ್ಲಿ ಫಲಾಸಕ್ತರಾಗಿ ಹೇಗೆ ಕರ್ಮ 
ವನ್ನಾಚರಿಸುತ್ತಾರೋ, ಹಾಗೆ ಆತ್ಮಜ್ಞಾನಿಯಾದ ವಿದ್ವಾಂಸನೂ ಲೋಕ 
ಸಂಗ್ರಹಕ್ಕಾಗಿ ಫಲಾಸಕ್ತಿಯನ್ನು ತೊರೆದು ಕರ್ಮವನ್ನು ಮಾಡಬೇಕು. 

ನ ಬುದ್ಧಿಭೇದಂ ಜನಯೇದಜ್ಞಾನಾಂ ಕರ್ಮಸಂಗಿನಾಮ್‌ ಟ 

ಜೋಷಯೇತ್‌ ಸರ್ವಕರ್ಮಾಣಿ ವಿದ್ವಾನ್‌ ಯುಕ್ತಃ ಸಮಾಚರನ್‌ ॥ 

ಕರ್ಮದಲ್ಲ ಆಸಕ್ತಿಯುಳ್ಳ ಮೂಢಜನರಿಗೆ ಬುದ್ಧಿಭೇದವನ್ನು ಹುಟ್ಟಿಸ 
ಬಾರದು. ಜ್ಞಾನಿಯಾದವನು ಸಮಾಹಿತನಾಗಿ ಸರ್ವಕರ್ಮಗಳನ್ನು ಆಚರಿಸುತ್ತ 
ಮೂಢಜನರು ಕರ್ಮಗಳನ್ನಾಚರಿಸುವಂತ ನೋಡಿಕೊಳ್ಳಬೇಕು. 

ವಿವರಣೆ : ಜ್ಞಾನಿಯು ಕರ್ಮಗಳನ್ನು ನಿಂದಿಸಿದರೆ ಅಥವಾ ಮಾಡದಿದ್ದರೆ, 


೯೬ ಗೀತಾರ್ಥಪ್ರಕಾಶ 


ಮೂಢರೂ ಅವನನ್ನನುಸರಿಸಿ ಕರ್ಮತ್ಯಾಗ ಮಾಡುವರು. ಅದರಿಂದ ಅವರು 
ಪಾಪಿಗಳಾಗಿ ಕೆಟ್ಟುಹೋಗುವರು. 
ಪ್ರಕೃತೇಃ ಕ್ರಿಯಾಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ | 
ಅಹಂಕಾರವಿಮೂಢಾತ್ಮಾ ಕರ್ತಾಹಮಿತಿ ಮನ್ಯತೇ ॥ ೨೭ 


ಸರ್ವಪ್ರಕಾರದಲ್ಲಿಯೂ ಪ್ರಕೃತಿಯ ಸತ್ರರಜಸ್ತಮೋಗುಣಗಳು ಕರ್ಮ 
ಗಳನ್ನು ನಡೆಸುತ್ತವೆ. ಆದರೆ ಅಹಂಕಾರದಿಂದ ಮೂಢಬುದ್ದಿಯಾದವನು "ಈ 
ಕರ್ಮಗಳಿಗೆ ನಾನು ಕರ್ತ' ಎಂದು ತಿಳಿಯುತ್ತಾನೆ. 


ವಿವರಣೆ : ಲೌಕಿಕಕರ್ಮವಾಗಲಿ ಶಾಸ್ತ್ರೀಯಕರ್ಮವಾಗಲಿ ನಡೆಯುವುದು 
ಪ್ರಕೃತಿಯ ಗುಣತ್ರಯದಿಂದ, ಆತ್ಮವಂದಲ್ಲ. ಮೂಢನು ಪ್ರಕೃತಿಸಂಘಾತವಾದ 
ದೇಹವನ್ನೇ ಆತ್ಮವಂದು ತಿಳಿದು ಕರ್ಮದ ಕರ್ತನು ತಾನೆಂದು ಭ್ರಮಿಸುತ್ತಾನೆ. 
ದೇಹವನ್ನು "ಅಹಂ' ಎಂದು ತಿಳಿಯುವುದು ಅಹಂಕಾರ. 

ಅಜ್ಞಾನಿಗಳು ತಾವು ಕರ್ತೃಗಳಂದು ತಿಳಿದು ಕರ್ಮದಲ್ಲಿ ತೊಡಗುತ್ತಾರೆ. 
ಫಲದಲ್ಲಿ ಅವರಿಗೆ ಆಸಕ್ತಿ ಇರುತ್ತದೆ. ಲೋಕಸಂಗ್ರಹಕ್ಕಾಗಿ' ಜ್ಞಾನಿಯು 
ಮಾಡುವ ಕರ್ಮವು ಈ ಜಾತಿಯದಲ್ಲ. ತಾನು ಕರ್ತೃವಂಬ ಬುದ್ಧಿಯೇ 
ಇಲ್ಲವಾದ್ದರಿಂದ ಜ್ಞಾನಿಯ ದೃಷ್ಟಿಯಲ್ಲಿ ಅದು ಆತನ ಕರ್ಮವೇ ಅಲ್ಲ. 

ತತ್ವವಿತ್ತು ಮಹಾಬಾಹೋ ಗುಣಕರ್ಮವಿಭಾಗಯೋಃ | 

ಗುಣಾ ಗುಣೇಷು ವರ್ತಂತ ಇತಿ ಮತ್ತಾ ನ ಸಜ್ಜತೇ ॥ ೨೮ 


ಮಹಾಬಾಹು-ಅರ್ಜುನ, ಗುಣವಿಭಾಗವನ್ನೂ ಕರ್ಮವಿಭಾಗವನ್ನೂ ಅರಿತ 
ತತ್ವಜ್ಞಾನಿಯಾದರೋ (ಇಂದ್ರಿಯರೂಪದಲ್ಲಿ ಪರಿಣತವಾದ) ಗುಣಗಳು 
(ವಿಷಯರೂಪದಲ್ಲಿ ಪರಿಣತವಾದ) ಗುಣಗಳಲ್ಲಿ ಪ್ರವರ್ತಿಸುತ್ತಿವೆಯೆಂದು 
ತಿಳಿದು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ. 

ವಿವರಣೆ : ಜ್ಞಾನಿಯು ಆತ್ಮನಾದ ತನಗೆ ಅವುಗಳ ಸಂಬಂಧವಿಲ್ಲವೆಂದು 
ತಿಳಿದು ತಟಸ್ಮನಾಗಿರುತ್ತಾನೆ. 

ಪ್ರಕೃತೇರ್ಗುಣಸಂಮೂಢಾಃ ಸಜ್ಜಂತೇ ಗುಣಕರ್ಮಸು ! 

ತಾನಕೃತ್ನ್ನವಿದೋ ಮಂದಾನ್‌ ಕೃತ್ಸವಿನ್ನ ವಿಚಾಲಯೇತ್‌ ॥ ೨೯ 

ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞರು, ಗುಣಗಳು ನಡೆಸುವ 
ಕರ್ಮಗಳಲ್ಲಿ ಆಸಕ್ತಿಯನ್ನು ತಳೆದಿರುತ್ತಾರೆ. ಪೂರ್ಣಜ್ಞಾನಿಗಳಾದವರು 


ಅಧ್ಯಾಯ ೩ - ಕರ್ಮಯೋಗ ೯೭ 


ಅಲ್ಪಜ್ಞರಾದ ಆ ಮಂದಮತಿಗಳನ್ನು ಅಲುಗಾಡಿಸಿ ಬುದ್ದಿಭೇದವನ್ನುಂಟು 
ಮಾಡಬಾರದು (ಕರ್ಮತ್ಯಾಗಿಗಳನ್ನಾಗಿ ಮಾಡಬಾರದು). 


ಮಯಿ ಸರ್ವಾಣಿ ಕರ್ಮಾಣಿ ಸಂನ್ಮಸ್ಮಾಧ್ಯ್ಮಾತ್ಮಚೇತಸಾ | 
ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಧಸ್ವ ವಿಗತಜ್ವರಃ ॥ ೩೦ 


ಪರಮೇಶ್ವರನಾದ ನನ್ನಲ್ಲಿ ಸರ್ವಕರ್ಮಗಳನ್ನೂ ವಿವೇಕಬುದ್ದಿಯಿಂದ 
ಸಮರ್ಪಿಸಿ, ಆಸೆಯನ್ನು ತೊರೆದು, ನನ್ನದೆಂಬ ಭಾವನೆಯನ್ನು ತಳ್ಳಿಹಾಕಿ, 
ನಿಶ್ಚಿಂತನಾಗಿ ಯುದ್ಧ ಮಾಡು. 

ವಿವರಣೆ : ವಿವೇಕಬುದ್ದಿಯೆಂದರೆ ಪ್ರಕೃತದಲ್ಲಿ ಅರ್ಜುನನಿಗೆ "ನಾನು 
ಕರ್ಮಗಳನ್ನು ಮಾಡುವವನು. ಸೇವಕನಂತೆ ಈಶ್ವರನಿಗೋಸ್ಕರ ಮಾಡು 
ತ್ರಿದ್ದೇನೆ' ಎಂಬ ಬುದ್ದಿ. ಜ್ಞಾನಿಗೆ "ನಾನು ಕರ್ತನಲ್ಲ. ನಿಃಸಂಗನಾದ ಆತ್ಮನೇ 
ನಾನು' ಎಂಬುದು ವಿವೇಕಬುದ್ದಿ. 

ಯೇ ಮೇ ಮತಮಿದಂ ನಿತ್ಯ್ತಮನುತಿಷ್ಠಂತಿ ಮಾನವಾಃ | 

ಶ್ರದ್ಧಾವಂತೋsನಸೂಯಂತೋ ಮುಚ್ಕಂತೇ ತೇತಪಿ ಕರ್ಮಭಿಃ ॥ ೩೧ 

ಯಾರು ಈ ನನ್ನ ಮತವನ್ನು ನಿತ್ಯವೂ ಅನುಷ್ಕಾನಮಾಡುವರೋ ಪರಮ 
ಗುರುವಾದ ನನ್ನಲ್ಲಿ ಅಸೂಯೆಯನ್ನಿಡದೆ ಶ್ರದ್ಧಾವಂತರಾಗಿರುವರೋ ಅವರೂ 
ಸಹ ಕರ್ಮಬಂಧನಗಳಿಂದ ಬಿಡುಗಡೆ ಹೂಂದುವರು. 

ವಿವರಣೆ : ಜ್ಞಾನನಿಷ್ಕರಿಗೆ ಮುಕ್ತಿ ಇದ್ದೇ ಇದೆ. ಕರ್ಮನಿಷ್ಕರಿಗೂ ಸಹ 
ಚಿತ್ತಶುದ್ಧಿದ್ವಾರಾ ಮುಕ್ತಿ ಇದ್ದೇ ಇದೆ - ಎಂದು ಸೂಚಿಸುವುದಕ್ಕಾಗಿ “ತೇ8ಪಿ = 
ಅವರೂ ಸಹ' ಎಂದು ಹೇಳಿದ. 

ಯೇ ತ್ವೇತದಭ್ಮಸೂಯಂತೋ ನಾನುತಿಷ್ಠಂತಿ ಮೇ ಮತಮ್‌ | 

ಸರ್ವಜ್ಞಾನವಿಮೂಢಾನ್‌ ತಾನ್‌ ವಿದ್ಧಿ ನಷ್ಟಾನಚೇತಸಃ ॥ ೩೨ 

ಇನ್ನು ಯಾರು ಈ ನನ್ನ ಮತವನ್ನು ಅಸೂಯೆಯಿಂದ ನಿಂದಿಸುತ್ತ 
ಆಚರಣಗ ತರುವುದಿಲ್ಲವೋ ಅವರು ಯಾವ ಜ್ಞಾನವೂ ಇಲ್ಲದ ಮೂಢರು. 
ಬುದ್ದಿಹೀನರು. ಅವರು ಹಾಳಾಗಿಹೋದರೆಂದು ತಿಳಿ. 

ಅವರು ಏಕೆ ಹಾಗೆ ಧರ್ಮಚ್ಯುತರಾಗಿ ವರ್ತಿಸುತ್ತಾರಂದರೆ- 

ಸದೃಶಂ ಚೇಷ್ಟತೇ ಸ್ವಸ್ಕಾಃ ಪ್ರಕೃತೇರ್ಜಾನವಾನಪಿ 1 

ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಃ ಕಿಂ ಕರಿಷ್ಕತಿ ॥ ೩೩ 


೯೮ ಗೀತಾರ್ಥಪ್ರಕಾಶ 


ತಿಳಿದವನೂ ಸಹ ತನ್ನ ಜನ್ಮಾಂತರಸಂಸ್ಕಾರಕ್ಕೆ ಅನುಗುಣವಾಗಿ 
ನಡೆಯುತ್ತಾನೆ. ಪ್ರಾಣಿಮಾತ್ರಗಳೂ ತಮ್ಮ ತಮ್ಮ ಸಂಸ್ಕಾರವನ್ನನುಸಿರಿಸಿ 
ಹೋಗುತ್ತವೆ. ಹೀಗಿರುವಾಗ ಇದನ್ನು ಮಾಡಬೇಡವೆಂಬ ನಿಷೇಧವು ಏನು 
ಮಾಡೀತು? 

ಎಲ್ಲರೂ ತಮ್ಮ ಸಂಸ್ಕಾರವಿದ್ದಂತೆ ನಡೆಯುವುದಾದರೆ ಶಾಸ್ತ್ರವು 
ವ್ಯರ್ಥವಾಗುವುದಲ್ಲ! - ಎಂಬ ಶಂಕೆಗೆ ಉತ್ತರವಿದು - 


ಇಂದ್ರಿಯಸ್ಕೇಂದ್ರಿಯಸ್ಕಾರ್ಥೆೇ ರಾಗದ್ದೇಷೌ ವೃವಸ್ಥಿತೌ | 
ತಯೋರ್ನ ವಶಮಾಗಚ್ಛೇತ್‌ ತೌ ಹ್ಮಸ್ಕ ಪರಿಪಂಥಿನೌ ॥ ೩೪ 


ಪ್ರತಿಯೊಂದು ಇಂದ್ರಿಯಕ್ಕೆ ಗೋಚರವಾಗುವ ಶಬ್ದಾದಿವಿಷಯದಲ್ಲಿ 
ರಾಗದ್ದೇಷಗಳು-ಇಇಷ್ಟದಲ್ಲಿ ವಣೆ ಅನಿಷ್ಟದಲ್ಲಿ ದ್ವೇಷವೆಂದು--ವ್ಯ ವಸ್ಥಿತ 
ವಾಗಿರುತ್ತವೆ. ಧೀರನು ಅವುಗಳಿಗೆ ವಶನಾಗಬಾರದು. 'ರಾಗದ್ದ ೇೀಷಗಳು ಈತನ 
ಶತ್ರುಗಳು. 


ವಿವರಣೆ : ಹಿಂದಿನ ಶ್ಲೋಕದಲ್ಲಿರುವ ನಿಗ್ರಹಶೆಬ್ಬಕ್ಕ ನಿಷೇಧ, ಒತ್ತಾಯ - 
ಎಂದರ್ಥ; ಸಂಯಮವೆಂದಲ್ಲ. ಸಂಸ್ಕಾರವು ಬಲಶಾಲಿಯೆಂದು ತೋರಿ 
ಸುವುದಕ್ಕಾಗಿ "ನಿಗ್ರಹಃ ಕಿಂ ಕರಿಷ್ಕತಿ' ಎಂಬ ಮಾತು ಹೊರಟಿದೆ. 
ಶ್ರೇಯಸ್ಕಾಮನಾದ ಧೀರನು ತನ್ನ ಪೌರುಷದಿಂದ ಕೆಟ್ಟ ಸಂಸ್ಕಾರವನ್ನು 
ಗೆಲ್ಲಬೇಕು. ತುಂಟಕುದುರೆಗಳನ್ನು ಸಾರಥಿಯು ಬಿಗಿಹಿಡಿದು ಜಗ್ಗುವಂತೆ, 
ಧೀರನಾದವನು ಇಂದ್ರಿಯಗಳನ್ನು ಬಿಗಿಹಿಡಿದು ರಾಗದ್ದೇಷಗಳನ್ನು ಗೆಲ್ಲಬೇಕು. 
ಇದೇ ಪುರುಷಕಾರ. ಈ ಪುರುಷಪ್ರಯತ್ನದಿಂದ ಬಲಶಾಲಿಯಾದ ಹಿಂದಿನ 
ಸಂಸ್ಕಾರವನ್ನು ತಡೆಯುವುದು ಸಾಧ್ಯ. ಆಗ. ಮನುಷ್ಯನು ಶಾಸ್ತ್ರದೃಷ್ಟಿ 
ಯುಳ್ಳವನಾಗುತ್ತಾನೆ - ಎಂದು ಅಭಿಪ್ರಾಯ. 

ಶ್ರೇಯಾನ್‌ ಸ್ವಧರ್ಮೋ ವಿಗುಣಃ ಪರಧರ್ಮಾತ್‌ ಸ್ವನುಷ್ಠಿತಾತ್‌ 1 
ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೊೋ ಭಯಾವಹಃ ॥ ೩೫ 
ಸ್ವಧರ್ಮವು ಅಧಿಕಗುಣರಹಿತವಾದರೂ ಚೆನ್ನಾಗಿ ಅನುಷ್ಠಾನ ಮಾಡ 
ಲಾಗುವ ಪರಧರ್ಮಕ್ಕಿಂತ ಶ್ರೇಯಸ್ಕರ. ಸ್ವಧರ್ಮದಲ್ಲಿ ಮರಣವಾದರೂ 
ಲೇಸು, ಪರಧರ್ಮವು ಭಯಾವಹವಾದದ್ದು. (ನರಕವೇ ಮುಂತಾದ 
ಭಯವನ್ನು ತಂದೊಡ್ಡತಕ್ಕದ್ದು) 

ವಿವರಣೆ : ಸ್ವಧರ್ಮವೆಂದರೆ ವರ್ಣಾಶ್ರಮವಿಹಿತವಾದ ಧರ್ಮ. ಗುಣ 


ಅಧ್ಯಾಯ ೩ - ಕರ್ಮಯೋಗ ೯೯ 


ಕರ್ಮ ವಿಭಾಗವನ್ನನುಸರಿಸಿ ಚಾತುರ್ವರ್ಣ್ಯದ ವ್ಯವಸೆ ಯನ್ನೂ ಆಶ್ರಮ 
ವ್ಯವಸ್ಥಯನ್ನೂ ಶಾಸ್ತ್ರಕಾರರು ಸಮಾಜದ ಹಿತಕ್ಕಾಗಿ ಪ್ರಜಾರಗೊಳಿಸಿದರು. 
ಹೊತ್ತುಬಂದಾಗ ನವತೆಗೆದು ವಿಹಿತವಾದ ಧರ್ಮವನ್ನು ಬಿಡಕೂಡದೆಂದು 
ಅಭಿಪ್ರಾಯ. 


ಅರ್ಜುನ ಉವಾಚ - 
ಅಥ ಕೇನ ಪ್ರಯುಕ್ತೋ$ಯಂ ಹಾಪಂ ಚರತಿ ಪೂರುಷಃ | 
ಅನಿಚ್ಛನ್ನಪಿ ವಾರ್ನ್ಷೇಯ ಬಲಾದಿವ ನಿಯೋಜಿತಃ ॥ ೩೬ 


ಅರ್ಜುನನು ಇಂತೆಂದನು : ಶ್ರೀಕೃಷ್ಣ ಹಾಗಾದರೆ ಮನುಷ್ಯನು 
ಯಾವುದರಿಂದ ಪ್ರೇರಿತನಾಗಿ ಪಾಪಕರ್ಮವನ್ನಾಚರಿಸುತ್ತಾನೆ ? ತನಗೆ 
ಇಚ್ಛೆಯಿಲ್ಲದಿದ್ದರೂ ಬಲಾತ್ಕಾರವಾಗಿ ತಳ್ಳಲ್ಪಟ್ಟನೋ ಎಂಬಂತೆ ಪಾಪ 
ಕರ್ಮವನ್ನು ಆಚರಿಸುವುದೇಕೆ ? 
ಶ್ರೀಭಗವಾನುವಾಚ - 

ಕಾಮ ಏಷ ಕ್ರೋಧ ಏಷ ರಜೋಗುಣಸಮುದ್ಧವಃ | 

ಮಹಾಶನೋ ಮಹಾಪಾಷ್ಮಾ ವಿದ್ಧೇನಮಿಹ ವೈರಿಣಮ್‌ ॥ ೩೭ 

ಭಗವಂತನು ಹೇಳಿದನು: ಇದೇ ಕಾಮ, ಇದೇ ಕ್ರೋಧ. ಇದು 
ರಜೋಗುಣದಿಂದ ಹುಟ್ಟಿದ್ದು. ಕಾಮವು ಹೊಟ್ಟೆಬಾಕ (ಎಷ್ಟು ದೊರಕಿದರೂ 
ತೃಪ್ತಿ ಇಲ್ಲ). ಇದು ಮಹಾಪಾಪಿ. ಇದೇ ಸಂಸಾರದಲ್ಲಿ ವೈರಿಯಂದು ತಿಳಿ. 

ವಿವರಣೆ : ಕಾಮಕ್ಕೆ (ಆಸಗ ತಡೆಯಾದರೆ ಅದೇ ಕ್ರೋಧವಾಗಿ 
ಪರಿಣಮಿಸುತ್ತದೆ. ಮನುಷ್ಯನ ಆಸಗ ಮಿತಿಯಿಲ್ಲ. ದುಷ್ಕೃತ್ಕಕ್ಕೆ ತಳ್ಳತಕ್ಕದ್ದು 
ಇದೇ. ಕಟ್ಟ ಸಂಸ್ಕಾರವು ಪ್ರಬಲವಾಗಿದ್ದ. ರೆ ಪುರುಷಪ್ರಯತ್ನವು ಸೋ ಲುವುದೂ 
ಉಂಟು. 

ಧೂಮೇನಾವ್ರಿಯತೇ ವಶ್ನ್ಚಿರ್ಯಥಾದರ್ಶೋ ಮಲೇನ ಚ | 

ಯಥೋಲ್ಡೇನಾವೃತೋ ಗರ್ಭಸ್ತಥಾ ತೇನೇದಮಾವೃತಮ್‌ ॥ ೩೮ 

ಹೇಗೆ ಹೊಗೆಯಿಂದ ಬೆಂಕಿಯೂ ಕೊಳೆಯಿಂದ ಕನ್ನಡಿಯೂ ಮೇಲ್ಪೊರೆ 
ಯಿಂದ ಗರ್ಭವೂ ಮುಚ್ಚಿಕೂಂಡಿರುವುದೋ ಹಾಗೆ ವೃರಿಯಾದ ಆ ಕಾಮ 
ದಿಂದ ಇದು ಮುಚ್ಚಿಹೋಗಿದೆ. 

ಇದು ಎಂದರೆ ಯಾವುದು ? - 


೧೦೦ ಗೀತಾರ್ಥಪ್ರಕಾಶ 


ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಕವೈರಿಣಾ | 
ಕಾಮರೂಪೇಣ ಕೌಂತೇಯ ದುಷ್ಟ್ಬೂರೇಣಾನಲೇನ ಚ ॥ ೩೯ 


ಕೌಂತೇಯ, ಜ್ಞಾನಿಗೆ ನಿತ್ಯವೈರಿಯೂ ಇಚ್ಛಾರೂಪವೂ ಆದ ಕಾಮದಿಂದ 
ಮನುಷ್ಯನ ಜ್ಞಾನವು ಮುಚ್ಚಿಹೋಗಿದೆ. ಕಾಮವು ಪೂರ್ತಿ ಮಾಡಲು 
ಶಕ್ಕವಿಲ್ಲದ್ದು. ಅದಕ್ಕೆ ಬೆಂಕಿಯಂತೆ ಸಾಕು ಎಂಬುದೇ ಇಲ್ಲ. 

ಇಂದ್ರಿಯಾಣಿ ಮನೋಮುದ್ಧಿರಸ್ಕಾಧಿಷ್ಠ್ಕಾನಮುಚ್ಕತೇ | 

ಏತೈರ್ವಿಮೋಹಯತ್ಕ್ಶೇಷಃ ಜ್ಞಾನಮಾವೃತ್ಕ ದೇಹಿನಮ್‌ ॥ ೪೦ 


ಇಂದ್ರಿಯಗಳು, ಮನಸ್ಸು, ಬುದ್ದಿ - ಇವುಗಳು ಕಾಮಕ್ಕೆ ಆಶ್ರಯವಾಗಿವೆ. 
ಕಾಮವು ಇವುಗಳನ್ನಾಶ್ರಯಿಸಿಕೊಂಡು ಜ್ಞಾನವನ್ನು ಮುಸುಕಿ ಜೀವನನ್ನು 
ವಿಧವಿಧವಾಗಿ ಮೋಹಗೊಳಿಸುತ್ತದೆ. 

ತಸಾತ್ರಮಿಂದ್ರಿಯಾಣ್ಕಾದೌ ನಿಯಮ್ಮ ಭರತರ್ಷಭ ( 

ಪಾಪ್ಮಾನಂ ಪ್ರಜಹಿ ಹ್ಯೇನಂ ಜ್ಞಾನವಿಜ್ಞಾನನಾಶನಮ್‌ ॥ ೪೧ 

ಆದ್ದರಿಂದ ಅರ್ಜುನ, ಮೂದಲು ನೀನು ಇಂದ್ರಿಯಗಳನ್ನು ಬಿಗಿಹಿಡಿದು, 
ಜ್ಞಾನವಿಜ್ಞಾನಗಳನ್ನು ನಾಶಗೊಳಿಸುವ ಈ ಪಾಪಿಯನ್ನು ಸಂಹರಿಸು. 

ವಿವರಣೆ : ಶಾಸದಿಂದಲೂ ಆಜಾರ್ಯರಿಂದಲೂ ಪ್ರಾಪ್ತವಾದದ್ದು ಜ್ಞಾನ. 
ಅದನ್ನು ತನ್ನ ಅನುಭವಕ್ಕೆ ತಂದುಕೊಳ್ಳುವುದು ವಿಜ್ಞಾನ. 

ಇಂದ್ರಿಯಾಣಿ ಪರಾಣ್ಕಾಹುರಿಂದ್ರಿಯೇಭ್ಯಃ ಪರಂ ಮನಃ | 

ಮನಸಸ್ತು ಪರಾ ಬುದ್ಧಿರ್ಯೋ ಬುದ್ಧೇಃ ಪರತಸ್ತು ಸಃ ॥ ೪೨ 

ಇಂದ್ರಿಯಗಳು (ಸೂಕ್ಷ್ಮವಾಗಿಯೂ ವ್ಯಾಪಕವಾಗಿಯೂ ಇರುವುದರಿಂದ) 
ದೇಹಕ್ಕಿಂತ ಹೆಚ್ಚಿನವಂದು ಹೇಳುತ್ತಾರೆ. ಇಂದ್ರಿಯಗಳಿಗಿಂತ (ಸಂಕಲ್ಪ 
ವಿಕಲ್ಪರೂಪವಾಗಿರುವ) ಮನಸ್ಸು ಹೆಚ್ಚಿನದು. ಮನಸ್ಸಿಗಿಂತ (ನಿಶ್ಚಯಾತ್ಮಕ 
ವಾದ) ಬುದ್ಧಿ ಹೆಚ್ಚಿನದು. ಬುದ್ಧಿಗಿಂತಲೂ (ಅದನ್ನು ನೋಡುತ್ತಿರುವ) ಆತ್ಮನು 
ಹೆಚ್ಚಿನವನು. 

ಎವರಣೆ : ಮನೋಬುದ್ಧಿಗಳೆರಡೂ ಅಂತಃಕರಣದ ವೃತ್ತಿಗಳು. ಹೀಗೆ 
ಮಾಡಬೇಕಂದು ಆಲೋಚಿಸುವುದು ಸಂಕಲ್ಪ. ಒಂದು ವಸುವಿನಲ್ಲಿ 
ವಿಭಿನ್ನವಾದ ಚಿಂತನ ವಿಕಲ್ಪ. ಆತನಿಂದ ದೃಶ್ಯವಾದ ಬುದ್ಧಿ ಮೊದಲಾದದ್ದೆಲ್ಲವೂ 
ಅನಾತ್ಮ ಆತ್ಮನು ಇಂದ್ರಿಯಾದಿಗಳಿಗಿಂತ ಹೆಚ್ಚಿನವನು ಎಂಬುದು ಮುಖ್ಯ 


ಅಧ್ಯಾಯ ೩ - ಕರ್ಮಯೋಗ ೧೦೧ 


ತಾತ್ಪರ್ಯ. ನಮ್ಮಬುದ್ದಿ ನಮಗೆ ಗೋಚರಿಸುವುದರಿಂದ ಅದು ದೃಶ್ಯವೇ. 

ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಮಾತಾನಮಾತನಾ | 

ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಮ್‌ ॥ ೪೩ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹವಿದ್ಕ್ಯಾಯಾಂ ಯೋಗಶಾಸ್ತ್ರ 
ಕರ್ಮಯೋಗೋ ನಾಮ ತೃತೀಯೋ$ಧ್ಮಾಯಃ 

ಎಲೈ ಮಹಾಬಾಹು, ಹೀಗೆ ಬುದ್ದಿಗಿಂತಲೂ ಅಧಿಕನಾದವನು ಆತ್ಮ 
ನೆಂದರಿತು, ನಿನ್ನ ಮನಸ್ಸನ್ನು ಸಂಸ್ಕಾರಹೊಂದಿದ ಬುದ್ಧಿಯಿಂದ ನಿಯಂತ್ರಿಸಿ, 
ದುರ್ಧಷನಾದ ಈ ಕಾಮವೆಂಬ ಶತ್ರುವನ್ನು ಕೊಂದುಹಾಕು. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ 
ಮೂರನೆಯ ಅಧ್ಯಾಯವು ಸಮಾಪ್ತವಾಯಿತು. 


೩ನೆಯ ಅಧ್ಯಾಯದ ಸಾರ 


ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಸಾಂಖ್ಯಬುದ್ಧಿ, ಯೋಗಬುದ್ಧಿ - ಎಂಬ 
ಎರಡು ಬುದ್ಧಿಗಳನ್ನು ಉಪದೇಶಿಸಿದಮೇಲೆ, ಭಗವಂತನು ಜ್ಞಾನನಿಷ್ಠೆಯಿಂದ 
ಮೋಕ್ಷವಾಗುವುದೆಂದು ಹೇಳಿದನು. ಆದರೆ ಅರ್ಜುನನಿಗೆ ನೀನು ಕರ್ಮವನ್ನೇ 
ಮಾಡು ಎಂದು ಉಪದೇಶಿಸಿದನು. ಜ್ಞಾನವೇ ಹೆಚ್ಚಿನದಾದರೆ ಕರ್ಮದಲ್ಲಿಯೇ 
ನನ್ನನ್ನು ತೊಡಗಿಸುವ ಉದ್ದೇಶವೇನೆಂದು ತಿಳಿಯಲಾರದ ಅರ್ಜುನನು ಪ್ರಶ್ನೆ 
ಮಾಡಿದಾಗ ಭಗವಂತನು ಹೇಳಿದ್ದೇನೆಂದರೆ - 

ಅರ್ಜುನ, ಜ್ಞಾನನಿಷ್ಠಯಿಂದಲೇ ಮೋಕ್ಷವು ದೊರೆಯುತ್ತದೆಯೆಂಬುದು 
ನನ್ನ ಅಭಿಪ್ರಾಯ. ಜ್ಞಾನನಿಷ್ಠೆಯನ್ನೇರಲು ಚಿತ್ತಶುದ್ಧಿಯಾಗದಿದ್ದರ ಸಾಧ್ಯವಿಲ್ಲ. 
ಚಿತ್ತಶುದ್ಧಿಯನ್ನು ಪಡೆಯುವವರೆಗೆ ಕರ್ಮವನ್ನಾಚರಿಸಲೇಬೇಕೆಂದು ನನ್ನ 
ಆಶಯ. ಕರ್ಮವನ್ನು ಸುಮ್ಮನೆ ಕೈಬಿಟ್ಟಮಾತ್ರದಿಂದ ಜ್ಞಾನಕ್ಕೆ ಅಧಿಕಾರ 
ಬರುವುದಿಲ್ಲ. ಅಜ್ಞರಿಗೆ. ಕರ್ಮವನ್ನು ಬಿಡಲು ಸಾಧ್ಯವೂ ಇಲ್ಲ. 
ಕಮರ್ಮೇಂದ್ರಿಯಗಳನ್ನು ಒಂದು ವೇಳೆ ಬಿಗಿಹಿಡಿದರೂ ಅವರ ಮನಸ್ಸು ವಿಷಯ 
ಭೋಗವನ್ನು ಚಿಂತಿಸುತ್ತಲೇ ಇರುತ್ತದೆ. ಏಕೆಂದರೆ, ಅವರು ಕಾಮವನ್ನು 
ಗದ್ದಿರುವುದಿಲ್ಲ. ಕರ್ಮದಿಂದಲೇ ಶರೀರಯಾತ್ರೆ ಸಾಗಬೇಕಾಗಿದೆ. ಜಗಚ್ಚಕ್ರವೂ 
ಕರ್ಮದಿಂದಲೇ ನಡೆಯುತ್ತಿದೆ. ಕರ್ಮದಿಂದ ಕೆಡುಕೇನೂ ಇಲ್ಲ 


೧೦೨ ಗೀತಾರ್ಥಪ್ರಕಾಶ 


ಫಲಾಸಕ್ತಿಯೆಂಬ ಕಾಮದಿಂದ. ಮಾತ್ರ ಕೆಡುಕಿದೆ. ಆದ್ದರಿಂದ ಫಲದಲ್ಲಿ 
ಆಸೆಯನ್ನು ತ್ಯಜಿಸಿ ಈಶ್ವರಾರ್ಪಣಬುದ್ಧಿಯಿಂದ ಸಂಗರಹಿತನಾಗಿ ನೀನು 
ಕರ್ಮವನ್ನು ಮಾಡುತ್ತಿರಬೇಕು. ಪರಮೇಶ್ವರನಾದ ನಾನೂ ಸಹ ಯಾವ 
ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡುತ್ತಲೇ ಇದ್ದೇನೆ. ಇದರಿಂದ ಲೋಕ 
ಸಂಗ್ರಹವಾಗುತ್ತದೆ. ಜನರು ತಪ್ಪುದಾರಿಗೆ ಹೋಗದಂತೆ ಅವರಿಗೆ 
ಆದರ್ಶವಾಗಿರುವ ಕರ್ಮವನ್ನು ಮಾಡುತ್ತಿರಬೇಕು. ಹೀಗೆ ಫಲಾಪೇಕ್ಷೆಯನ್ನು 
ಸಂಪೂರ್ಣವಾಗಿ ತೊರೆದು, ವಿಹಿತಕರ್ಮಗಳನ್ನು ಆಚರಿಸುವುದರಿಂದ 
ಜ್ಞಾನನಿಷ್ಠಗೆ ಅರ್ಹತೆ ಬರುತ್ತದೆ. ಕರ್ಮದಲ್ಲಿ ಫಲಾಪೇಕ್ಷೆಯನ್ನಿಟ್ಟರ ಅದು 
ಬಂಧಕವಾಗಿ ಸಂಸಾರದಿಂದ ಬಿಡುಗಡೆ ಆಗುವುದೇ ಇಲ್ಲ. 

ಜನರು ಈ ನನ್ನ ಉಪದೇಶದಂತೆ ನಡೆಯದಿರುವುದಕ್ಕೆ ಅವರ ಮನಸ್ಸಿನಲ್ಲಿ 
ನೆಟ್ಟಿರುವ ಕಾಮವೇ ಕಾರಣ. ಕಾಮವೆಂದರೆ ಫಲಾಪೇಕ್ಷೆ, ವಿಷಯಭೋಗದಲ್ಲಿ 
ಆಸಕ್ತಿ. ಅದರಿಂದ ರಜೋಗುಣವು ತಲೆಯೆತ್ತಿ ಯುಕ್ತಾಯುಕ್ತ ವಿವೇಚನೆ 
ನಷ್ಟವಾಗುತ್ತದೆ. ಅವಿವೇಕದಿಂದ ಕರ್ಮವನ್ನು ಮಾಡತಕ್ಕವನಿಗೆ ಆತ್ಮಜ್ಞಾನ 
ವಾಗುವ ಸಂಭವವೇ ಇಲ್ಲ. ಮನುಷ್ಯನು ತನ್ನ ದೃಢಸಂಕಲ್ಪದಿಂದ ಇಂದ್ರಿಯ 
ಗಳನ್ನು ಜಯಿಸಿ, ಬುದ್ದಿಸಾಕ್ಷಿಯಾದ ಆತ್ಮನ ದರ್ಶನಕ್ಕಾಗಿ ಯತ್ನಿಸಬೇಕು. 
ಇಲ್ಲದಿದ್ದರೆ ಪ್ರಕೃತಿಯು ಅವನನ್ನು ದಿಕ್ಕುತಪ್ಪಿಸಿ ಎತ್ತಲೋ ತಳ್ಳಿಬಿಡುತ್ತದೆ. 
ಇಂದ್ರಿಯ, ಮನಸ್ಸು, ಬುದ್ದಿ - ಇವುಗಳನ್ನಾಶ್ರಯಿಸಿಕೊಂಡು ಕಾಮವು ತಲೆ 
ಎತ್ತುವುದು. ಆದ್ದರಿಂದ ಇವುಗಳನ್ನು ಕ್ರಮವಾಗಿ ಜಯಿಸಬೇಕು. ಅರ್ಜುನ, 
ಜನಕಾದಿ ರಾಜರ್ಷಿಗಳೂ ಕರ್ಮವನ್ನು ಮಾಡುತ್ತಲೇ ಸಿದ್ದಿಯನ್ನು ಪಡದಿದ್ದಾರೆ. 
ಚಿತ್ತಶುದ್ದಿಯಾಗುವ ಪರ್ಯಂತ, ಕಾಮವನ್ನು ಪೂರ್ತಿಯಾಗಿ ಗೆಲ್ಲುವ 
ಪರ್ಯಂತ, ನೀನು ವಿಹಿತಕರ್ಮವನ್ನು ಮಾಡುತ್ತಿರು. ಈಶ್ವರಪ್ರೀತ್ಯರ್ಥವಂದು 
ತಿಳಿದು ಮಾಡು. ಇದರಿಂದ ಮುಂದೆ ನಿನಗೆ ಶ್ರೇಯಸ್ಸಾಗುತ್ತದೆ. 


ಅಧ್ಯಾಯ ೪ 
ಜ್ಞಾನಯೋಗ 


ಹಿಂದಿನ ಎರಡು ಅಧ್ಯಾಯಗಳಲ್ಲ ಕರ್ಮಯೋಗವನ್ನೂ ಅದರಿಂದ ಸಿದ್ಧಿಸುವ 
ಜ್ಞಾನಯೋಗವನ್ನೂ ಹೇಳಿದ್ದಾಯಿತು. ಮುಖ್ಯವಾದ ವೇದಾರ್ಥವೂ ಇಷ್ಟೇ 
ಆದ್ದರಿಂದ ಹೇಳಬೇಕಾದದ್ದು ಸಮಾಪ್ತವಾಯಿತಂದು ಭಾವಿಸಿ, ಇದರ 
ಸಂಪ್ರದಾಯವನ್ನು ತಿಳಿಸುವುದಕ್ಕಾಗಿ ಭಗವಂತನು ಈಗ ವಂಶಕೀರ್ತನಭೆಯನ್ನು 
ಮಾಡುತ್ತಾನೆ. ಸಮಗ್ರ ಗೀತಾತಾತ್ಸರ್ಯವಿರುವುದೂ ಇಷ್ಟೆ. ಆದರೆ 
ಅರ್ಜುನನು ಮತ್ತೆ ಪ್ರಶ್ನಿಸುವುದರಿಂದ, ಇದೇ ವಿಚಾರವನ್ನು ಮುಂದೆ 
ವಿಸ್ತರಿಸಲಾಗುತ್ತದೆ. 

ಇಮಂ ವಿವಸ್ಥತೇ ಯೋಗಂ ಪ್ರೋಕ್ತವಾನಹಮವಉಯಮ್‌ ಔ॥ 

ವಿವಸ್ವಾನ್‌ ಮನವೇ ಪ್ರಾಹ ಮನುರಿಕ್ಸ್ವಾಕವೇಇ*ಬ್ರವೀತ್‌ ॥ ೧ 


ಭಗವಂತನು ಹೀಗೆಂದನು - ಶಾಶ್ವತವಾಗಿರುವ ಈ ಯೋಗವನ್ನು 
ನಾನು ವಿವಸ್ವಂತನಿಗೆ (ಸೂರ್ಯನಿಗೆ) ಉಪದೇಶಿಸಿದೆನು. ವಿವಸ್ತಂತನು (ತನ್ನ 
ಮಗನಾದ) ಮನುವಿಗೆ ಬೋಧಿಸಿದನು. ಮನುವು (ತನ್ನ ಮಗನಾದ) 
ಇಕ್ಟ್ಯಾಕುವಿಗೆ ತಿಳಿಸಿದನು. 

ಏವಂ ಪರಂಪರಾಪ್ರಾಪ್ತಮಿಮಂ ರಾಜರ್ಷಯೋ ವಿದುಃ ಟ 

ಸ ಕಾಲೇನೇಹ ಮಹತಾ ಯೋಗೋ ನಷ್ಟಃ ಪರಂತಪ ॥ ತ್ರ 

ಹೀಗೆ ಪರಂಪರೆಯಿಂದ ಬಂದ ಈ ಯೋಗವನ್ನು ರಾಜರ್ಷಿಗಳು 
ಬಲ್ಲವರಾಗಿದ್ದರು. ಅರ್ಜುಸ, ಬಹಳ ಕಾಲವಾದ್ದರಿಂದ ಈಗ ಇದು ನಷ್ಟವಾಗಿದೆ 
(ಪರಂಪರೆಯು ಕಡಿದುಹೋಗಿದೆ). 


ಸ ಏವಾಯಂ ಮಯಾ ತೇದ್ಕ ಯೋಗಃ ಪ್ರೋಕ್ತಃ ಪುರಾತನಃ | 
ಭಕ್ತೋ$ಸಿ ಮೇ ಸಖಾ ಚೇತಿ ರಹಸ್ಮಂ ಹೇತದುತ್ತಮಮ್‌ ॥ ೩ 
ನನಗೆ ಪ್ರಿಯನಾದ ಭಕ್ತನೂ ಸಖನೂ ಆಗಿರುವೆಯಾದ್ದರಿಂದ, ಪುರಾತನ 


ವಾದ ಅದೇ ಯೋಗವನ್ನು ನಿನಗೆ ನಾನು ಹೇಳಿದ್ದೇನೆ. ಇದು ಶ್ರೇಷ್ಠವಾದ 
ಒಂದು ರಹಸ್ಯ. 


೧೦೪ ಗೀತಾರ್ಥಪ್ರಕಾಶ 


ಅರ್ಜುನ ಉವಾಚ - 
ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ | 
ಕಥಮೇತದ್ದಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ ॥ ಲ 


ಅರ್ಜುನನು ಹೇಳಿದನು : ನಿನ್ನ ಜನ್ಮ ಈಚಿನದು. ವಿವಸ್ತಂತನ ಜನ್ಮ 
ಇನ್ನೊಂದು (ಸೃಷ್ಟಿಯ ಆದಿಕಾಲದಲ್ಲಿ). ನೀನು ಪೂರ್ವದಲ್ಲಿ ವಿವಸ್ವಂತನಿಗೆ 
ಉಪದೇಶಿಸಿದೆಯೆಂದು ನಾನು ಹೇಗ ತಿಳಿದುಕೊಳ್ಳಲಿ? (ಸೂರ್ಯ, 
ವೈವಸ್ತತಮನುಗಳು ಈಗ ಇದ್ದರೂ ಇಕ್ಷ್ವಾಕುವಿಗೂ ಪೂರ್ವದಲ್ಲಿ ನೀನು 
ಉಪದೇಶಿಸಿದ್ದು ಹೇಗೆ 
ಶ್ರೀಭಗವಾನುವಾಚ - 

ಬಹೂನಿ ಮೇ ವೃತೀತಾನಿ ಜನ್ಮಾನಿ ತವ ಚಾರ್ಜುನ ಟ 

ತಾನ್ನಹಂ ವೇದ ಸರ್ವಾಣಿ ನ ತ್ವಂ ವೇತ್ಮ ಪರಂತಪ ॥ ೫ 


ಭಗವಂತನು ಹೇಳಿದನು : ನನಗೂ ನಿನಗೂ ಬಹಳ ಜನಗಳು ಆಗಿ 
ಹೋದವು. ಅವೆಲ್ಲವನ್ನು ನಾನು ಬಲ್ಲೆ - ನೀನು ಮಾತ್ರ ಅವುಗಳನ್ನರಿಯೆ. 

ಅಜೋ ಪಿ ಸನ್ನವ್ಯಯಾತ್ಮಾ ಭೂತಾನಾಮೀಶ್ವರೋತಪಿ ಸನ್‌ | 

ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಕಾತ್ಮಮಾಯಯಾ ॥ ೬ 

ನಾನು ಜನ್ಮರಹಿತನಾಗಿದ್ದರೂ ಅಕ್ಷಯವಾದ ಜ್ಞಾನಶಕ್ತಿ ಸ್ವಭಾವದವ 
ನಾದರೂ ಎಲ್ಲ ಪ್ರಾಣಿಗಳಿಗ ಈಶ್ವರನಾಗಿದ್ದರೂ ನನ್ನ ವೃಷ್ಣವೀಮಾಯಯನ್ನು 
ವಶೀಕರಿಸಿಕೊಂಡು ನನ್ನ ಮಾಯೆಯಿಂದಲೇ ಹುಟ್ಟುತ್ತೇನೆ. (ದೇಹಧಾರಿಯಾಗಿ 
ಹುಟ್ಟಿದಂತೆ ಕಾಣಿಸಿಕೊಳ್ಳುತ್ತೇನ) 

ವಿವರಣೆ : ಅವ್ಯಯಾತ್ಮಾ ಎ ಆತ್ಮ ಎಂದರೆ ಇಲ್ಲಿ ಸ್ವಭಾವ. ಈಶ್ವರನಲ್ಲಿ 
ಜ್ಞಾನಶಕ್ತಿಯಂಬ ಸ್ವಭಾವವು ಕ್ಲೀಣವಾಗುವುದೇ ಇಲ್ಲ. 

ಯದಾ ಯದಾ ಹಿ ಧರ್ಮಸ್ಕ ಗ್ಲಾನಿರ್ಭವತಿ ಭಾರತ 1 

ಅಭ್ಯತ್ಥಾನಮಧರ್ಮಸ್ಮ ತದಾತ್ಮಾನಂ ಸೃಜಾಮ್ಮಹಮ್‌ ॥ ಪ 

ಭರತವಂಶೋತ್ಸನ್ನ-ಅರ್ಜುನ, ಯಾವಯಾವಾಗ ಧರ್ಮಕ್ಕೆ ಕ್ಷೀಣತೆಯೂ 
ಅಧರ್ಮಕ್ಕೆ ಉತ್ತಿಶಿಯೂ ಉಂಟಾಗುವುದೋ ಆಗ ನನ್ನನ್ನು ನಾನು 
ಸೃಜಿಸಿಕೊಳ್ಳುತ್ತೇನೆ. (ಅವತಾರ ಮಾಡುತ್ತೇನೆ) 


ಅಧ್ಯಾಯ ೪ - ಜ್ಞಾನಯೋಗ ೧೦೫ 


ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಟತಾಮ್‌ | 

ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ॥ ೮ 

ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುರ್ಜನರನ್ನು ನಾಶ ಮಾಡುವು 
ದಕ್ಕಾಗಿಯೂ ಧರ್ಮವನ್ನು ಸರಿಯಾಗಿ ಸ್ಮಾಪಿಸುವುದಕ್ಕಾಗಿಯೂ ನಾನು 
ಯುಗಯುಗಗಳಲ್ಲಿ ಜನ್ಮವನ್ನು ತಗೆದುಕೊಳ್ಳುತ್ತಿದ್ದೇನೆ. 

ಜನ್ಮ ಕರ್ಮ ಚ ಮೇ ದಿವಮೇವಂ ಯೋ ವೇತ್ತಿ ತತ್ವತಃ ! 

ತ್ಮಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋತರ್ಜುನ ॥ ೯ 


ಈ ರೀತಿಯಾಗಿರುವ ನನ್ನ ಜನ್ಮವನ್ನೂ ಕರ್ಮವನ್ನೂ ತತ್ತರೀತಿಯಿಂದ 
ಯಾವನು ತಿಳಿದುಕೊಳ್ಳುತ್ತಾನೋ ಅವನು ದೇಹವನ್ನು ತ್ಯಜಿಸಿದಮೇಲ ಮತ್ತ 
ಜನ್ಮವನ್ನು ಪಡೆಯುವುದಿಲ್ಲ. ಅರ್ಜುನ, ಅವನು ನನ್ನಲ್ಲಿ ಸೇರಿಹೋಗುತ್ತಾನೆ. 

ವಿವರಣೆ : ಅವ್ಯಕ್ತನಾದ ಪರಮಾತ್ಮನು ಮಾಯೆಯಿಂದ ಸಗುಣನಾಗುವು 
ದಂತು? ಜನ್ಮವಂದರೇನು? ಎಂಬುದನ್ನರಿತರೆ ಅಧ್ಯಾತಜ್ಞಾನವಾಗುತ್ತದೆ. 
ಅವತರಿಸಿದಾಗ ಪರಮಾತ್ಮನ ಕರ್ಮ ಹೇಗಿತ್ತು? ಎಂದು ವಿಚಾರಿಸಿ ತಿಳಿದರೆ 
ಕರ್ಮಯೋಗದ ಅರಿವಾಗುತ್ತದೆ. ಕರ್ಮಯೋಗ ಮತ್ತು ಅಧ್ಯಾತಜ್ಞಾನ - 
ಇವರಡು ಮೋಕ್ಷಕ್ಕೆ ಕಾರಣ. ಈಶ್ವರಜ್ಞಾನವೇ ಆತ್ಮಜ್ಞಾನ. 

ವೀತರಾಗಭಯಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾಃ | 

ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ ॥ ೧೦ 

ಪ್ರೀತಿ ಭೀತಿ ಕ್ರೋಧಗಳನ್ನು ತ್ಯಜಿಸಿ ಮನ್ಮಯರಾಗಿ ನನ್ನನ್ನು ಆಶ್ರಯಿಸಿದ 
ಬಹಳ ಜನರು ಜ್ಞಾನವಂಬ ತಪಸ್ಸಿನಿಂದ ಪೂತರಾಗಿ ನನ್ನ ಸ್ವರೂಪವನ್ನು- 
ಎಂದರೆ ಮೋಕ್ಷವನ್ನು ಪಡದಿದ್ದಾರೆ. 

ವಿವರಣೆ : ಈ ಮೋಕ್ಷಮಾರ್ಗವು ಬಹಳ ಹಿಂದಿನಿಂದ ಇತ್ತು ಎಂದು 
ಶ್ಲೋಕದ ತಾತ್ಪರ್ಯ. ಮನ್ಮಯರು- ಈಶ್ವರಾಭೇದದರ್ಶಿಗಳಾದ ಬ್ರಹ್ಮವಿದರು. 

ಯೇ ಯಥಾ ಮಾಂ ಪ್ರಪದ್ಧಂತೇ ತಾಂಸ್ತಥ್ಸೈವ ಭಜಾಮ್ಮಹಮ್‌ | 

ಮಮ ವರ್ತ್ಮಾನುವರ್ತಂತೇ ಮನುಷ್ಕಾಃ ಪಾರ್ಥ ಸರ್ವಶಃ ॥ ೧೧ 

ಯಾರು ಯಾವ ಪ್ರಕಾರದಿಂದ (ಯಾವ ಫಲಾಪೇಕ್ಷೆಯಿಂದ) ನನ್ನನ್ನು 
ಸೇವಿಸುತ್ತಾರೋ ಆ ಪ್ರಕಾರದಲ್ಲಿಯೇ (ಆ ಫಲವನ್ನಿತು ಅವರನ್ನು 
ಅನುಗ್ರಹಿಸುತ್ತೇನೆ. ಪಾರ್ಥ, (ಆಯಾ ಧರ್ಮದಲ್ಲಿ ಅಧಿಕೃತರಾದ) ಮನುಷ್ಯರು 


೧೦೬ ಗೀತಾರ್ಥಪ್ರಕಾಶ 


ಎಲ್ಲ ವಿಧದಲ್ಲಿಯೂ `ನಾನು ಹಾಕಿಕೊಟ್ಟ ಮಾರ್ಗವನ್ನನುಸರಿಸುತ್ತಾರೆ. 
(ಫಲಕ್ಕಾಗಿ ನನ್ನನ್ನು ಭಜಿಸುತ್ತಾರೆ) | 

ವಿವರಣೆ : ಫಲಾಪೇಕ್ಟಿಗಳಿಗೆ ಆಯಾ ಫಲವನ್ನೂ ಕರ್ಮಯೋಗಿಗಳಿಗೆ 
ಜ್ಞಾನವನ್ನೂ ಜ್ಞಾನನಿಷ್ಠರಿಗೆ ಮೋಕ್ಷವನ್ನೂ ಕೊಡುತ್ತೇನೆ. ಭಕ್ತರ ಅಪೇಕ್ಷಗೆ ತಕ್ಕ 
ಫಲ ದೊರೆಯುತ್ತದೆ. ನನಗೆ ಪಕ್ಷಪಾತವೇನೂ ಇಲ್ಲ. ಕರ್ಮದಿಂದ ದೊರಕುವ 
ಫಲ ನನ್ನ ಮೂಲಕವಾಗಿಯೇ, ಸ್ವತಂತ್ರವಾಗಿ ಅಲ್ಲ. ನಾನು ಸರ್ವದೇವತಾ 
ಸ್ವರೂಪನಾದ್ದರಿಂದ ಯಾರನ್ನು ಭಜಿಸಿದರೂ ನನಗೆ ಸಲ್ಲುತ್ತದೆ - ಎಂದು 
ಅಭಿಪ್ರಾಯ. 


ಕಾಂಕ್ಸಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ! 

ಕ್ಷಿಪ್ರಂ ಹಿ ಮಾನುಷೇ ಲೋಕೇ ಸಿದ್ಧಿರ್ಭವತಿ ಕರ್ಮಜಾ ॥ ೧೨ 

ಈ ಲೋಕದಲ್ಲಿ ಕರ್ಮಗಳಿಗೆ ಫಲಸಿದ್ದಿಯನ್ನಪೇಕ್ಷಿಸತಕ್ಕವರು ದೇವತೆ 
ಗಳನ್ನು ಪೂಜಿಸುತ್ತಾರೆ. ಏಕೆಂದರೆ, ಮನುಷ್ಕಲೋಕದಲ್ಲಿ ಕರ್ಮಾನುಷ್ಠ್ಕಾನದ 
ಫಲಸಿದ್ದಿಯು ಬೇಗನೆ ಲಭಿಸುತ್ತದೆ. 

ವಿವರಣೆ : ಕರ್ಮಗಳ ಲೌಕಿಕಫಲವು ಬೇಗನೆ ದೊರೆಯುತ್ತದೆ. ಮೋಕ್ಟವು 
ಹಾಗೆ ಸುಲಭವಾಗಿ ದೂರಕತಕ್ಕದ್ದಲ್ಲ. "ಮಾನುಷೇ ಲೋಕೇ' ಎಂದು ಹೇಳಿದ್ದು 
ವರ್ಣಾಶ್ರಮಧರ್ಮವು ಮನುಷ್ಯ೮ಲೋಕದಲ್ಲ ಮಾತ್ರ ಎಂದು ಸೂಚಿಸುವು 
ದಕ್ಕಾಗಿ. 

ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮವಿಭಾಗಶಃ | 

ತಸ್ಕ ಕರ್ತಾರಮಪಿ ಮಾಂ ವಿದ್ಠಕರ್ತಾರಮವ್ಮಯಮ್‌ ॥ ೧೩ 


ಸತ್ತಾದಿಗುಣಗಳ ಮತ್ತು ತಪಸ್ಸು ಮುಂತಾದ ಕರ್ಮಗಳ ವಿಂಗಡದಿಂದ ಈ 
ಚಾತುರ್ವರ್ಣ್ಯವನ್ನು ನಾನು ಸೃಷ್ಟಿಸಿದ್ದೇನೆ. ಇದಕ್ಕೆ ನಾನು (ಮಾಯೆಯ 
ವ್ಯವಹಾರದಿಂದ] ಕರ್ತೃವಾಗಿದ್ದರೂ ನಿಜವಾಗಿ ಕರ್ತವಲ್ಲವಂದೂ 
ಆದ್ದರಿಂದಲೇ ಅವ್ಯಯ - ಎಂದರೆ - ಸಂಸಾರಿಯಲ್ಲವೆಂದೂ ತಿಳಿ. 

ವಿವರಣೆ : ವ್ಯಯವೆಂದರೆ ವಿಕಾರ. ಸಂಸಾರವೇ ವಿಕಾರ. ಅವ್ಯಯ ೩ 
ಸಂಸಾರವೆಂಬ ವಿಕಾರದಿಂದ ರಹಿತ. ಕರ್ತೃವಾದರೆ ಸಂಸಾರಿಯೇ ಆಗಿಬಿಡುತ್ತಾ 
ನಾದ್ದರಿಂದ, ಹೀಗೆ ಅರ್ಥ ಮಾಡುವುದು ಪ್ರಕೃತದಲ್ಲಿ ಉಚಿತ. 


ಅಧ್ಯಾಯ ೪ - ಜ್ಞಾನಯೋಗ ೧೦೭ 


ನ ಮಾಂ ಕರ್ಮಾಣಿ ಲಿಂಪಂತಿ ನ ಮೇ ಕರ್ಮಥಲೇ ಸ್ಪೃಹಾ 1 


ಲು 


ಇತಿ ಮಾಂ ಯೋ $ಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೇ ॥ ೧೪ 


ನನಗೆ ಕರ್ಮಗಳು ಅಂಟುವುದಿಲ್ಲ. ನನಗೆ ಕರ್ಮಫಲದಲ್ಲಿ ಆಸೆ ಇಲ್ಲ. 
ಹೀಗೆಂದು ಯಾವನು ನನ್ನನ್ನು ಅರಿತುಕೊಳ್ಳುವನೋ ಅವನು ಕರ್ಮಗಳಿಂದ 
ಬದ್ದನಾಗುವುದಿಲ್ಲ. 

ವಿವರಣೆ : ಪರಮಾತ್ಮನಾದ ನನ್ನ ಸ್ವರೂಪವೇ ತಾನೆಂದು ತಿಳಿದು ಯಾವನು 
"ತಾನು ಕರ್ತನಲ್ಲವೆಂದೂ ತನಗೆ ಫಲದ ಆಸೆಯಿಲ್ಲ'ವೆಂದೂ ತಿಳಿಯುತ್ತಾನೋ 
ಅವನಿಗೆ ಸಂಸಾರಬಂಧನವಿಲ್ಲ - ಎಂದು ಅಭಿಪ್ರಾಯ. 

ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಪುಭಿಃ ! 

ಕುರು ಕರ್ಮವ ತಸಾತ್ರ್ಯಂ ಪೂರ್ವೈಃ ಪೂರ್ವತರಂ ಕೃತಮ್‌ ॥ ೧೫ 

ಈ ರೀತಿಯಲ್ಲಿ "ನಾನು ಕರ್ತನಲ್ಲ, ನನಗೆ ಕರ್ಮಫಲದಲ್ಲಿ ಆಸೆ ಇಲ್ಲ' 
ಎಂದು ಭಾವಿಸಿಕೊಂಡು ಹಿಂದಿನ ಮುಮುಕ್ಬ್ಷುಗಳಾದ ಕರ್ಮಯೋಗಿಗಳು 
ಕರ್ಮವನ್ನು ಆಚರಿಸಿದ್ದಾರೆ. ಆದ್ದರಿಂದ ನೀನೂ ಸಹ ಹಿಂದಿನವರು ಮಾಡಿದ 
ಬಲುಹಿಂದಿನದಾದ (ನಿಷ್ಕಾಮ) ಕರ್ಮವನ್ನು ಮಾಡು. 

ವಿವರಣೆ : ಆತ್ಮಜ್ಞಾನಿಯಲ್ಲದಿದ್ದರೆ ಚಿತ್ರಶುದ್ದಿಗಾಗಿ, ಆತ್ಮಚ್ಞಾನಿಯಾದರೆ 

ಣಾ ಸ ಹ ಧಿ ಣ್ಗಾ 

ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡು. 

ಕಿಂ ಕರ್ಮ ಕಿಮಕರ್ಮೆೇತಿ ಕವಯೋ ಪ್ಕತ್ರ ಮೋಹಿತಾಃ | 

ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಸೃಸೇ*ಶುಭಾತ್‌ ॥ ೧೬ 


ಯಾವುದು ಕರ್ಮ, ಯಾವುದು ಅಕರ್ಮ - ಎಂಬ ವಿಷಯದಲ್ಲಿ 
ಬುದ್ದಿಶಾಲಿಗಳೂ ಮೋಹಗೂಂಡಿದ್ದಾರ. ಆದ್ದರಿಂದ ಕರ್ಮದ ವಿಷಯವನ್ನು 
ನಿನಗ ಹೇಳುವನು. ಇದನ್ನರಿತುಕೊಂಡರೆ, ಅಶುಭವಾದ ಸಂಸಾರದಿಂದ 
ಬಿಡುಗಡ ಹೊಂದುವೆ. 


ಕರ್ಮಣೋ ಹೃಪಿ ಬೋದ್ಧವ್ಯಂ ಬೋದ್ಧವ್ಕಂ ಚ ವಿಕರ್ಮಣಃ ! 

ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ ॥ ೧೭ 

(ಶಾಸ್ತವಿಹಿತವಾದ) ಕರ್ಮದ ವಿಷಯವನ್ನೂ ತಿಳಿಯಬೇಕಾದ್ದಿದೆ. 
(ಪ್ರತಿಷಿದ್ದವಾದ) ವಿಕರ್ಮದ ವಿಷಯವಾಗಿಯೂ ಅರಿತುಕೊಳ್ಳಬೇಕಾದ್ದಿದೆ. 
(ಕರ್ಮತ್ಯಾಗವಂಬ) ಅಕರ್ಮದ ವಿಚಾರವಾಗಿಯೂ ಅರಿಯಬೇಕಾದ್ದಿದ. 


೧೦೮ ಗೀತಾರ್ಥಪ್ರಕಾಶ 


ಕರ್ಮಕ್ಕೆ ಸಂಬಂಧಿಸಿದ ಜ್ಞಾನವು ಕ್ಲಿಷ್ಟವಾದದ್ದು. 

ಕರ್ಮಣ್ಯಕರ್ಮ ಯಃ ಪಶ್ಮೇದಕರ್ಮಣಿ ಚ ಕರ್ಮ ಯಃ ॥ 

ಸ ಬುದ್ಧಿಮಾನ್‌ ಮನುಷ್ಕೇಷು ಸ ಯುಕ್ತಃ ಕೃತ್ನಕರ್ಮಕೃತ್‌ ॥ ೧೮ 

ಕರ್ಮದಲ್ಲಿ ಅಕರ್ಮವನ್ನೂ ಅಕರ್ಮದಲ್ಲಿ ಕರ್ಮವನ್ನೂ ಯಾವಾತನು 
ಶೋಧಿಸಿ ಕಂಡುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಬುದ್ದಿಶಾಲಿ. ಅವನು 
ಯೋಗಿ, ಅವನು ಸರ್ವಕರ್ಮಗಳನ್ನೂ ಮಾಡಿದವನು (ಕೃತಕೃತ್ಸ). 


ವಿವರಣೆ : ಈ ಶ್ಲೋಕದಲ್ಲಿ ಕರ್ಮವೆಂದರೆ ಕ್ರಿಯಾಸಾಮಾನ್ಯವೆಂದರ್ಥ. 
ನೋಡುವುದು, ಕೇಳುವುದು, ಹೋಗುವುದು - ಇದೆಲ್ಲ ಕರ್ಮವೇ. ನಾವು 
ಮಾಡುವ ಕ್ರಿಯೆ ದೇಹೇಂದ್ರಿಯಗಳಿಗೆ ಸೇರಿದ್ದು. ಆತ್ಮನಲ್ಲಿ ಯಾವ ಕ್ರಿಯೆಯೂ 
ಇಲ್ಲ - ಎಂಬುದು ಸಿದ್ದಾಂತ. ದೇಹೇಂದ್ರಿಯಗಳು ಕಲಸ ಮಾಡುತ್ತಿದ್ದರೂ 
"ಆತ್ಮನಾದ ನಾನು ಕರ್ಮವನ್ನು ಮಾಡುತ್ತಿಲ್ಲ' ಎಂದು ತಿಳಿದರೆ ಕರ್ಮದಲ್ಲಿ 
ಅಕರ್ಮವನ್ನು ಕಂಡಂತಾಯಿತು. "ಏನೂ ಕೆಲಸ ಮಾಡದೆ ಸುಮ್ಮನೆ ಇದ್ದೇನೆ' 
ಎಂದು ಆತ್ಮನಲ್ಲಿ ಅಕರ್ಮವನ್ನು ಆರೋಪಿಸಿಕೊಂಡಾಗಲೂ ಅದು "ನಾನು 
ಸುಮನಿದ್ದೇನೆ' ಎಂಬ ಅಹಂಕಾರರೂಪಕರ್ಮವೇ ಆಗಿಬಿಡುತ್ತದೆ. ಆತನಲ್ಲಿ 
ಪ್ರವೃತ್ತಿ ನಿವೃತ್ತಳರಡೂ ಇಲ್ಲವೆಂದು ಅಭಿಪ್ರಾಯ. ಇದನ್ನರಿಯುವುದೇ 
ಕೂಟಸ್ಮನಾದ ಆತ್ಮನ ಜ್ಞಾನ. 

ಯಸ್ಕ ಸರ್ವೇ: ಸಮಾರಂಭಾಃ ಕಾಮಸಂಕಲ್ಪವರ್ಜಿತಾಃ | 

ಜ್ಞಾನಾಗ್ನಿದಗೃಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ ॥ ೧೯ 

ಯಾವಾತನ ಎಲ್ಲ ಕಾರ್ಯಗಳೂ ಆಸೆಯಿಂದ ಮತ್ತು ಆಸೆಗೆ ಕಾರಣವಾದ 
ಸಂಕಲ್ಪದಿಂದ ವರ್ಜಿತವಾಗಿರುತ್ತವಯೋ ಆತನನ್ನು ವಿದ್ವಾಂಸರು ಪಂಡಿತ- 
ಜ್ಞಾನಿ ಎಂದು ಕರೆಯುತ್ತಾರೆ. ಅವನ ಎಲ್ಲ ಕರ್ಮಗಳೂ ಮೇಲೆ ಹೇಳಿದ 
ಕರ್ಮಾಕರ್ಮಜ್ಞಾನದಿಂದ ಸುಟ್ಟು ನಾಶವಾಗಿರುತ್ತವೆ. 

ವಿವರಣೆ : ಒಂದು ವಸ್ತುವನ್ನು ಮನಸ್ಸಿನಲ್ಲಿ ಮತ್ತೆಮತ್ತೆ ಚಿಂತಿಸುವುದು 
ಸಂಕಲ್ಪ. ಅದರಿಂದ ಆಸ ಹುಟ್ಟುತ್ತದೆ. ಜ್ಞಾನಿಯು ಪ್ರವೃತ್ತಿ ಮಾರ್ಗವ 
ನ್ನವಲಂಬಿಸಿದರೆ ಲೋಕಸಂಗ್ರಹಕ್ಕಾಗಿಯೂ ನಿವೃತ್ತಿಮಾರ್ಗವನ್ನು ಹಿಡಿದರೆ 
ಬದುಕಿರುವ ಮಟ್ಟಿಗೂ ಕರ್ಮವನ್ನು ಮಾಡುತ್ತಾನೆ. ಅದರ ಲೇಪ ಜ್ಞಾನಿಗೆ ಇಲ್ಲ. 
ತಾನು ಆರಂಭಿಸಿದ ಕರ್ಮವನ್ನು ಆತ್ಮಜ್ಞಾನಿಯಾದ ಮೇಲೂ ಮುಂದು 
ವರಿಸಬಹುದು. ಮುಂದುವರಿಸಕೂಡದಂಬ ನಿರ್ಬಂಧವಿಲ್ಲ. 


ಅಧ್ಯಾಯ ೪ - ಜ್ಞಾನಯೋಗ ೧೦೯ 


ತೃಕ್ತಾ ಕರ್ಮಫಲಾಸಂಗಂ ನಿತೃತೃಪ್ತೋ ನಿರಾಶ್ರಯಃ 1 

ಕರ್ಮಣ್ಮಭಿಪ್ರವೃತ್ತೋತಪಿ ನೈವ ಕಿಂಚಿತ್‌ ಕರೋತಿ ಸಃ ॥ ೨೦ 

ಕರ್ಮಫಲದಲ್ಲಿ ಆಸಕ್ತಿಯನ್ನು ತೊರೆದು ನಿತ್ಯತೃಪ್ಪ್ತನೂ ನಿರಾಶ್ರಯನೂ 
ಆದವನು ಕರ್ಮದಲ್ಲಿ ತೊಡಗಿದ್ದರೂ (ನಿಜವಾಗಿ) ಅವನು ಏನನ್ನೂ 
ಮಾಡುತ್ತಿರುವುದಿಲ್ಲ. 

ವಿವರಣೆ : ನಿರಾಶ್ರಯ ಮ ಯಾವ ಪದಾರ್ಥವನ್ನಾಶ್ರಯಿಸಿ ಫಲವನ್ನು 
ಸಾಧಿಸಬೇಕೋ ಅದನ್ನು ತೊರೆದವನು. ನಿಷ್ಕಿಯನಾದ ಆತ್ಮನೇ ತಾನೆಂಬ 
ಜ್ಞಾನವಿರುವುದರಿಂದ ಜ್ಞಾನಿಯ ದೇಹದಿಂದ ನಡೆಯುವ ಕರ್ಮವು ಆತನ 
ದೃಷ್ಟಿಯಲ್ಲಿ ಕರ್ಮವೇ ಅಲ್ಲ. 

ನಿರಾಶೀರ್ಯತಚಿತ್ತಾತ್ಮಾ ತೃಕ್ಷಸರ್ವಪರಿಗ್ರಹಃ | 

ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಹ್ಲೋತಿ ಕಿಲ್ಲಿಷಮ್‌ ॥ ೨೧ 

ಆಸೆಯನ್ನು ಬಿಟ್ಟವನೂ ಮನಸ್ಸು ಮತ್ತು ಇಂದ್ರಿಯಗಳನ್ನು 
ನಿಗ್ರಹಿಸಿದವನೂ ತನ್ನದಂಬ ಎಲ್ಲ ಪರಿಗ್ರಹವನ್ನು ಬಿಟ್ಟವನೂ ಆದ ಪುರುಷನು 
ಕೇವಲ ಶರೀರಸ್ಥಿತಿಗೆ ಬೇಕಾದ ಕರ್ಮವನ್ನಾಚರಿಸುತ್ತಿದ್ದರೆ ಅವನಿಗ ಯಾವ 
ಪಾಪವೂ ತಗಲುವುದಿಲ್ಲ. (ಅವನು ಮುಕ್ತನಾಗುತ್ತಾನ) 

ವಿವರಣೆ : ಹೀಗಿರತಕ್ಕವನಿಗೆ ಪಾಪಪುಣ್ಯಗಳೆರಡೂ ತಗುಲುವುದಿಲ್ಲ. 
ಮುಮುಕ್ಬುವಿಗೆ ಪುಣ್ಯವೂ ಬಂಧಕವಾದ್ದರಿಂದ ಕಿಲ್ಲಿಷವೇ ಆಗುತ್ತದೆ. 

ಯದೃಚ್ಛಾಲಾಭಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ | 

ಸಮಃ ಸಿದ್ಧಾವಸಿದ್ಧೌ ಚ ಕೃತ್ವಾ*ಪಿ ನ ನಿಬಧ್ಯತೇ ॥ ಶಿ 

ತಾನಾಗಿ ಲಭಿಸಿದ ವಸ್ತುವಿನಿಂದ ಸಂತೃಪ್ರನೂ, ಶೀತೋಷ್ಣಾದಿದ್ದಂದಗಳಿಂದ 
ವ್ಯಥಪಡದವನೂ ನಿರ್ವ್ವರನೂ, ಯದೃಚ್ಛಾಲಾಭವು ಸಿದ್ಧಿಸಲಿ ಸಿದ್ದಿಸದಿರಲಿ 
ಸಮಬುದ್ದಿಯೂ ಆದ ಆತ್ಮಜ್ಞಾನನಿಷ್ಠನು ಶಾರೀರಕರ್ಮವನ್ನು ಮಾಡಿದರೂ 
ಬದ್ಧನಾಗುವುದಿಲ್ಲ. 

ಗತಸಂಗಸ್ಕ ಮುಕ್ತಸ್ಮ ಜ್ಞಾನಾವಸ್ಥಿತಚೇತಸಃ 

ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೇ 8 ೨೩ 

ಯಾವುದೇ ಲೌಕಿಕವಿಷಯದಲ್ಲಿ ಆಸಕಿಯಿಲ್ಲದೆ, ಧರ್ಮಾಧರ್ಮಗಳ 
ಕರ್ಮಬಂಧನದಿಂದ ಬಿಡುಗಡಹೂಂದಿ, ಜ್ಞಾನನಿಷ್ಠನಾಗಿರತಕ್ಕವನು ಯಜ್ಞ 


೧೧೦ ಗೀತಾರ್ಥಪ್ರಕಾಶ 


ಕ್ಕಾಗಿ ಕರ್ಮವನ್ನು ಮಾಡುತ್ತಿದ್ದರೆ, ಆ ಕರ್ಮವನ್ನುವುದು ಫಲಸಹಿತವಾಗಿ 
ಅಡಗಿಹೋಗುವುದು. 
ಏಕೆ ಅಡಗಿಹೋಗುವುದೆಂದರೆ - 
ಬಹ್ಮಾರ್ಹಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾ ಹುತಮ್‌ ॥ಟ 
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹತರ್ಮಸಮಾಧಿನಾ ॥ ೨೪ 
(ಆ ಬ್ರಹ್ಮವಿದನ ಯಜ್ಞದಲ್ಲಿ ಅರ್ಪಣಮಾಡುವ ಸ್ರುಕ್‌, ಸ್ರುವ ಮೊದಲಾದ 
ಸಾಧನವು ಬ್ರಹ್ಮವೇ. ಹವಿಸ್ಸೂ ಬ್ರಹ್ಮವೇ. ಬ್ರಹ್ಮವೆಂಬ ಅಗ್ನಿಯಲ್ಲಿ ಬ್ರಹ್ಮದಿಂದ 
ನಡೆದ ಹವನಕ್ರಿಯೆಯೂ ಬ್ರಹ್ಮವೇ. ಬ್ರಹ್ಮವಂಬ ಕರ್ಮದಲ್ಲಿ ಚಿತ್ತವನ್ನಿಟ್ಟ 
ಆತನು ಸೇರಬೇಕಾದದ್ದೂ ಬ್ರಹ್ಮವೇ. 
ವಿವರಣೆ : ಲೋಕಸಂಗ್ರಹವನ್ನು ಮಾಡುವವನಿಗೆ ಕರ್ಮವು ಅಕರ್ಮವೇ. 
ಕರ್ಮವೂ ಬ್ರಹ್ಮವಂಬ ಬುದ್ದಿ ಅವನಿಗಿರುತ್ತದೆ. ಸಂನ್ಯಾಸಿಗೆ ಜ್ಞಾನವೇ ಸರ್ವ 
ಕರ್ಮವೂ ಆಗಿದೆ. ಈ ಶ್ಲೋಕದಲ್ಲಿ ಜ್ಞಾನವೇ ಯಜ್ಞವಂದು ರೂಪಿಸಲಾಗಿದೆ. 
ಹೀಗೆ ಸಮ್ಯಗ್‌ದರ್ಶನಕ್ಕೆ ಯಜ್ಞತ್ವವನ್ನು ರೂಪಿಸಿ ಅದನ್ನು ಸ್ತುತಿಸುವು 
ದಕ್ಕಾಗಿ ಇನ್ನೂ ಕಲವು ಯಜ್ಞಗಳನ್ನು ಇಲ್ಲಿ ತಿಳಿಸಲಾಗುತ್ತದೆ - 
ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೇ ! 
ಬ್ರಹ್ಮಾಗ್ನಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ಣತಿ ॥ ೨೫ 
ಕಲವು ಕರ್ಮಯೋಗಿಗಳು ದೇವತಗಳನ್ನುದ್ದೇಶಿಸಿ ಮಾಡುವ ದೃವ 
ಯಜ್ಞವನ್ನಾಚರಿಸುತ್ತಾರೆ. ಇನ್ನು ಕೆಲವು ಬ್ರಹ್ಮಜ್ಞಾನಿಗಳು ಯಜ್ಞವನ್ನು - 
ಉಪಾಧಿವಿಶಿಷ್ಟವಾದ ಜೀವಾತ್ಮವನ್ನು, ಯಜ್ಞದಿಂದಲೇ - ಬ್ರಹ್ಮರೂಪ ಆತ್ಮ 
ನಿಂದಲೇ ಬ್ರಹ್ಮವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. 
ವಿವರಣೆ : ಯಜ್ಞಶಬ್ದಕ್ಕೆ ಆತ್ಮನೆಂಬ ಅರ್ಥವೂ ಇದೆ (ನಿರುಕ್ತಪರಿಶಿಷ್ಟ 
೧೪-೧೧) ಜೀವಾತನನ್ನು ಪರಬ್ರಹರೂಪದಿಂದ ಕಾಣುವುದೂ ಹೋಮವೇ. 
ಶ್ರೋತ್ರಾದೀನೀಂದ್ರಿಯಾಣ್ಮನ್ನೇ ಸಂಯಮಾಗ್ನಿಷು ಜುಹ್ಹತಿ | 
ಶಬ್ದಾದೀನ್‌ ವಿಷಯಾನನ್ನೇ ಇಂದ್ರಿಯಾಗ್ನಿಷು ಜುಹ್ವತಿ ॥ ೨೬ 
ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮಾಾಗ್ಲಿಗಳಲ್ಲಿ 
ಹೋಮಿಸುತ್ತಾರೆ. (ಇಂದ್ರಿಯನಿಗ್ರಹವೆಂಬ ಯಜ್ಞವನ್ನಾಚರಿಸುತ್ತಾರೆ) 
ಹಲವರು ಶಬ್ದಾದಿವಿಷಯಗಳನ್ನೇ ಇಂದ್ರಿಯಾಗ್ನಿಗಳಲ್ಲಿ ಹೋಮಿಸುತ್ತಾರೆ 


ಅಧ್ಯಾಯ ೪ - ಜ್ಞಾನಯೋಗ ೧೧೧ 


ಧರ್ಮವಿರುದವಲ್ಲದ ಶಬಾದಿವಿಷಯಗಳನ್ನು ಮಾತ್ರ ಸೇವಿಸುತ್ತಾರೆ. 
ಜಾ ದ ೩ ಪು ಜ್ರ 


ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ | 
ಆತ್ಮಸಂಯಮಯೋಗಾಗ್ಗ್‌ ಜುಹ್ವತಿ ಜ್ಞಾನದೀಪಿತೇ ॥ ೨೭. 


ಇನ್ನು ಇತರರು ಶ್ರೋತ್ರವೇ ಮೊದಲಾದ ಇಂದ್ರಿಯಗಳ ಶ್ರವಣಾದಿಕರ್ಮ 
ಗಳನ್ನೂ ಪ್ರಾಣವಾಯುವಿನಿಂದಾಗುವ ದೃಹಿಕಕರ್ಮಗಳನ್ನೂ ವಿವೇಕವಿಜ್ಞಾನ 
ದಿಂದ ಉಜ್ವಲವಾದ ಯೋಗಾಗ್ನಿಯಲ್ಲಿ ಹವನ ಮಾಡುತ್ತಾರೆ. ಆತನಲ್ಲಿ 
ಮನೋನಿಯಮನವೇ ಯೋಗ. 


ವಿವರಣೆ : ಹಿಂದಿನ ಶ್ಲೋಕದಲ್ಲಿ ಮನಸ್ಸನ್ನು ವಏಿಕಾಗ್ರವಾಗಿ ನಿಲ್ಲಿಸುವ 
ಯೋಗವನ್ನು ಹೇಳಿದೆ. ಇಲ್ಲಿ ಇಂದ್ರಿಯಪ್ರಾಣಗಳನ್ನೂ ಆತದೂಪವಾಗಿ ತಿಳಿದು 
ಅವನ್ನು ಜಯಿಸುವ ಯೋಗವನ್ನು ಹೇಳಿದೆ. 

ದ್ರವೃಯಜ್ಞಾಸ್ತಪೋಯಜ್ಞಾ ಯೋಗಯಜ್ಞಾಸ್ತಥಾಪರೇ ಟ 

ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ ॥ ೨೮ 

ಇನ್ನು ಕೆಲವರು ದ್ರವ್ಯಯಜ್ಞರು; ಕಲವರು ತಪೋಯಜ್ಯ್ಞರು; ಹಾಗೆಯೇ 
ಯೋಗಯಜ್ಞರಿದ್ದಾರ. ಸ್ವಾಧ್ಯಾಯಯಜ್ಞರೂ ಜ್ಞಾನಯಜ್ಞರೂ ಇದ್ದಾರೆ. 
ಇವರಲ್ಲರೂ ತೀಕ್ಷ್ಣವ್ರತಧಾರಿಗಳಾದ ಪ್ರಯತ್ನಶೀಲರು. 

ವಿವರಣೆ : ಕ್ರಿಯೆಯು ಯಜ್ಞವೆಂಬ ಭಾವನೆ ಮುಂದೆ ಉಕ್ತರಾದ 
ಎಲ್ಲರಲ್ಲಿಯೂ ಇರಬೇಕು. ಯೋಗ್ಯಪಾತ್ರಗಳಲ್ಲಿ ದಾನ ಮಾಡತಕ್ಕವರು 
ದ್ರವ್ಯಯಜ್ಞರು. ತಪೋನಿಷ್ಠರಾದವರು ತಪೋಯಜ್ಞರು. ಪ್ರಾಣಾಯಾಮಾದಿ 
ಯೋಗಮಾರ್ಗನಿಷ್ಠರು ಯೋಗಯಜ್ಞರು. ವೇದಾಧ್ಯಯನವನ್ನು ನಿಯತವಾಗಿ 
ಮಾಡತಕ್ಕವರು ಸ್ವಾಧ್ಯಾಯಯಜ್ಞರು. ವ್ಯಾಕರಣಾದಿಶಾಸ್ತ್ರಜ್ಞಾನದಲ್ಲಿ 
ನಿರತರಾದವರು ಜ್ಞಾನಯಜ್ಞರು. ಯತಿ ಪ್ರಯತ್ನಶೀಲ. 


ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ*ಹಾನಂ ತಥಾಪರೇ ಟ 
ಪ್ರಾಣಾಹಾನಗತೀ ರುದ್ದ್ವಾ ಪ್ರಾಣಾಯಾಮಪರಾಯಣಾಃ ॥ ೨೯ 


ಪ್ರಾಣಾಯಾಮದಲ್ಲಿ ಆಸಕ್ತರಾದ ಕೆಲವರು ಪ್ರಾಣವಾಯುವನ್ನು 
ಅಪಾನವಾಯುವಿನಲ್ಲಿ. ಹೋಮಮಾಡುತ್ತಾರೆ (ಇದು ಪೂರಕವೆಂಬ 
ಪ್ರಾಣಾಯಾಮ). ಕೆಲವರು ಅಪಾನವನ್ನು ಪ್ರಾಣದಲ್ಲಿ ಹೋಮಿಸುತ್ತಾರೆ (ಇದು 
ರೇಚಕ). ಹಲವರು ಪ್ರಾಣಾಪಾನವಾಯುಗಳರಡರ ಗತಿಯನ್ನೂ ತಡೆಯು 


೧೧೨ ಗೀತಾರ್ಥಪ್ರಕಾಶ 


ತಾರೆ (ಇದು ಕುಂಭಕ). 

ವಿವರಣೆ : ಪ್ರಾಣಾಯಾಮವು ಪೂರಕ, ರೇಚಕ, ಕುಂಭಕ - ಎಂದು 
ಮೂರು ವಿಧ. ಉಸಿರನ್ನು ದೀರ್ಫವಾಗಿ ಒಳಗೆ ತಗದುಕೊಳ್ಳುವುದು ಪೂರಕ. 
ಉಸಿರನ್ನು ಹೊರಗೆ ಬಿಡುವುದು ರೇಚಕ. ಈ ಉಚ್ಚ್ವಾಸನಿಃಶ್ವಾಸಗಳನ್ನು ತಡದು 
ನಿಲ್ಲಿಸುವುದು ಕುಂಭಕ. ದೇಹದಿಂದ ಊರ್ದ್ವಗಾಮಿಯಾಗಿ ಉಸಿರನ್ನು ಮೂಗಿನ 
ಮೂಲಕ ಹೊರಗೆ ಬಿಡುವುದು ಪ್ರಾಣದ ಗತಿಯೆಂದೂ ಉಸಿರನ್ನು ದೇಹದಲ್ಲಿ 
ಅಧೋಗಾಮಿಯಾಗಿ ಒಳಗೆ ತೆಗೆದುಕೊಳ್ಳುವುದು ಅಪಾನದ ಗತಿಯೆಂದೂ 
ತಿಳಿಯಬೇಕು. ಹಾಗೆಯೇ ಅಧೋಗಾಮಿಯಾಗಿ ಗುದದ್ದಾರದಿಂದ ವಾಯುವು 
ಹೊರಗೆ ಹೋಗುವುದೂ ಅಪಾನದ ವ್ಯಾಪಾರವೇ. ಪೂರಕದಲ್ಲಿ ಒಳಗೆ 
ತೆಗೆದುಕೊಳ್ಳುವ ವಾಯು ಅಧೋಗಾಮಿಯಾದ್ದರಿಂದ ಅಪಾನವೆನಿಸುತ್ತದ. 
ಇಲ್ಲಿ ಬಹಿರ್ಗಮನವು ಪೂರ್ತಿಯಾಗಿ ನಿಂತಿರುವುದರಿಂದ ಪ್ರಾಣವನ್ನು 
ಅಪಾನದಲ್ಲಿ ಸೇರಿಸಿದಂತಾಯಿತು. ಅಪಾನವು ಅಗ್ನಿಸ್ಥಾನದಲ್ಲಿಯೂ ಪ್ರಾಣವು 
ಹವಿಸ್ಸಿನ ಸ್ಮಾನದಲ್ಲಿಯೂ ಇದೆಯೆಂದು ತಿಳಿಯಬೇಕು. ಇದು ಪೂರಕ. 
ರೇಚಕದಲ್ಲಾದರೋ ಇದಕ್ಕೆ ವಿರುದ್ಧವಾಗಿ ಊರ್ದ್ವಗತಿಯಲ್ಲಿರುವ ಪ್ರಾಣದಲ್ಲಿ 
ಅಪಾನವನ್ನು ಹೋಮ ಮಾಡಿದಂತಾಗುತ್ತದೆ. ಇವೆಲ್ಲವೂ ಹಠಯೋಗಿಗಳಿಗ 
ಮಾತ್ರ ಗೊತ್ತಿರುವ ರಹಸ್ಯಗಳು. ಪ್ರಕೃತದಲ್ಲಿ ಇವೆಲ್ಲವೂ ಯಜ್ಞಗಳಂದು 
ತಿಳಿದುಕೊಂಡರೆ ಸಾಕಾಗುತ್ತದೆ. 

ಅಪರೇ ನಿಯತಾಹಾರಾಃ ಪ್ರಾಣಾನ್‌ ಪ್ರಾಣೇಷು ಜುಹ್ವತಿ | 

ಸರ್ವೇ*ಪ್ಕೇತೇ ಯಜ್ಞವಿದೋ ಯಜ್ಞಕ್ಷಪಿತಕಲಹಾಃ ॥ ೩೦ 

ಇನ್ನು ಕೆಲವರು ಆಹಾರನಿಯಮವನ್ನು ಪಾಲಿಸುತ್ತ ಪ್ರಾಣಗಳೆಂಬ ಈ 
ಪಂಚವಾಯುಗಳನ್ನು ವಿಭಿನ್ನ ಪಂಚಪ್ರಾಣಗಳಲ್ಲಿ ಹೋಮ ಮಾಡುತ್ತಾರೆ. 
ಇವರಲ್ಲರೂ ಯಜ್ಞಗಳನ್ನು ಬಲ್ಲವರು. ಯಜ್ಞಗಳಿಂದ ಕಲ್ಮಹಗಳನ್ನು 
ಕಳದುಕೊಂಡಿರತಕ್ಕವರು. 


ವಿವರಣೆ : ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ - ಎಂಬ ಐದು 
ವಾಯುಗಳಿವೆ. ಈ ಪಂಚವಾಯುಗಳಿಗೆ ಪ್ರಾಣ ಎಂಬ ವ್ಯಾಪಕವಾದ ಹೆಸರೂ 
ಇದೆ. ಆಯಾ ವಾಯುಗತಿಯನ್ನು ತಡೆಯುವುದೇ ವಾಯುಜಯ. ಜಿತವಾದ 
ವಾಯುವಿನಲ್ಲಿ ಇತರ ವಾಯುಗಳನ್ನು ಹೋಮಮಾಡಿದ ಹಾಗೆಂದು ತಿಳಿಯ 
ಬೇಕು. 


ಅಧ್ಯಾಯ ೪ - ಜ್ಞಾನಯೋಗ ೧೧೩ 


ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತೆನಮ್‌ | 
ನಾಯಂ ಲೋಕೋತಸ್ತ್ಯಯಜ್ಞಸ್ಮೆ ಕುತೋಇನ್ಯಃ ಕುರುಸತ್ತಮ ॥ ೩೧ 


ಯಜ್ಞವನ್ನು ಮಾಡಿ ಉಳಿದ ಯಾವ ಅಮೃತ ಉಂಟೋ ಅದನ್ನು 
ಭುಂಜಿಸತಕ್ಕ ಜನರು ಸನಾತನವಾದ ಬ್ರಹ್ಮವನ್ನೈದುತ್ತಾರೆ. ಯಜ್ಞವಿಲ್ಲದವನಿಗೆ 
ಈ ಲೋಕವೇ ಇಲ್ಲ. ಕುರುಶ್ರೇಷ್ಠ-ಅರ್ಜುನ, ಅಂಥವನಿಗೆ ಪರಲೋಕ 
ದೊರಕೀತ ? 

ವಿವರಣೆ : "ಯಜ್ಞಶೇಷಮಥಾಮೃತಂ' (ಮನು. ೩-೨೮೫ ಎಂಬ 
ವಚನದಂತೆ ಯಜ್ಞಶಿಷ್ಟವಾದದ್ದು ಅಮೃತವೆನಿಸುತ್ತದೆ. ಕರ್ಮರೂಪವಾದ 
ಯಜ್ಞವನ್ನಾಚರಿಸತಕ್ಕವರು ಮುಮುಕ್ಸುಗಳಾಗಿದ್ದರೆ, ಚಿತ್ತಶುದ್ಧಿಯಾಗಿ ಬ್ರಹ್ಮ 
ಜ್ಞಾನವಾದಮೇಲೆ ಮೋಕ್ಷವು ಲಭಿಸುತ್ತದೆಯೆಂದೂ ಇಲ್ಲದಿದ್ದರೆ ಸ್ವೆರ್ಗಾದಿ 
ಲೋಕವು ದೊರೆಯುತ್ತದಯೆಂದೂ ತಿಳಿಯಬೇಕು. 

ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ | 

ಕರ್ಮಜಾನ್‌ ವಿದ್ಧಿ ತಾನ್‌ ಸರ್ವಾನೇವಂ ಜ್ಞಾತ್ವಾ ವಿಮೋಕ್ಸೃಸೇ ॥ ೩೨ 


ಈ ಪ್ರಕಾರದಲ್ಲಿ ಬಹುವಿಧವಾದ ಯಜ್ಞಗಳು ವೇದದ್ದಾರಾ ಪ್ರಕಟವಾಗಿವೆ. 
ಆ ಎಲ್ಲ ಯಜ್ಞಗಳೂ ಕರ್ಮಜನ್ಯವಾದವು (ಆತ್ಮಜನ್ಯವಲ್ಲ. ಆತನು ನಿಷ್ಕ್ರಿಯ) 
ಎಂಬುದಾಗಿ ನೀನು ತಿಳಿದರೆ ಮುಕ್ತನಾಗುವೆ. ಏಕೆಂದರೆ, 

ಶ್ರೇಯಾನ್‌ ದ್ರವ್ಯಮಯಾದೃಜ್ಞಾತ್‌ ಜ್ಞಾನಯಜ್ಞಃ ಪರಂತಪ | 

ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಕತೇ ॥ ೩೩ 

ದ್ರವ್ಯವಂಬ ಸಾಧನದಿಂದ ಆಗುವ ಯಜ್ಞಕ್ಕಿಂತ ಜ್ಞಾನಯಜ್ಞವು ಶ್ರೇಯಸ್ಕರ 
ವಾದದ್ದು. ಹೇಗೆಂದರೆ, ಪಾರ್ಥ, ಸಮಸ್ತಕರ್ಮವೂ (ಮೋಕ್ಷಸಾಧನವಾದ) 
ಜ್ಞಾನದಲ್ಲಿ ಸಮಾಪ್ತವಾಗುತ್ತದೆ (ಜ್ಞಾನದಲ್ಲಿ ಅಡಕವಾಗುತ್ತದೆ). 

ತದ್ದಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಟ 

ಉಪದೇಕ್ಸ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ॥ ೩೪ 


(ಆಚಾರ್ಯರ ಬಳಿಗೆ ಹೋಗಿ) ದೀರ್ಫ್ಥದಂಡನಮಸ್ಕಾರ ಮಾಡಿ, ಪ್ರಶ್ನೆ 
ಗಳನ್ನು ಹಾಕಿ, ಗುರುಶುಶ್ರೂಷೆ ಮಾಡಿ ಆತ್ಮಜ್ಞಾನಸಾಧನವೇನೆಂಬುದನ್ನು 
ತಿಳಿದುಕೊ. ಶತ್ತ್ವದರ್ಶಿಗಳಾದ ಆತ್ಯ್ಮಜ್ಞಾನಿಗಳು ಜ್ಞಾನವೇನೆಂಬುದನ್ನು ನಿನಗೆ 
ತಿಳಿಸಿಕೊಡುವರು. 

8 


೧೧೪ ಗೀತಾರ್ಥಪ್ರಕಾಶ 


ಯಜ್ಞಾ ತ್ವಾ ನ ಪುನರ್ಮೋಹಮೇವಂ ಯಾಸ್ಕಸಿ ಪಾಂಡವ | 


ಜಣ ವ 


ಯೇನ ಭೂತಾನ್ಯಶೇಷೇಣ ದ್ರಕ್ಸ್ಯಸ್ಕಾತನಥೋ ಮಯಿ ॥ ೩೫ 


ವಿ ರಿ ಅರಿ 
ಪಾಂಡವ, ಅದನ್ನು ಅರಿತುಕೊಂಡರೆ ಮತ್ತೆ ಹೀಗೆ ನೀನು ಮೋಹವನ್ನು 
ಹೊಂದುವುದಿಲ್ಲ. ಆ ಬ್ರಹ್ಮಜ್ಞಾನದಿಂದ (ಬ್ರಹನಿಂದ ಹಿಡಿದು ಸ್ಥಾವರಾಂತ 
ವಾದ) ಸಮಸ್ತ ಭೂತಗಳು ನಿನ್ನಲ್ಲಿ, ಹಾಗೆಯೇ ಪರಮೇಶ್ವರನಾದ ನನ್ನಲ್ಲಿ 
ಇವೆಯೆಂಬುದನ್ನು ಕಾಣುವೆ. 


ವಿವರಣೆ : ಕ್ಷೇತ್ರಜ್ಞನಾದ ಜೀವನೂ ಪರಮೇಶ್ವರನೂ ಒಂದೇ 
ತತ್ತವೆಂಬುದು ಇದರಿಂದ ಗೊತ್ತಾಗುತ್ತದೆ. ಜೀವಾತ್ಮನೆಂದರ ಅಂತಃಕರಣವಂಬ 
ಉಪಾಧಿಗ ಒಳಗಾದ ಚೈತನ್ಯ. ಪರಮಾತ್ಮನೆಂದರೆ. ಮಾಯೆಯೆಂಬ 
ಉಪಾಧಿಯನ್ನಾಶ್ರಯಿಸಿದ ಚೈತನ್ಯ. ಈ ಎರಡು ಉಪಾಧಿಗಳನ್ನೂ ಕಳೆದರೆ 
ಉಳಿಯತಕ್ಕದ್ದು ಬ್ರಹ್ಮವಂಬ ಒಂದೇ ಚೈತನ್ಯ. 

ಅಪಿ ಚೇದಸಿ ಪಾಷೇಭ್ಯಃ ಸರ್ವೇಭ್ಯಃ ಹಾಪಕೃತ್ತಮಃ | 

ಸರ್ವಂ ಜ್ಞಾನಪ್ಪವೇನೈವ ವೃಜಿನಂ ಸಂತಲಿಷ್ಮಸ ॥ ೩೬ 

ಒಂದು ವೇಳೆ ನೀನು ಪಾಪಿಗಳಿಗಿಂತಲೂ ಹೆಚ್ಚಿನ ಪರಮಪಾಪಿಯಾಗಿದ್ದರೂ 
ಸಹ, ಆ ಎಲ್ಲ ಪಾಪವನ್ನೂ ಜ್ಞಾನವೆಂಬ ದೋಣಿಯಿಂದ ದಾಟಬಿಡುತ್ತೀಯ ! 

ಯಥೈಧಾಂಸಿ ಸಮಿದ್ಧೋಪಗ್ನಿರ್ಭಸ್ಮಸಾತ್‌ ಕುರುತೇ*ರ್ಜುನ | 

ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸಸಹಾತುರುತೇ ತಥಾ ॥ ೩೭ 

ಪ್ರಜ್ವಲಿತವಾದ ಅಗ್ನಿಯು ಕಟ್ಟಿಗೆಗಳನ್ನು ಹೇಗೆ ಸುಟ್ಟು ಬೂದಿ ಮಾಡು 
ವುದೋ ಹಾಗೆ ಜ್ಞಾನಾಗ್ನಿಯು ಸಮಸ್ತಕರ್ಮಗಳನ್ನೂ ಸುಟ್ಟು ಬೂದಿ 
ಮಾಡುವುದು. 

ವಿವರಣೆ : ಜ್ಞಾನಾಗ್ನಿಯು ಕರ್ಮಗಳನ್ನು ಸುಡುತ್ತದೆಯೆಂದರೆ, ಕರ್ಮಗಳಿಗೆ 
ಫಲವಿಲ್ಲದಂತೆ ಮಾಡುತ್ತದೆಯೆಂದರ್ಥ. ಆಗ ಯಾವ ಕರ್ಮವೂ ಮತ್ತೆ 
ಶರೀರವನ್ನುಂಟುಮಾಡುವುದಿಲ್ಲ. 

ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೇ | 

ತತ್‌ ಸ್ವಯಂ ಯೋಗಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ ॥ ೩೮ 

ಜ್ಞಾನಕ್ಕೆ ಸಮವಾಗಿ ಶುದ್ಧಿಕರವಾದ ಇನ್ನೊಂದು ಪವಿತ್ರ ವಸ್ತು ಇಲ್ಲ. 
ಕರ್ಮಯೋಗ ಧ್ಯಾನಯೋಗಗಳಿಂದ ಸಂಸ್ಕಾರಹೊಂದಿ ಯೋಗ್ಯತೆಯನ್ನು 


ಅಧ್ಯಾಯ ೪ - ಜ್ಞಾನಯೋಗ ೧೧೫ 


ಪಡೆದವನು ಕಾಲಾಂತರದಲ್ಲಿ ಜ್ಞಾನವನ್ನು ತನ್ನಲ್ಲಿ ತಾನೇ ಪಡದುಕೂಳ್ಳುವನು. 


ಶ್ರದ್ಧಾವಾನ್‌ ಲಭತೇ ಜ್ಞಾನಂ ತತ್ನರಃ ಸಂಯತೇಂದ್ರಿಯಃ | 
ಜ್ಞಾನಂ ಲಬ್ಹಾ ಪರಾಂ ಶಾಂತಿಮಚಿರೇಣಾಧಿಗಚ್ಛತಿ [ ೩೯ 


ಶ್ರದ್ಧಾಳುವೂ ಜ್ಞಾನಪ್ರಾಪ್ತಿಗಾಗಿ ತತ್ಸರನೂ ಜಿತೇಂದ್ರಿಯನೂ ಆದ 
ಮನುಷ್ಯನು ಜ್ಞಾನವನ್ನು ಪಡೆಯುತ್ತಾನೆ. ಜ್ಞಾನವನ್ನು ಪಡೆದಮೇಲೆ ಪರಮ 
ಶಾಂತಿಯೆಂಬ ಮೋಕ್ಟವನ್ನು ಶೀಘ್ರದಲ್ಲಿಯೇ ಪಡೆಯುವನು. 

ಅಜ್ಜಶ್ಚಾಶ್ರದ್ದಧಾನಶ್ಚ ಸಂಶಯಾತ್ಮಾ ವಿನಶೃತಿ 1 

ನಾಯಂ ಲೋಕೋಶಸ್ತಿ ನ ಪರೋ ನ ಸುಖಂ ಸಂಶಯಾತನಃ ॥ ೪೦ 

ಅಜ್ಞನೂ ಶ್ರದ್ದೆಯಿಲ್ಲದವನೂ ಸಂಶಯಾತ್ಮನೂ ನಾಶಹೊಂದುತ್ತಾರೆ. 
ಸಂಶಯಾತನಿಗಂತೂ ಇಹವೂ ಇಲ್ಲ, ಪರವೂ ಇಲ್ಲ, ಯಾವ ಸುಖವೂ ಇಲ್ಲ. 

ವಿವರಣೆ : ಅಜ್ಞನೂ ಶ್ರದ್ಧಯಿಲ್ಲದವನೂ ಹಾಳಾಗುವುದು ನಿಜ. ಆದರ 
ಸಂಶಯಾತ್ಮ್ನಮ ಕಡುವಷ್ಟು ಅವರು ಕೆಡುವುದಿಲ್ಲ. ಸಂಶಯವು ಸರ್ವರಿಗೂ 
ಕಟ್ಟದು. ಅಜ್ಞನಿಗೂ ಶ್ರದ್ಧ ಇಲ್ಲದವನಿಗೂ ಇಹವಾದರೂ ಇರುತ್ತದೆ. 

ಯೋಗಸಂನೃಸ್ತಕರ್ಮಾಣಂ ಜ್ಞಾನಸಂಛಿನ್ನಸಂಶಯಮ್‌ ಟ 

ಆತ್ಮವಂತಂ ನ ಕರ್ಮಾಣಿ ನಿಬದ್ದಂತಿ ಧನಂಜಯ ॥ ೪೧ 

ಜ್ಞಾನಯೋಗದಿಂದ ಕರ್ಮಗಳನ್ನು ಪರಿತ್ಯಜಿಸಿ, ಆತ್ಮಜ್ಞಾನದಿಂದ 
ಸಂಶಯವನ್ನು ಕತ್ತರಿಸಿಕೊಂಡಿರುವ ಆತ್ಮವಂತನನ್ನು (ಪ್ರಮಾದರಹಿತನನ್ನು), 
ಅರ್ಜುನ, ಕರ್ಮಗಳು ಎಂದಿಗೂ ಬಂಧಿಸುವುದಿಲ್ಲ. 

ತಸ್ಮಾದಜ್ಞಾನಸಂಭೂತಂ ಹೃತ್‌ಸ್ಕಂ ಜ್ಞಾನಾಸಿನಾತನಃ | 

ಛಿತ್ತೈನಂ ಸಂಶಯಂ ಯೋಗಮಾತಿಷ್ಕೋತ್ತಿಷ್ಠ ಭಾರತ ॥ ೪೨ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಜ್ಞಾನಯೋಗೋ ನಾಮ ಚತುರ್ಥೊೋತಿಧ್ಯ್ಕಾಯಃ 
ಆದಕಾರಣ ನಿನ್ನ ಹೃದಯದಲ್ಲಿರುವ ಅಜ್ಞಾನಜನ್ಯವಾದ ಈ ನಿನ್ನ 


ಆತ್ಮವಿಷಯದ ಸಂಶಯವನ್ನು ಜ್ಞಾನಖಡ್ಗದಿಂದ ಕತ್ತರಿಸಿಹಾಕು. ಅರ್ಜುನ, 
ಕರ್ಮಯೋಗವನ್ನಾಚರಿಸು. ಎದ್ದು ನಿಲ್ಲು! 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಜ್ಞಾನಯೋಗವೆಂಬ 
ನಾಲ್ಕನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೧೬ ಗೀತಾರ್ಥಪ್ರಕಾಶ 


೪ನೆಯ ಅಧ್ಯಾಯದ ಸಾರ 


ಎರಡನೆಯ ಮತ್ತು ಮೂರನೆಯ ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನೂ 
ಅದರಿಂದ ಸಿದ್ಧಿಸುವ ಜ್ಞಾನಯೋಗವನ್ನೂ ತಿಳಿಸಲಾಯಿತು. ಅವೆರಡನ್ನೂ 
ಸಂಕ್ಷಿಪ್ತವಾಗಿ ಹೇಳಿದ್ದರಿಂದ ಅರ್ಜುನನ ಪ್ರಶ್ನೆಗೆ ಅನುಗುಣವಾಗಿ ಮುಂದಿನ 
ಅಧ್ಯಾಯಗಳಲ್ಲಿ ವಿಸ್ತರಿಸಲಾಗುತ್ತದೆ. ಈ ಯೋಗವು ಭಗವಂತನಿಂದ 
ಪ್ರಾರಂಭವಾಗಿದ್ದು ಬಹಳ ಕಾಲದವರೆಗೆ ಸಂಪ್ರದಾಯವನ್ನನುಸರಿಸಿ 
ಪ್ರಚಲಿತವಾಗಿತ್ತು. ಆನಂತರ ಸಮರ್ಥರಾದವರು ಬಾರದೇ ಇದ್ದುದರಿಂದ 
ದೀರ್ಫಕಾಲ ಉಲುಪ್ಕವಾಯಿತೆಂದೂ ಅದನ್ನು ಮತ್ತೆ ಅರ್ಜುನನಿಗೆ 
ತಿಳಿಸಿರುವುದಾಗಿಯೂ ಶ್ರೀಕೃಷ್ಣನು ಹೇಳಿದ್ದಾನೆ - 

ಸಜ್ಜನರ ರಕ್ಷಣೆ, ದುರ್ಜನರ ನಾಶಗಳಿಗಾಗಿ ಮತ್ತು ಧರ್ಮವನ್ನು 
ಉದ್ದರಿಸುವುದಕ್ಕಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯಿಂದ ಆಗಾಗ 
ಅವತಾರಗಳನ್ನು ಮಾಡುತ್ತಾನೆ. ಜ್ಞಾನವೈರಾಗ್ಯಸಂಪನ್ನರಾಗಿ ಮೋಕ್ಷವನ್ನು 
ಪಡೆಯಲು ಅರ್ಹತೆಯಿದ್ದರೂ ಜನರು ವರ್ಣಾಶ್ರಮವಿಹಿತಕರ್ಮಗಳನ್ನು 
ಮಾಡಿ ಕರ್ಮಫಲಭೋಗಗಳನ್ನು ಪಡೆಯುವುದಕ್ಕೇ ಹಚ್ಚಾಗಿ ಅಪೇಕ್ಷಿಸುತ್ತಾರೆ. 
ಏಕೆಂದರೆ, ಕರ್ಮಫಲವು ಬೇಗ ದೊರೆಯುತ್ತದೆ. ಫಲಾಸಕ್ತಿ ಇಲ್ಲದೆ 
ಕರ್ಮವನ್ನಾಚರಿಸಿದರೆ ಮಾತ್ರ ಜ್ಞಾನನಿಷ್ಠಗ ದಾರಿಯಾಗುವುದು. ಭಗವಂತನು 
ಕರ್ಮಗಳನ್ನು ಮಾಡುತ್ತಿದ್ದರೂ ಫಲಾಪೇಕ್ಟೆಯಿಲ್ಲದ್ದರಿಂದ ಅವನಿಗ 
ಕರ್ಮಬಂಧವಿರುವುದಿಲ್ಲ. ಕರ್ಮದ ವಿಷಯವನ್ನರಿಯುವುದು ಬಹುಕಷ್ಟ. 
ಜನರು “ನಾವು ಕರ್ಮವನ್ನು ಮಾಡುತ್ತೇವೆ” ಎಂದು ತಿಳಿದುಕೊಂಡಿರುತ್ತಾರೆ. 
ಆದರೆ ಅವರ ಸ್ವರೂಪನಾದ ಆತ್ಮನು ಯಾವ ಕರ್ಮವನ್ನೂ ಮಾಡುವುದಿಲ್ಲ. 
ಕರ್ಮದಲ್ಲಿ ಅಕರ್ಮವನ್ನು ನೋಡುವುದೆಂದರೆ ಇದೇ. “ನಾನು ಕರ್ಮವನ್ನು 
ಮಾಡದೆ ಸುಮ್ಮನೆ ಕುಳಿತಿದ್ದೇನೆ” ಎನ್ನುವುದೂ ತಪ್ಪು. ಏಕೆಂದರೆ, ಅದರಲ್ಲಿ 
ನಾನು ಎಂಬ ಅಹಂಕಾರವಿರುವುದರಿಂದ ಅದು ಮನಸ್ಸಿನ ಕರ್ಮವೇ 
ಆಗಿರುತ್ತದೆ. ಅಕರ್ಮದಲ್ಲಿ ಕರ್ಮವನ್ನು ಕಾಣುವುದೆಂದರೆ ಇದೇ. ಹೀಗೆ ಜನರು 
ಕರ್ಮವನ್ನು ಅಕರ್ಮವಂದೂ ಅಕರ್ಮವನ್ನು ಕರ್ಮವೆಂದೂ ತಿಳಿಯುತ್ತ 
ಭ್ರಾಂತರಾಗಿದ್ದಾರೆ. 

ಆತ್ಮಜ್ಞಾನಿಯಾದವನು ಲೋಕಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಲೇ 
ಇದ್ದರೂ ಇರಬಹುದು. ಜ್ಞಾನಿಯ ದೃಷ್ಟಿಯಲ್ಲಿ ಅದು ಕರ್ಮವಲ್ಲ, ಬ್ರಹ್ಮವೇ. 


ಅಧ್ಯಾಯ ೪ - ಜ್ಞಾನಯೋಗ ೧೧೭ 


ದೇಹೇಂದ್ರಿಯಗಳು ಮಾಡುತ್ತಿವೆ, ನಾನಲ್ಲ-ಎಂದು ಅವನಿಗೆ ಬೋಧ 
ಎರುತ್ತದೆ. ಶರೀರಸ್ಥಿತಿಗೆ ಬೇಕಾದಷ್ಟು ಕರ್ಮವನ್ನು ಜ್ಞಾನಿಯು ಮಾಡಿದರೂ 
ಅದು ಬಂಧಕವಾಗುವುದಿಲ್ಲ. ಅಂತಹ ಕರ್ಮದಿಂದ ಅವನಿಗೆ ಯಾವ 
ಪ್ರಯೋಜನವೂ ಇಲ್ಲ. ಲೋಕದೃಢಷ್ಟಿಯಿಂದ ಅದು ಕರ್ಮವಾಗಿ 
ತೋರಬಹುದು. ಯಜ್ಞವೆನ್ನುವುದು ನಾನಾ ವಿಧ. ಇಂದ್ರಿಯಗಳನ್ನು 
ಜಯಿಸುವುದು ಸಂಯಮಯಜ್ಞ. ಯೋಗ್ಯವಾದ ವಿಷಯಗಳನ್ನು ಮಾತ್ರ 
ಸೇವಿಸುವುದು ಇಂದ್ರಿಯಯಜ್ಞ. ಮನಸ್ಸನ್ನೂ ಇಂದ್ರಿಯಕರ್ಮಗಳನ್ನೂ 
ಪ್ರಾಣಕರ್ಮಗಳನ್ನೂ ಹಿಡಿತದಲ್ಲಿರಿಸುವುದು ಆತಸಂಯಮಯಜ್ಞ. 
ಜಾಂದ್ರಾಯಣಾದಿ ವ್ರತಗಳನ್ನಾಚರಿಸುವುದು ತಪೋಯಜ್ಞ. ವೇದಾಧ್ಯಯನ 
ಮಾಡುವುದು ಸ್ವಾಧ್ಯಾಯಯಜ್ಞ. ರೇಚಕ, ಪೂರಕ, ಕುಂಭಕಗಳನ್ನು 
ಮಾಡುವುದು ಪ್ರಾಣಾಯಾಮಯಜ್ಞ. ದೇವತಗಳಿಗೋಸ್ಕರ ಹವಿಸ್ಸನ್ನು 
ಅಗ್ನಿಯಲ್ಲರ್ಪಿಸುವುದು ದ್ರವ್ಯಯಜ್ಞ. ಸೋಪಾಧಿಕನಾದ ಜೀವಾತ್ಮನನ್ನು 
ನಿರುಪಾಧಿಕವಾದ ಬ್ರಹ್ಮದಲ್ಲಿ ಅರ್ಪಿಸುವುದು - ಎಂದರ - ಏಕಾತದರ್ಶನವು 
ಜ್ಞಾನಯಜ್ಞ. ಈ ಯಜ್ಞಗಳಲ್ಲಿ ಜ್ಞಾನಯಜ್ಞವೇ ಶ್ರೇಷ್ಠವಾದದ್ದು. ಯಾವ 
ಯಜ್ಞವನ್ನು ಮಾಡಿದರೂ ಪಾಪನಿವೃತ್ತಿಯುಂಟು. ಯಜ್ಞ ಮಾಡತಕ್ಕವನು 
ತಿನ್ನುವ ಆಹಾರವು ಅಮೃತವೆನಿಸುತ್ತದೆ. ಮನುಷ್ಯನು ಯಾವುದಾದರೊಂದು 
ಯಜ್ಞವನ್ನು ನಡಸುತ್ತಿರಬೇಕು. ಜ್ಞಾನಯಜ್ಞವು ಕರ್ಮದಲ್ಲಿ ಸೇರುವುದಿಲ್ಲ. 
ಉಳಿದ ಯಜ್ಞಗಳಲ್ಲವೂ ಕರ್ಮಕಾಂಡಕ್ಕೆ ಸೇರಿದವು. 

ಜ್ಞಾನಯಜ್ಞದಲ್ಲಿ ಇಚ್ಛಯುಂಟಾದವನು ಸದ್ಗುರುವನ್ನು ಆಶ್ರಯಿಸಿ ಆತನ 
ಸೇವೆಯನ್ನು ಮಾಡುತ್ತಿರಬೇಕು. ಗುರುವಾಕ್ಕದಲ್ಲಿಯೂ ಶಾಸ್ತ್ರದಲ್ಲಿಯೂ 
ಯಾರಿಗ ಶ್ರದ್ಧೆಯಿಲ್ಲವೋ, ಅವನಿಗೆ ಸಂಶಯವು ತಪ್ಪದು. ಸಂಶಯಾತನು 
ಇಹಪರಗಳೊಂದೂ ದೊರಕದೆ ಹಾಳಾಗಿ ಹೋಗುತ್ತಾನೆ. ಜ್ಞಾನದಿಂದ 
ಸಂಶಯಗಳನ್ನು ಪರಿಹರಿಸಿಕೊಂಡು ಜಾಗೃತನಾಗಿರತಕ್ಕವನಿಗೆ ಕರ್ಮದಿಂದ 
ಯಾವ ಬಾಧೆಯೂ ಆಗುವುದಿಲ್ಲ. ಜ್ಞಾನವೆಂಬ ಕತ್ತಿಯಿಂದ ಅಜ್ಞಾನವನ್ನು 
ಕತ್ತರಿಸಿಹಾಕಬೇಕು. ಈ ಜ್ಞಾನಪ್ರಾಪ್ತಿಗಾಗಿ, ಅರ್ಜುನ, ನೀನು ನಿಷ್ಕಾಮ 
ಕರ್ಮವನ್ನು ಮಾಡುತ್ತಿರು, ಚಿಂತಿಸಬೇಡ. ನಿನ್ನ ಸ್ವಧರ್ಮವನ್ನು 
ಪಾಲಿಸುವುದಕ್ಕಾಗಿ ಯುದ್ದ ಮಾಡು. ಎದ್ದು ನಿಲ್ಲು. 


ಅಧ್ಯಾಯ ೫ 
ಸಂನ್ಮಾಸಯೋಗ 


ಹಿಂದಿನ ಅಧ್ಯಾಯದಲ್ಲಿ "ಕರ್ಮಣ್ಯಕರ್ಮ ಯಃ ಪಶ್ಯೇತ್‌' (೪-೧೮), 
"ಜ್ಞಾನಾಗ್ನಿಃ ಸರ್ವಕರ್ಮಾಣಿ' (೪-೩೭) ಇತ್ಯಾದಿ ಶ್ಲೋಕಗಳಿಂದ ಸರ್ವಕರ್ಮ 
ಸಂನ್ಯಾಸವನ್ನೂ "ಛಿತ್ಲೈನಂ ಸಂಶಯಂ ಯೋಗಮಾತಿಷ್ಯ' (೪-೪) ಎಂದು 
ಕರ್ಮಾನುಷ್ಠಾನವನ್ನೂ ಭಗವಂತನು ಬೋಧಿಸಿದ್ದಾನೆ. ಕರ್ಮಸಂನ್ಯಾಸ, 
ಕರ್ಮಾನುಷ್ಠಾನಗಳು ಪರಸ್ಪರ ವಿರುದ್ಧವಾದ್ದರಿಂದ ಏಕಕಾಲದಲ್ಲಿ ಒಬ್ಬನು 
ನಡೆಸಲಾರನು. ಆದ್ದರಿಂದ ಇವುಗಳಲ್ಲಿ ತನಗೆ ಹೆಚ್ಚು ಪ್ರಶಸ್ತವಾದದ್ದು 
ಯಾವುದು ಎಂದು ತಿಳಿಯಲು ಅರ್ಜುನನು ಪ್ರಶ್ನೆ ಮಾಡುತ್ತಾನೆ. 


ಅರ್ಜುನ ಉವಾಚ - 


ಸಂನ್ಮಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ | 


ಯಚ್ಛಿೀಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಲಿತಮ್‌ ॥ ೧ 
ಅರ್ಜುನನು ಹೀಗೆಂದನು - ಶ್ರೀಕೃಷ್ಣ ಕರ್ಮಸಂನ್ಯಾಸವನ್ನೂ ಹೂಗಳು 


ಶೀಯ. ಕರ್ಮಯೋಗವನ್ನೂ ಹೊಗಳುತ್ತೀಯೆ. ಇವುಗಳಲ್ಲಿ ಯಾವುದು ನನಗೆ 
ಪ್ರಶಸ್ತವಾದದ್ದಂದು ನಿಶ್ಚಿತವಾಗಿ ಹೇಳು. 


ಶ್ರೀಭಗವಾನುವಾಚ - 
ಸಂನ್ಮಾಸಃ ಕರ್ಮಯೋಗಶ್ಚ ನಿಃಶ್ರೇಯಸಕರಾವುಭೌ 1 
ತಯೋಸ್ತು ಕರ್ಮಸಂನ್ಮಾನಾತ್‌ ಕರ್ಮಯೋಗೋ ವಿಶಿಷ್ಠತೇ ॥ ೨ 


ಭಗವಂತನು ಹೇಳಿದನು : ಕರ್ಮಸಂನ್ಯಾಸ, ಕರ್ಮಯೋಗ-ಇವರಡೂ 
ಮೋಕ್ಷದಾಯಕಗಳೇ ಹೌದು. ಆದರೆ ಅವುಗಳಲ್ಲಿ ಕರ್ಮಸಂನ್ಮಾಸಕ್ಕಿಂತ 
ಕರ್ಮಯೋಗವು ಉತ್ತಮವಾದದ್ದು. 

ವಿವರಣೆ : ಆತ್ಮಜ್ಞಾನಿಗೆ ಕರ್ತವ್ಯಕರ್ಮವೇ ಇಲ್ಲದ್ದರಿಂದ ಆತ್ಮಜ್ಞಾನಿಯಲ್ಲ 
ದವನಿಗೆ ಹೇಳುವ ವಿಷಯವಿದು. ಆತ್ಮಜ್ಞಾನವಾಗದವನು, ನಿಜವಾದ ವೈರಾಗ್ಯ 
ಶಮದಮಾದಿಗುಣಗಳಿಲ್ಲದವನು, ಸಂನ್ಯಾಸಾಶ್ರಮವನ್ನು ತೆಗದುಕೂಳ್ಳುವುದ 
ಕ್ಕಿಂತ, ಚಿತ್ರಶುದ್ಧಿಯಾಗುವವರೆಗೆ ಕರ್ಮಯೋಗವನ್ನಾಚರಿಸುವುದು ಶ್ರೇಷ್ಠ 
ವೆಂದು ಅಭಿಪ್ರಾಯ. 


ಅಧ್ಯಾಯ ೫ - ಸಂನ್ಯಾಸಯೋಗ ೧೧೯ 


ಜ್ಞೇಯಃ ಸ ನಿತ್ಕಸಂನ್ಕಾಸೀ ಯೋ ನ ದ್ವೇಷ್ಟಿನ ಕಾಂಕ್ಟತಿ 1 

ನಿರ್ದಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್‌ ಪ್ರಮುಚ್ಛತೇ ॥ 

ಯಾವನು (ಯಾವುದನ್ನೂ) ದ್ವೇಷಿಸುವುದಿಲ್ಲವೋ (ಯಾವುದನ್ನೂ) 
ಆಶಿಸುವುದಿಲ್ಲವೋ ಆ ಕರ್ಮಯೋಗಿಯು ನಿತ್ಯಸಂನ್ಯಾಸಿಯೆಂದು ತಿಳಿಯ 
ತಕ್ಕದ್ದು. ಹೇ ಮಹಾಬಾಹು, (ಸುಖದುಃಖಾದಿ) ದ್ವಂದ್ವರಹಿತನಾದವನು 
ಸುಖವಾಗಿ - ಯಾವ ಆಯಾಸವೂ ಇಲ್ಲದೆ ಸಂಸಾರಬಂಧದಿಂದ ಬಿಡುಗಡೆ 
ಹೊಂದುತ್ತಾನೆ. 

ವಿವರಣೆ : ರಾಗದ್ವೇಷಗಳಿಲ್ಲದೆ ದ್ವಂದ್ವಾತೀತನಾದವನು ನಿತ್ಯಸಂನ್ಯಾಸಿ 
ಯಂತೆಯೇ ಸರಿ - ಎಂದು ಹೊಗಳಿಕೆಯ ಮಾತು ಇದು. 

ಸಾಂಖ್ಯಯೋಗೌ ಪೃಥಗ್ದ್ಹಾಲಾಃ ಪ್ರವದಂತಿ ನ ಪಂಡಿತಾಃ | 

ಏಕಮಷ್ಕಾಸ್ಥಿತಃ ಸಮಗುಭಯೋರ್ವಿಂದತೇ ಫಲಮ್‌ ॥ ಛ 

ಸಾಂಖ್ಯ ಮತ್ತು ಕರ್ಮಯೋಗಗಳು ಬೇರ ಬೇರೆ - ಭಿನ್ನಫಲಗಳನ್ನು 
ಕೊಡತಕ್ಕವೆಂದು ಬಾಲಕರು ಹೇಳಬಹುದು - ಪಂಡಿತರು ಹೇಳುವುದಿಲ್ಲ! 
ಇವುಗಳಲ್ಲಿ ಯಾವುದೇ ಒಂದನ್ನು ಚೆನ್ನಾಗಿ ಇಟ್ಟುಕೂಂಡವನು ಇವರಡರ 
ಫಲವನ್ನೂ ಪಡೆಯುತ್ತಾನೆ. 

ವಿವರಣೆ : ಕರ್ಮಸಂನ್ಯಾಸಕ್ಕೆ ಜ್ಞಾನವು ಸೇರಿದರೆ ಸಾಂಖ್ಯಮಾರ್ಗವನಿಸು 
ವುದು. ಕರ್ಮಾನುಷ್ಠಾನಕ್ಕೆ ಸಮತ್ವಬುದ್ದಿ, ಫಲನಿರಪೇಕ್ಷತ, ಈಶ್ವರಾರ್ಪಣ - 
ಇವು ಸೇರಿದರೆ ಕರ್ಮಯೋಗವೆನಿಸುವುದು. ಕರ್ಮಯೋಗವೂ ಜ್ಞಾನನಿಷ್ಠಯ 
ಮೂಲಕ ಮೋಕ್ಸವನ್ನೀಯುತ್ತದೆಯಾದ್ದರಿಂದ, ಇವೆರಡರ ಫಲವೂ ಒಂದೇ 
ಎಂದು ಶ್ಲೋಕದಲ್ಲಿ ಹೇಳಿದೆ. 

ಯತ್‌ ಸಾಂಖೈೈಃ ಪ್ರಾಪ್ಮತೇ ಸ್ಥಾನಂ ತದ್ಯೋಗೈರಪಿ ಗಮ್ಮತೇ ! 

ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶೃತಿ ಸ ಪಶೃತಿ ॥ ೫ 

ಸಾಂಖ್ಯರಿಗೆ ಎಂದರೆ ಜ್ಞಾನನಿಷ್ಠರಾದ ಸಂನ್ಯಾಸಿಗಳಿಗೆ ದೊರೆಯುವ 
ಮೋಕ್ಟಸ್ನಾನವು ಕರ್ಮಯೋಗಿಗಳಿಗೂ ದೊರೆಯುತ್ತದೆ. ಆದ್ದರಿಂದ ಸಾಂಖ್ಯ 
ವಂಬ ಸಂನ್ಯಾಸವನ್ನೂ ಕರ್ಮಯೋಗವನ್ನೂ ಒಂದಾಗಿ ಕಾಣತಕ್ಕವನೇ 
ಸರಿಯಾಗಿ ಕಾಣತಕ್ಕವನು. 


ವಿವರಣೆ : ಜ್ಞಾನವಿಲ್ಲದ ಬರಿಯ ಸಂನ್ಯಾಸಕ್ಕಿಂತ ಕರ್ಮಯೋಗವು 


೧೨೦ ಗೀತಾರ್ಥಪ್ರಕಾಶ 


ಉತ್ತಮವೆಂದು ಹಿಂದೆ ಹೇಳಿದೆ. ಜ್ಞಾನದಿಂದ ಸಹಿತವಾದ ಸಂನ್ಯಾಸವು ಸಾಂಖ್ಯ. 
ಇದಕ್ಕಿಂತ ಕರ್ಮಯೋಗವು ಉತ್ತಮವೆಂದು ಅಭಿಪ್ರಾಯವಲ್ಲ. ಕರ್ಮ 
ಯೋಗಿಯನ್ನು ಹಿಂದೆ "ನಿತ್ಯಸಂನ್ಯಾಸಿ' ಎಂದು ಹೇಳಿದ್ದು ನಿಜವಾದ ಸಂನ್ಯಾಸಕ್ಕೆ 
ಕರ್ಮಯೋಗವು ಸಾಧನವೆಂಬ ಕಾರಣದಿಂದ. ಕರ್ಮಯೋಗಿಯು ಕರ್ಮ 
ಫಲವನ್ನು ತ್ಯಜಿಸಿರುವುದರಿಂದ ಅವನು ಸಂನ್ಯಾಸಿಯಾದಂತಯೇ ಎಂದು 
ಅಭಿಪ್ರಾಯ. 

ಸಂನ್ಮಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಟ 

ಯೋಗಯುಕ್ತೋ ಮುನಿರ್ಬಹ್ಮ ನ ಚಿರೇಣಾಧಿಗಚ್ಛತಿ !॥ ೬ 

(ಜ್ಞಾನಯುಕ್ತವಾದ) ಪರಮಾರ್ಥಸಂನ್ಯಾಸವಾದರೋ, ಅರ್ಜುನ, ಕರ್ಮ 
ಯೋಗವಿಲ್ಲದೆ ದೊರೆಯುವುದು ಕಷ್ಟ. ಕರ್ಮಯೋಗವನ್ನಾಚರಿಸುವ 
ಮುನಿಯು ಶೀಘ್ರದಲ್ಲಿಯೇ ಬ್ರಹ್ಮವನ್ನು ಪಡೆಯುವನು. (ಬ್ರಹ್ಮವನ್ನು ಷ 
ಸಂನ್ಯಾಸವನ್ನು) 

ವಿವರಣೆ: ಈ ಶ್ಲೋಕದಲ್ಲಿ ಬ್ರಹ್ಮವಂದರೆ ಸಂನ್ಯಾಸವಂದು ಶ್ರೀಶಂಕರಾ 
ಚಾರ್ಯರು ಅರ್ಥ ಹೇಳಿದ್ದಾರೆ. “ನ್ಯಾಸ ಇತಿ ಬ್ರಹ್ಮಾ ಬ್ರಹ್ಮಾ ಹಿ ಪರಃ” 
(ತೈ.ನಾ. ೭೮) ಎಂಬ ಶ್ರುತಿಯನ್ನು ಪ್ರಮಾಣವಾಗಿ ಉದಾಹರಿಸಿದ್ದಾರೆ. 
ಬ್ರಹ್ಮಜ್ಞಾನಕ್ಕೆ ಕಾರಣವಾದ್ದರಿಂದ ಲಾಕ್ಟಣಿಕವಾಗಿ ಬ್ರಹ್ಮವೆಂದರೆ ಸಂನ್ಯಾಸವಂದು 
ಅವರ ಅಭಿಪ್ರಾಯವಿದೆ. ಒಂದೇ ಸಲಕ್ಕೆ ಸಂನ್ಯಾಸವು ಕಠಿಣವಾದ್ದರಿಂದ ಅದಕ್ಕೆ 
ಸಾಧನವಾಗಿರುವ ಕರ್ಮಯೋಗವನ್ನು ಆಶ್ರಯಿಸುವುದು ಉತ್ತಮವೆಂದು 
ಭಗವಂತನ ಹೃದಯ. 


ಯೋಗಯುಕ್ತೋ ವಿಶುದ್ಧಾತ್ಮಾ ವಿಜಿತಾತ್ಮಾ ಜಿತೇಂದ್ರಿಯಃ | 

ಸರ್ವಭೂತಾತ್ಮಭೂತಾತ್ಮಾ ಕುರ್ವನ್ನಪಿ ನ ಲಿಷ್ಮತೇ ॥ ೭ 

ಯೋಗಯುಕ್ತನಾದವನು ವಿಶುದ್ಧಚಿತ್ತನೂ ವಿಜಿತದೇಹನೂ ಜಿತೇಂದ್ರಿ 
ಯನೂ ಸರ್ವಭೂತಾತಭೂತಾತ್ಮನೂ ಆಗಿ (ಲೋಕಸಂಗ್ರಹಕ್ಕಾಗಿ ಕರ್ಮ 
ವನ್ನು ಮಾಡುತ್ತಿದ್ದರೂ ಅವನಿಗೆ ಕರ್ಮಲೇಪವಿರುವುದಿಲ್ಲ. 

ವಿವರಣೆ : ಸರ್ವಭೂತಾತಭೂತಾತ್ಮಾಎ ಬ್ರಹಾದಿಸ್ತಂಬಪರ್ಯಂತವಾದ 
ಸಮಸ್ತಭೂತಗಳಿಗೆ ಆತಭೂತವಾದ ಆತ್ಮವುಳವನು. ಸಮಸ್ತಭೂತಗಳಿಗೂ 
ಆತಭೂತನಾದವನೇ ತನ್ನ ಪ್ರತ್ಯಗಾತ್ಮನಂದು ತಿಳಿದವನೆಂದರ್ಥ. ಈತನೇ 
ಸಮ್ಯಗ್‌ದರ್ಶಿ-ಜ್ಞಾನಿ. 


ಳು 
ಕ 


ಅಧ್ಯಾಯ ೫ - ಸಂನ್ಯಾಸಯೋಗ ೧೨೧ 


ನೈವ ಕಿಂಚಿತ್ತರೋಮೀತಿ ಯುಕ್ತೋ ಮನ್ಯೇತ ತತ್ತ್ವವಿತ್‌ | 

ಪಶ್ಮನ್‌ ಶೃಣ್ಣನ್‌ ಸ ಸ್ಪೃಶನ್‌ ಜಿಫ್ರನ್‌ ಅಶ್ನನ್‌ ಗಚ್ಚನ್‌ ಸ್ವಪನ್‌ ನ್‌ ಶ್ವಸನ್‌ Ul 

ಪ್ರಲಪನ್‌ ವಿಸೃಜನ್‌ ಗೃಹ್ನನ್‌ ಉನ್ನಷ್ನದುಷು್ನು 

ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್‌ ॥ ೯ 

ಯುಕ್ತನಾದ ಎಂದರ ಬ್ರಹತತ್ತದಲ್ಲಿಯೇ ಸಮಾಹಿತನಾದ ತತ್ವಜ್ಞಾನಿಯು 
ತಾನು ನೋಡುತ್ತಿರಲಿ - ಕೇಳುತಿ ರಲಿ ಮುಟ್ಟುತ್ತಿರಲಿ - ಮೂಸ ತ್ತಿರಲಿ ಡ್‌ 
ತಿನ್ನುತ್ತಿರಲಿ - ನಡಯುತ್ತಿರಲಿ - ಮಲಗಿರಲಿ ರ್‌ ಉಸಿರಾಡುತಿರಲಿ ಇ 
ಮಾತಾಡುತ್ತಿರಲಿ - (ಮಲಮೂತ್ರಾದಿಗಳನ್ನು ವಿಸರ್ಜಿಸುತ್ತಿರಲಿ - 
ಏನನ್ನಾದರೂ ತೆಗೆದುಕೊಳ್ಳುತ್ತಿರಲಿ ಬಾ ಕಣ್ಣುಬಿಡುತ್ತಿರಲಿ — ಕಣ್ಣುಮುಚ್ಚಲಿ 
"ನಾನು ಏನನ್ನೂ ಮಾಡುತ್ತಿಲ್ಲ' ಎಂದು ತಿಳಿಯಬೇಕು. "ಕೇವಲ ಇಂದ್ರಿಯಗಳು 
ತಮ್ಮ ತಮ್ಮವಿಷಯಗಳಲ್ಲಿ ತೊಡಗಿವೆ' ಎಂದು ಭಾವಿಸಬೇಕು. 

ವಿವರಣೆ : ಆತ್ಮನು ಯಾವ ಕ್ರಿಯೆಯನ್ನೂ ಮಾಡುವುದಿಲ್ಲ. ಅವನು 
ನಿಷ್ಕ್ರಿಯ; ನಿರ್ಲಿಪ್ತ. 

`ಆದರೆ ಯಾವನು ತತ್ತವನ್ನರಿತುಕೊಳ್ಳದೆ ಕರ್ಮಯೋಗದಲ್ಲಿ ತೂಡಗಿರು 
ವನೋ ಅವನ ವಿಷಯವೇನಂದರೆ - 

ಬ್ರಹ್ಮಣ್ಮಾಧಾಯ ಕರ್ಮಾಣಿ ಸಂಗಂ ತ್ಮಕ್ಕಾ ಕರೋತಿ ಯಃ | 

ಲಿಷ್ಠತೇ ನ ಸ ಪಾಪೇನ ಪದ್ಮಹತ್ರಮಿವಾಂಭಸಾ ॥ ೧೦ 

ಯಾವಾತನು ಎಲ್ಲ ಕರ್ಮಗಳನ್ನೂ ಪರಮೇಶ್ವರನಿಗೆ ಅರ್ಪಿಸಿ, ಯಾವ 
ಫಲಾಸಕ್ತಿಯೂ ಇಲ್ಲದ ಕರ್ಮವನ್ನಾಚರಿಸುತ್ತಾನೋ ಆತನಿಗೆ, ತಾವರೆ ಎಲೆಗೆ 
ನೀರಿನ ಲೇಪವಾಗದಿರುವಂತೆ, ಪಾಪದ ಲೇಪವಾಗುವುದಿಲ್ಲ. 

ಎವರಣೆ : ಅವನಿಗೆ ಸತ್ತಶುದ್ಧಿಯೆಂಬ ಫಲವು ತಾನಾಗಿಯೇ ಆಗುತ್ತದೆ. 

ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದಿಯೈರಪಿ | 

ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಮಕ್ತಾ*ತಶುದ್ಧಯೇ ॥ ೧೧ 

ಕರ್ಮಯೋಗಿಗಳು ಫಲಾಸಕ್ತಿಯನ್ನು ತೊರದು, (ಮಮತ್ವರಹಿತರಾಗಿ) 
ಕೇವಲ ದೇಹ ಮನಸ್ಸು ಬುದ್ದಿ ಮತ್ತು ಇಂದ್ರಿಯಗಳಿಂದ ಸತ್ತಶುದ್ದಿಗಾಗಿ 
ಕರ್ಮವನ್ನು ಮಾಡುತ್ತಿರುವರು. 


5೨ ಗೀತಾರ್ಥಪ್ರಕಾಶ 


ಯುಕ್ತಃ ಕರ್ಮಫಲಂ ತೃಕ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಮ್‌ | 

ಅಯುಕ್ತಃ ಕಾಮಕಾರೇಣ ಫಲೇ ಸಕ್ರೋ ನಿಬದ್ಯತೇ ॥ ೧೨ 

(ಪರಮೇಶ್ವರಪ್ರೀತಿಗಾಗಿ ಕರ್ಮವನ್ನು ಮಾಡುತ್ತೇನೆ, ನನ್ನ ಫಲಕ್ಕಾಗಿ ಅಲ್ಲ) 
ಎಂದು ಯುಕನಾಗಿ - ಎಂದರೆ - ಸಮಾಹಿತನಾಗಿ ಕರ್ಮಫಲದ ಆಸಯನ್ನು 
ತ್ಯಜಿಸಿ ಕರ್ಮವನ್ನಾಚರಿಸತಕ್ಕವನು ಈ ನಿಷ್ಠಯಿಂದಾಗುವ ಮೋಕ್ಷವನ್ನು 
ಪಡೆಯುತ್ತಾನೆ. ಹಾಗಲ್ಲದೆ ಮನಸ್ಸಮಾಧಾನವಿಲ್ಲದೆ ಕಾಮನೆಯಿಂದ ಪ್ರೇರಿತ 
ನಾಗಿ ಫಲದಲ್ಲಿ ಆಸಕ್ತಿಯನ್ನಿಟ್ಟವನು ಸಂಸಾರಕ್ಕೆ ಕಟ್ಟುಬೀಳುತ್ತಾನೆ. 

ಸರ್ವಕರ್ಮಾಣಿ ಮನಸಾ ಸಂನ್ಮಸ್ಮಾಸ್ತೇ ಸುಖಂ ವಶೀ | 

ನವದ್ದಾರೇ ಪುರೇ ದೇಹೀ ನೈವ ಕುರ್ವನ್‌ ನ ಕಾರಯನ್‌ ॥ ೧೩ 


(ಪರಮಾರ್ಥದರ್ಶಿಯಾಗಿ) ಜಿತೇಂದ್ರಿಯನಾದ ದೇಹಿಯಾದರೋ 
ವಿವೇಕಬುದ್ಧಿಯಿಂದ ಸರ್ವಕರ್ಮಗಳನ್ನು ಸಂನ್ಯಾಸಮಾಡಿ, ನವದ್ವಾರವುಳ್ಳ 
ಪುರದಲ್ಲಿ (ದೇಹದಲ್ಲಿ ತಾನು ಏನನ್ನೂ ಮಾಡದೆ ಏನನ್ನೂ ಮಾಡಿಸದೆ 
ಸುಖವಾಗಿ ನಲೆಸಿರುತ್ತಾನೆ. 


ವಿವರಣೆ : ಎರಡು ಕಣ್ಣುಗಳು, ಎರಡು ಕಿವಿಗಳು, ಮೂಗಿನ ಎರಡು 
ಹೂರಳೆಗಳು, ಬಾಯಿ ಮತ್ತು ಮಲಮೂತ್ರಗಳನ್ನು ವಿಸರ್ಜಸುವ ಎರಡು - 
ಹೀಗ ಒಂಬತ್ತು ರಂದ್ರಗಳೇ ನವದ್ವಾರಗಳು. ಇವುಗಳಿರುವ ನಗರವೇ ದೇಹ. 
ಇದಕ್ಕ ಒಡಯ ಆತ್ಮ ಇಂದ್ರಿಯಗಳು ಸೇವಕರು. 

ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಕ ಸೃಜತಿ ಪ್ರಭುಃ | 

ನ ಕರ್ಮಫಲಸಂಯೋಗಂ ಸ್ವಭಾವಸ್ತು ಪ್ರವರ್ತತೇ ॥ ೧೪ 

ಪ್ರಭುವಾದ ಆತ್ಮನು ಜನರಿಗೆ ಕರ್ತೃತ್ವವನ್ನಾಗಲಿ ಕರ್ಮಗಳನ್ನಾಗಲಿ ಎಂದರೆ 
ಕ್ರಿಯೆಯಿಂದ ಲಭ್ಯವಾಗುವ ಗಡಿಗೆ, ಬಂಡಿ - ಮುಂತಾದ ವಸ್ತುಗಳನ್ನಾಗಲಿ 
ನಿರ್ಮಿಸುವುದಿಲ್ಲ. ಅಂತಹ ಕರ್ಮಗಳಿಂದಾಗುವ ಫಲದೊಡನೆ ಸಂಬಂಧವನ್ನು 
ನಿರ್ಮಿಸುವುದಿಲ್ಲ. ಪ್ರಕೃತಿಯು - ವೃಷ್ಟವೀಮಾಯೆಯು - ಅವಿದ್ಯೆಯು ಕೆಲಸ 
ಮಾಡುತ್ತದೆ. 

ವಿವರಣೆ : ಕರ್ತೃತ್ವದಲ್ಲಿಯೇ ಕ್ರಿಯೆಯು ಸೇರಿಹೋಗುವುದರಿಂದ 
ಕರ್ಮಶಬ್ದಕ್ಕೆ ಇರುವ ಇನ್ನೊಂದು ಅರ್ಥವನ್ನು ಇಲ್ಲಿ ಸ್ವೀಕರಿಸಿದೆ. ಇಲ್ಲಿ 
ಕರ್ಮಶಬ್ದಕ್ಕೆ ಕ್ರಿಯಾಜನ್ಯ (0b) ಎಂದರ್ಥ. ವೃವಹಾರವೆಲ್ಲವೂ 
ಅವಿದ್ಯಾಕಾರ್ಯವಂದು ಶ್ಲೋಕದ ತಾತ್ರರ್ಯ. 


ಅಧ್ಯಾಯ ೫ - ಸಂನ್ಯಾಸಯೋಗ ೧೨೩ 


ನಾದತ್ತೇ ಕಸ್ಯಚಿತ್‌ ಪಾಪಂ ನ ಚೈವ ಸುಕೃತಂ ವಿಭುಃ 1 

ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ॥ ೧೫ 

ಸರ್ವವ್ಯಾಪಿಯಾದ ಪರಮಾತ್ಮನು ಯಾವನೊಬ್ಬನ-ಭಕ್ತನ ಪಾಪವನ್ನಾಗಲಿ 
ಪುಣ್ಯವನ್ನಾಗಲಿ ಹೊತ್ತುಕೊಳ್ಳುವುದಿಲ್ಲ. ಜ್ಞಾನವನ್ನು ಅಜ್ಞಾನವು ಕವಿದು 
ಮುಚ್ಚಿಬಿಟ್ಟಿದೆ:. ಆದ್ದರಿಂದ ಜನರು ತಪ್ಪುತಿಳಿದು ಭ್ರಾಂತರಾಗಿದ್ದಾರೆ. 

ವಿವರಣೆ : ಈಶ್ವರನು ತಮ್ಮ ಪಾಪವನ್ನು ಹೋಗಲಾಡಿಸಿ ಪುಣ್ಯಫಲವನ್ನು 
ಕೊಡುತ್ತಾನೆ - ಎಂದು ಭಕ್ತರು ಪೂಜಾದಿಗಳನ್ನು ಮಾಡುತ್ತಾರೆ. ಪೂಜ್ಯ- 
ಪೂಜಕವ್ಯವಹಾರವು ಭೇದಬ್ರಮಯಿದ್ದಾಗ ಮಾತ್ರ ನಡೆಯುತ್ತದೆ. 
ಅಭೇದವಂಬ ತತ್ತಜ್ಞಾನವನ್ನು ಭೇದವಂಬ ಅಜ್ಞಾನವು ಮುಚ್ಚಿಬಿಟ್ಟಿದ 
ಯಾದ್ದರಿಂದ ಈ ಲೋಕವ್ಯವಹಾರವು ನಡೆಯುತ್ತಿದೆ. ಇದು ಪಾರಮಾರ್ಥಿಕ 
ವಲ್ಲವಂದು ತಾತ್ರರ್ಯ. 

ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ | 

ತೇಷಾಮಾದಿತ್ಕವಜ್ಜಾನಂ ಪ್ರಕಾಶಯತಿ ತತ್ನರಮ್‌ ॥ ೧೬ 

ಆದರ ಯಾರಿಗ ಈ ಆತ್ಮದಿಷಯಕವಾದ ಅಜ್ಞಾನವು ಯಥಾರ್ಥವಾದ 
ಆತ್ಮಜ್ಞಾನದಿಂದ ನಾಶವಾಗಿದಯೋ ಅವರಿಗ ಈ ಆತ್ಮಜ್ಞಾನವು, 
ಪರಮಾರ್ಥವೇನಂಬುದನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ. 

ತದ್ದುದ್ಧಯಸ್ತದಾತಾನಸ್ತನ್ನಿಷ್ಠಾಸ್ತತ್ಮ್ವರಾಯಣಾಃ | 

ಗಚ್ಚಂತೃಪುನರಾವೃತ್ತಿಂ ಜ್ಞಾನನಿರ್ಧೂತಕಲಹಾಃ ॥ ೧೭ 

ಆ ಪರಮಾರ್ಥವಾದ ಬ್ರಹವಸ್ತುವಿನಲ್ಲಿಯೇ ಯಾರು ಬುದ್ದಿಯನ್ನಿಟ್ಟು, ಆ 
ಬ್ರಹ್ಮವೇ ತನ್ನ ಆತ್ಮನೆಂದು ತಿಳಿದು, ಅದರಲ್ಲಿಯೇ ನೆಲೆನಿಂತು, ಅದೇ 
ಪರಮಗತಿಯಂದು ಆತಾರಾಮರಾಗಿರುತ್ತಾರೋ ಅವರು ತಮ್ಮ ವಿವೇಕಜ್ಞಾನ 
ದಿಂದ (ಪಾಪಪುಣ್ಯಗಳೆಂಬ ಕರ್ಮಜನ್ಯ ಕಿಲ್ಲಿಷವನ್ನು ಧ್ವಂಸಮಾಡಿದವರಾಗಿ) 
ಪುನರಾವೃತ್ತಿಯಿಲ್ಲದ ಮೋಕ್ಟವನ್ನದುತ್ತಾರ. 

ವಿವರಣೆ : ಪುಣ್ಯವೂ ದೇಹಾರಂಭಕವಾದ್ದರಿಂದ ಮುಮುಳ್ಳುವಿಗೆ ಕಿಲ್ಟಿಷವೇ 
ಸರಿ. 

ವಿದ್ಯಾವಿನಯಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ 1 

ಶುನಿ ಚೈವ ಶ್ವಪಾಕೇ ಚ ಪಂಡಿತಾಃ ಸಮದರ್ಶಿನಃ ॥ ೧೮ 


೧೨೪ ಗೀತಾರ್ಥಪ್ರಕಾಶ 


ವಿದ್ಯಾವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ ಗೋವಿನಲ್ಲಿ, ಆನೆಯಲ್ಲ, 
ನಾಯಿಯಲ್ಲಿ ಹಾಗೆಯೇ ಚಂಡಾಲನಲ್ಲಿ ಸಹ ಪಂಡಿತರು ಸಮದರ್ಶಿಗಳಾ 
ಗಿರುತ್ತಾರೆ. 

ವಿವರಣೆ : ವಿದ್ಯಾವಿನಯಸಂಪನ್ನನಾದ ಬ್ರಾಹ್ಮಣನಲ್ಲ ಸತ್ತಗುಣವೂ 
ಗೋವಿನಲ್ಲಿ ರಜೋಗುಣವೂ ಆನೆ ಮೊದಲಾದವುಗಳಲ್ಲಿ ತಮೋಗುಣವೂ 
ಪ್ರಧಾನವಾಗಿರುತ್ತವೆ. ಈ ಗುಣಗಳ ಸೋಂಕೇ ಇಲ್ಲದೆ ಏಕವೂ ನಿರ್ವಿಕಾರವೂ 
ಆದ ಬ್ರಹ್ಮವೇ ಸಮವೆನಿಸುತ್ತದ. ಸಮದರ್ಶಿ ಎ ಬ್ರಹ್ಮದರ್ಶಿ. 

ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ 

ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸಾದ್‌ ಬ್ರಹ್ಮಣಿ ತೇ ಸ್ಥಿತಾಃ ॥ ೧೯ 

ಯಾರ ಮನಸ್ಸು ಸಮತ್ವದಲ್ಲಿ - ಸರ್ವಭೂತಗಳಲ್ಲಿರುವ ಬ್ರಹ್ಮ ಒಂದೇ 
ಎಂಬ ಸಮಭಾವದಲ್ಲಿ ನಿಶ್ಚಲವಾಗಿ ನಿಂತಿರುವುದೋ ಅವರು ಇಲ್ಲಿಯೇ - 
ಜೀವಂತವಾಗಿರುವಾಗಲೇ ಜನವನ್ನು ಗೆದ್ದವರು. ನಿರ್ದೋಷವಾದ ಬ್ರಹ್ಮವು 
(ಏಕವಾಗಿ) ಸರ್ವತ್ರ ಸಮರೂಪದಲ್ಲಿದೆ. ಆದ್ದರಿಂದ ಸಮಭಾವವನ್ನು ಕಾಣತಕ್ಕ 
ಅವರು ಬ್ರಹ್ಮದಲ್ಲಿ ನೆಲೆನಿಂತವರು. 

ನ ಪ್ರಹೃಷ್ಕ್ಯೇತ್‌ ಪ್ರಿಯಂ ಪ್ರಾಷ್ಮ ನೋದ್ವಿಜೇತ್‌ ಪ್ರಾಪ ಚಾಪ್ರಿಯಮ್‌ ಟ 

ಸ್ಥಿರಬುದ್ಧಿರಸಂಮೂಢಥೋ ಬ್ರಹ್ಮಎದ್‌ ಬ್ರಹ್ಮಣಿ ಸ್ಥಿತಃ ॥ ೨೦ 

ಸ್ಮಿರಬುದ್ದಿಯಾಗಿ ಅಸಂಮೂಢನಾಗಿ ಬ್ರಹ್ಮವನ್ನು ತಿಳಿದು ಬ್ರಹ್ಮದಲ್ಲಿ 
ನಿಂತವನು ಪ್ರಿಯವಾದದ್ದು ದೊರಕಿದಾಗ ಹಿಗ್ಗಲಾರ; ಅಪ್ರಿಯವಾದದ್ದು 
ಬಂದಾಗ ಕುಗ್ಗಲಾರ. 

ಬಾಹ್ಮಸ್ಪರ್ಶೇಷ್ಟಸಕ್ತಾತ್ಮಾ ವಿಂದತ್ಕಾತನಿ ಯತ್ಸುಖಮ್‌ | 

ಸ ಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಸಯ್ಕಮಶ್ನುತೇ ॥ ೨೧ 

ಆ ಬ್ರಹವಿದನು ಬಾಹ್ಯವಾದ ಶಬ್ದಾದಿವಿಷಯಗಳಲ್ಲಿ ಅನಾಸಕ್ತನಾಗಿ, 
ಸುಖವಂಬುದೇನುಂಟೋ ಅದನ್ನು ಆತ್ಮನಲ್ಲಿಯೇ ಪಡೆದುಕೊಳ್ಳುತ್ತಾನೆ. 
ಆತನು ಬ್ರಹದಲ್ಲಿ ಚಿತ್ತಸಮಾಧಿಯನ್ನು ಹೊಂದಿ ಅಕ್ಷಯವಾದ ಮೋಕ್ಷ 
ಸುಖವನ್ನು ಪಡೆಯುತ್ತಾನೆ. 

ಯೇ ಹಿ ಸಂಸ್ಪರ್ಶಜಾ ಭೋಗಾ ದುಃಖಯೋನಯ ಏವ ತೇ! 

ಆದ್ಕಂತವಂತಃ ಕೌಂತೇಯ ನ ತೇಷು ರಮತೇ ಬುಧಃ ॥ ೨೨ 


ಅಧ್ಯಾಯ ೫ - ಸಂನ್ಯಾಸಯೋಗ ೧೨೫ 


ವಿಷಯೇಂದ್ರಿಯಗಳ ಸಂಸ್ಪರ್ಶದಿಂದ ಯಾವ ಯಾವ ಭೋಗಗಳು 
ಕಂಡುಬರುತ್ತವೆಯೋ ಅವೆಲ್ಲವೂ ಮುಂದಿನ ದುಃಖಕ್ಕೆ ಕಾರಣಗಳಾಗಿರುತ್ತವೆ. 
ಆ ಭೋಗಗಳಿಗೆ ಆದ್ಯಂತಗಳೂ ಇವೆ (ಆದ್ದರಿಂದ ಅನಿತ್ಯ. ಕೌಂತೇಯ, 
ವಿವೇಕಿಗಳು ಅವುಗಳಲ್ಲಿ ಮನಸ್ಸಿಡುವುದಿಲ್ಲ. 

ಶಕ್ನೋತೀಹೈವ ಯಃ ಸೋಢುಂ ಪ್ರಾಕ್‌ ಶರೀರವಿಮೋಕ್ಬಣಾತ್‌ | 

ಕಾಮಕ್ರೋಧೋದ್ಧವಂ ವೇಗಂ ಸ ಯುಕ್ತಃ ಸ ಸುಖೀ ನರಃ ॥2. ೨೩ 


ಇಲ್ಲಿ ಬದುಕಿರುವಾಗಲೇ ಶರೀರತ್ಯಾಗಪರ್ಯಂತವೂ ಯಾವಾತನು 
ಕಾಮಕ್ರೋಧಗಳಿಂದಾಗುವ ಒತ್ತಡವನ್ನು ಸಹಿಸಲು ಸಮರ್ಥನಾಗುವನೋ 
ಅವನು ಯೋಗಿ; ಅವನು ಸುಖಿ. 


ಯೋಂ8$ತಃಸುಖೋ8ಂತರಾರಾಮಸ್ತಥಾಂತರ್ಜೋತಿರೇವ ಯಃ ಟ 
ಸ ಯೋಗೀ ಬ್ರಹನಿರ್ವಾಣಂ ಬ್ರಹಭೂತೋಧಧಿಗಚ್ಚತಿ ll ೨೪ 


ಯಾವಾತನು ತನ್ನೊಳಗಿರುವ ಆತ್ಮನಲ್ಲಿಯೇ ಸುಖಪಡುವನೋ 
ಆತ್ಮನಲ್ಲಿಯೇ ಕ್ರೀಡಿಸುವನೋ ಅಂತರಾತ್ಮವೇ ಯಾರಿಗೆ ಪ್ರಕಾಶವಾಗಿರು 
ವುದೋ ಆ ಯೋಗಿಯು ಬ್ರಹಸ್ತರೂಪನೇ ಆಗಿ ಬ್ರಹ್ಮದಲ್ಲಿ ಲೀನನಾಗುವನು. 

ಲಭಂತೇ ಬ್ರಹ್ಮನಿರ್ವಾಣಮೃಷಯಃ ಕ್ಲೀಣಕಲ್ಮಷಾಃ | 

ಛಿನ್ನದ್ಧೈೆಧಾ ಯತಾತಾನಃ ಸರ್ವಭೂತಹಿತೇ ರತಾಃ ॥ ೨೫ 

ಪಾಪರಹಿತರಾಗಿ ಸಂಶಯವನ್ನು ಪರಿಹರಿಸಿಕೊಂಡಿರುವವರೂ ಜಿತೇಂದ್ರಿ 
ಯರೂ ಸರ್ವಭೂತಗಳ ಹಿತದಲ್ಲಿ ನಿರತರಾದ ಎಂದರೆ ಹಿಂಸಾವರ್ಜಿತರಾದ 
ಯಷಿಗಳು (ಜ್ಞಾನಿಗಳ) ಮೋಕ್ಷವನ್ನು ಪಡೆಯುತ್ತಾರೆ. 

ಟಿಪ್ಪಣಿ : ದ್ವೈಧ ಎ ಸಂಶಯ. 

ಕಾಮಕ್ರೋಧವಿಯುಕ್ತಾನಾಂ ಯತೀನಾಂ ಯತಟೀತಸಾಮ್‌ | 

ಅಭಿತೋ ಬ್ರಹ್ಮನಿರ್ವಾಣಂ ವರ್ತತೇ ವಿದಿತಾತ್ಮನಾಮ್‌ ॥ ೨೬ 


ಕಾಮಕ್ರೋಧಗಳಿಲ್ಲದವರೂ ಜಿತಮನಸ್ಕರೂ ಆತ್ಮಜ್ಞಾನಿಗಳೂ ಆದ 
ಯತಿಗಳಿಗೆ ಎರಡು ಪಾರ್ಶ್ವಗಳಲ್ಲಿಯೂ ಎಂದರೆ ಬದುಕಿರುವಾಗ ಮತ್ತು 
ಮೃತರಾದಮೇಲ ಮೋಕ್ಷವು ಇದ್ದುಕೊಂಡಿರುವುದು. 

ಸ್ಪರ್ಶಾನ್‌ ಕೃತ್ವಾ ಬಹಿರ್ಬಾಹ್ಮಾನ್‌ ಚಕ್ಷುಶ್ಚೈವಾಂತರೇ ಭ್ರುವೋಃ | 

ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ ॥ ೨೭ 


ಗತ ಗೀತಾರ್ಥಪ್ರಕಾಶ 


ಯತೇಂದ್ರಿಯಮನೋಬುದ್ಧಿರ್ಮುನಿರ್ಮೋಕ್ಸಪರಾಯಣಃ | 
ವಿಗತೇಚ್ಛಾಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ ॥ ೨೮ 


ಶಬ್ದಾದಿವಿಷಯಗಳನ್ನು ಹೊರಗಿಟ್ಟು (ಅವುಗಳನ್ನು ಚಿಂತಿಸದೆ), ದೃಷ್ಟಿಯನ್ನು 
ಹುಬ್ಬುಗಳ ನಡುವ ನಿಲ್ಲಿಸಿ, ಮೂಗಿನೊಳಗೆ ಸರಿದಾಡುವ ಪ್ರಾಣಾಪಾನವಾಯು 
ಗಳನ್ನು ಸಮಗತಿಯಲ್ಲಿಟ್ಟು, ಇಂದ್ರಿಯಮನೋಬುದ್ದಿಗಳನ್ನು ಜಯಿಸಿ, ಆಸ 
ಹೆದರಿಕೆ ಸಿಟ್ಟುಗಳಿಂದ ರಹಿತನಾಗಿ ಯಾವ ಮುನಿಯು ಮೋಕ್ಟವೇ ಪರಮ 
ಗತಿಯೆಂದು ತಿಳಿದಿರುವನೋ ಅವನು ಯಾವಾಗಲೂ ಮುಕ್ತನೇ ಸರಿ (ಆತನು 


ಇನ್ನು ಮಾಡಬೇಕಾದದ್ದು ಏನೂ ಇಲ್ಲು. 


ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಮ್‌ | 
ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೃಚ್ಛತಿ ॥ ೨೯ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಸಂನ್ಮಾಸಯೋಗೋ ನಾಮ ಪಂಚಮೋ 9 ಧ್ಯ್ಮಾಯಃ 

ಸಮಸ್ತ ಯಜ್ಞತಪಸ್ಸುಗಳಿಗೆ ಭೋಕ್ತೃವೂ ಸರ್ವಲೋಕಮಹೇಶ್ವರನೂ 
ಎಲ್ಲ ಪ್ರಾಣಿಗಳ ಸಖನೂ ಆದ ನನ್ನನ್ನು ಅರಿತುಕೊಂಡರೆ ಪರಮ ಶಾಂತಿ ' 
ಯನ್ನ್ಸೃದುತ್ತಾನೆ. (ಇದು ಸಗುಣನಾದ ಈಶ್ವರನಿಗೆ ಸಂಬಂಧಿಸಿದ ವ್ಯಾವಹಾರಿಕ 
ಸತ್ಯ) 

ವಿವರಣೆ : ಭೋಕ ಎ ಯಜ್ಞತಪಸ್ಸುಗಳಿಗೆ ಕರ್ತ್ರವಾಗಿಯೂ ದೇವತೆ 
ಯಾಗಿಯೂ ಭೋಕ್ಸ. ಸುಹೃತ್‌ (ಸಖ) ಇ ಪ್ರತ್ಕುಪಕಾರದ ಬಯಕೆಯಿಲ್ಲದೆ 
ಉಪಕಾರ ಮಾಡತಕ್ಕವನು. ಮಾಂ ಇ ಶ್ರೀಮನ್ನಾರಾಯಣನಾದ ನನ್ನನ್ನು. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಸಂನ್ಕಾಸಯೋಗವೆಂಬ 
ಐದನೆಯ ಅಧ್ಯಾಯವು ಸಮಾಪ್ತವಾಯಿತು. 


೫ನೆಯ ಅಧ್ಯಾಯದ ಸಾರ 


ಅರ್ಜುನನು ಶ್ರೀಕೃಷ್ಣನಿಗೆ '"“ಕರ್ಮವನ್ನು ಮಾಡುತ್ತಿರಬೇಕೆಂದು ಒಮ್ಮೆ 
ಹೇಳುತ್ತೀಯೆ. ಇನ್ನೊಂದು ಸಲ ಅದನ್ನು ಬಿಡಬೇಕೆಂದು ಹೇಳುತ್ತೀಯೆ ! 
ಇವುಗಳಲ್ಲಿ ಶ್ರೇಯಸ್ಕರವಾದದ್ದು ಯಾವುದಂಬುದನ್ನು ಹೇಳಿಬಿಡು'' ಎಂದು 


ಅಧ್ಯಾಯ ೫ - ಸಂನ್ಯಾಸಯೋಗ ದಶ 


ಕೇಳಿದನು. ಆಗ ಭಗವಂತನು ಹೇಳಿದ್ದೇನೆಂದರೆ: ಸಂನ್ಯಾಸವೂ ಕರ್ಮ 
ಯೋಗವೂ ಎರಡೂ ಮೋಕ್ಷಕ್ಕೆ ದಾರಿಗಳೇ. ಅವುಗಳಲ್ಲಿ ನಿನಗೆ ಕರ್ಮ 
ಯೋಗವೇ ಉತ್ತಮವಾದದ್ದು. ರಾಗದ್ದೇಷಗಳಿಲ್ಲದೆ ಕರ್ಮವನ್ನು ಮಾಡ 
ತಕ್ಕವನನ್ನು ನಿತ್ಯಸಂನ್ಯಾಸಿ ಎನ್ನಬಹುದು. ಈತನಿಗೆ ಕರ್ಮಬಂಧವು ಇಲ್ಲ. 
ಆದರೆ ಇವೆರಡೂ ಸ್ವತಂತ್ರವಾದ ಮಾರ್ಗಗಳಲ್ಲ. ಕರ್ಮವನ್ನು ರಾಗ 
ೇಷಗಳಿಲ್ಲದೆ ಆಚರಿಸತಕ್ಕವನಿಗೆ ಜ್ಞಾನನಿಷ್ಠೆಯು ಪ್ರಾಪ್ತವಾಗಿ ಜ್ಞಾನಯೋಗವು 
ದಿಸಿ ಮೋಕ್ಷವು ನಿಶ್ಚಯವಾಗಿ ದೊರಕುತ್ತದೆ. ಜ್ಞಾನ ವೃರಾಗ್ಯಗಳಿಲ್ಲದೆ 
೦ನ್ಯಾಸವನ್ನು ತಗೆದುಕೊಳ್ಳುವುದಕ್ಕಿಂತ ಕರ್ಮಯೋಗವೇ ಉತ್ತಮ. ಜ್ಞಾನ 
ವೈರಾಗ್ಯಾದಿಗಳು ಬಂದಮೇಲೆ ಸಂನ್ಯಾಸಿಯಾದರೆ, ಆಗ ಜ್ಞಾನಯೋಗದಿಂದ 
ನೇರವಾಗಿ ಮೋಕ್ಷ ದೊರಕುವುದು. 

ತತ್ತದೃಷ್ಟಿಯಿಂದ ನೋಡಿದಾಗ ಜ್ಞಾನಿಯು ಯಾವ ಕರ್ಮವನ್ನೂ 
ಮಾಡುವುದಿಲ್ಲವಂದೇ ಹೇಳಬೇಕು. ನಡೆಯುವುದು, ನೋಡುವುದು, 
ಕೇಳುವುದು, ತಿನ್ನುವುದು ಮುಂತಾದ ಕ್ರಿಯೆಗಳು ಶುದ್ದಾತ್ಮನಾದ ತನಗೆ ಇಲ್ಲ 
ಎಂದು ಅವನು ನಿಶ್ಚಯಿಸಿಕೊಂಡಿರುತ್ತಾನೆ. ಕರ್ಮವೇನಿದ್ದರೂ ದೇಹೇಂದ್ರಿಯ 
ಗಳಿಂದ ನಡೆಯತಕ್ಕದ್ದು. ಕರ್ಮಕ್ಕೂ ತನಗೂ ಸಂಬಂಧವಿಲ್ಲವೆಂದು ನಿಶ್ಚಯಿಸಿ 
ಕೊಂಡಾಗ ಅವುಗಳು ನಡೆಸುವ ಕರ್ಮಗಳ ಫಲವು ಜೀವಾತನಿಗೆ ಅಂಟುವುದೇ 
ಇಲ್ಲ. ಕರ್ಮಯೋಗಿಯು ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನಾಚರಿಸು 
ತ್ತಾನೆ. ಆ ನಿಷ್ಕ್ಯಾಮಕರ್ಮದಿಂದ ಆತನಿಗೆ ಯಾವ ಕರ್ಮವೂ ಬಂಧಕ 
ವಾಗುವುದಿಲ್ಲ. ಅವನಿಗೆ ಆತ್ಮಜ್ಞಾನವಾಗಿರದಿದ್ದರೂ ಚಿತ್ತಶುದ್ಧಿಯೆಂಬ ಫಲವು 
ತಾನಾಗಿ ದೊರಕುತ್ತದೆ. 

ಜ್ಞಾನಿಯು ಇತರ ಜನರಲ್ಲಿರುವ ಆತ್ಮವೂ ತನ್ನಲ್ಲಿರುವ ಆತ್ಮವೂ ಒಂದೇ 
ಎಂದು ತಿಳಿದಿರುತ್ತಾನೆ. ತಾನು ಏನನ್ನೂ ಮಾಡದ, ಇತರರಿಂದಲೂ ಮಾಡಿಸದ 
ಅಸಂಗನಾದ ಆತ್ಮನೆಂದು ತಿಳಿದಿರುತ್ತಾನೆ. ಆದ್ದರಿಂದ ಅವನೇ ನಿಜವಾದ 
ಸಂನ್ಯಾಸಿ. ಎಲ್ಲ ಕರ್ಮಗಳನ್ನೂ ಬಿಟ್ಟವನೆಂದರೆ ಆತನೇ. 

ಜ್ಞಾನಿಗಳ ದೃಷ್ಟಿಯಲ್ಲಿ ಸಕಲವೂ ಬ್ರಹ್ಮವೇ ಆಗಿರುವುದರಿಂದ ಅವರಿಗೆ 
ಲೌಕಿಕ ಸುಖದುಃಖಗಳ ಕಲ್ಪನೆಯೇ ಇರುವುದಿಲ್ಲ. ಅವರಿಗೆ ಸುಖವೆಂದರೆ 
ಆತ್ಮನೇ. ಮೋಕ್ಷವನ್ನು ಬಯಸತಕ್ಕವನು ವಿಚಾರದಿಂದ ಸಂದೇಹಗಳನ್ನು 
ಪರಿಹರಿಸಿಕೊಂಡು ನಿಜವಾದ ತತ್ವವೇನಂಬುದನ್ನು ವಿಮರ್ಶಿಸಿ ನಿಶ್ಚಯಿಸಿ 
ಕೊಳ್ಳತಕ್ಕದ್ದು. ಮನಸ್ಸನ್ನಾ ಇಂದ್ರಿಯಗಳನ್ನೂ ಅಂಕೆಗೆ ಒಳಪಡಿಸಿ ಸಕಲ 


24. 22 (0. 


೧೨೮ ಗೀತಾರ್ಥಪ್ರಕಾಶ 


ಭೂತಗಳಿಗೂ ಹಿತವನ್ನೇ ಬಯಸುತ್ತಿರಬೇಕು. ಕಾಮಕ್ರೋಧಗಳನ್ನು ಗೆದ್ದು 
ಸದಾ ಸಂತುಷ್ಟಚಿತ್ತನಾಗಿರುವ ಆತ್ಮಜ್ಞಾನಿಯು ಜೀವನುಕ್ತನೇ ಸರಿ. ದೇಹವು 
ಕಳಚೆಹೋದಮೇಲೂ ಅವನು ಆತಪ್ತರೂಪವಾಗಿಯೇ ಇರುತ್ತಾನೆ. 

ಆತ್ಮಜ್ಞಾನಕ್ಕೆ ಆತ್ಮಣ್ಯಾನವೇ ಹತ್ತಿರದ ಸಾಧನ. ಧ್ಯಾನಯೋಗಿಯು ಏಕಾಂತ 
ದಲ್ಲಿ ಕುಳಿತು, ಬಾಹ್ಯವಿಷಯಗಳೊಂದನ್ನೂ ಗಮನಿಸದೆ, ಆತದ್ಯಾನದಲ್ಲಿ 
ನಿರತನಾಗಿರಬೇಕು. ಈ ರೀತಿಯಾದ ದೀರ್ಫಕಾಲದ ಸಾಧನೆಯಿಂದ ಅವನು 
ಸಕಲವೂ ಬ್ರಹ್ಮವೇ ಎಂಬುದನ್ನು ಅರಿತುಕೊಳ್ಳುತ್ತಾನೆ. ಈಶ್ವರನೇ ಪ್ರಾಣಿಗಳ 
ಹೃದಯದಲ್ಲಿದ್ದು ಕರ್ಮಗಳ ಫಲಕ್ಕೆ ಒಡೆಯನೂ ಕರ್ತನೂ ಭೋಕ್ತನೂ 
ಎಂದರಿತು ಶಾಂತಿಯನ್ನು ಪಡೆಯುತ್ತಾನೆ. 


ಅಧ್ಯಾಯ ೬ 
ಧ್ಯಾನಯೋಗ 


ಹಿಂದಿನ ಅಧ್ಯಾಯದಲ್ಲಿ ಸೂತ್ರರೂಪವಾಗಿ ಹೇಳಿದ ಧ್ಯಾನದ ವಿವರಣ ಇಲ್ಲಿದ. 
ಸಮ್ಯಗ್‌ದರ್ಶನಕ್ಕೆ ಧ್ಯಾನಯೋಗವು ಅಂತರಂಗ. ಇದರಲ್ಲಿ ಆತ್ಮಚಿಂತನೆಯೇ 
ಇರುವುದರಿಂದ ಕರ್ಮಯೋಗಕ್ಕಿಂತ ಇದು ಹತ್ತಿರದ ಕಾರಣ. 


ಶ್ರೀಭಗವಾನುವಾಚ - 
ಅನಾಶ್ರಿತಃ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ 1 
ಸ ಸಂನ್ಮಾಸೀ ಚ ಯೋಗೀ ಚ ನ ನಿರಗ್ನಿರ್ನ ಚಾಕ್ರಿಯಃ ॥ ೧ 


ಭಗವಂತನು ಹೀಗೆಂದನು- ಕರ್ಮಫಲವನ್ನು ಆಶ್ರಯಿಸದ ಮಾಡ 
ಬೇಕಾದ ಕರ್ಮವನ್ನು ಯಾವನು ಮಾಡುತ್ತಿರುವನೋ ಅವನು 
ಸಂನ್ಯಾಸಿಯೆಂದೂ ಯೋಗಿಯೆಂದೂ ತಿಳಿಯಬೇಕು. ಕೇವಲ ನಿರಗ್ನಿಯೂ 
ಅಕ್ರಿಯನೂ ಆದವನಲ್ಲ. 

ವಿವರಣೆ : ನಿರಗ್ನಿ ಎ ಗಾರ್ಹಪತ್ಯ, ಆಹವನೀಯ, ಅನ್ವಾಹಾರ್ಯ - ಎಂಬ 
ತ್ರೇತಾಗ್ನಿಗಳನ್ನು ತ್ಯಜಿಸಿದವನು. ಅಕ್ರಿಯ ಎ ದಾನ, ಅಧ್ಯಾಪನಾದಿಕ್ರಿಯೆಗಳನ್ನು 
ಬಿಟ್ಟವನು. ಸಂನ್ಯಾಸಾಶ್ರಮಿಯು ನಿರಗ್ನಿಯೂ ಅಕ್ರಿಯನೂ ಆಗಿರುತ್ತಾ 
ನೆಂಬುದು ಶಾಸ್ತ್ರಸಿದ್ಧವಾಗಿದೆ. ಆದ್ದರಿಂದ "ನ ನಿರಗ್ನಿರ್ನಜಾಕ್ರಿಯಃ' ಎಂದು 
ಹೇಳಿದ್ದು ಕರ್ಮಯೋಗವನ್ನು ಹೊಗಳುವುದಕ್ಕಾಗಿ ಮಾತ್ರ. ಕರ್ಮನಿಷ್ಠನು 
ಕರ್ಮಫಲದ ಸಂನ್ಯಾಸ ಮಾಡಿರುವುದರಿಂದ ಸಂನ್ಯಾಸಿಯಂದೂ ಫಲೇಚ್ಛ 
ಯಿಲ್ಲದಾಗ ಚಿತ್ತವಿಕ್ರೇಪವಿರುವುದಿಲ್ಲವಾದ್ದರಿಂದ ಯೋಗಿಯೆಂದೂ ಇಲ್ಲಿ 
ವರ್ಣಿಸಿದೆ. 

ಯಂ ಸಂನ್ಮಾಸಮಿತಿ ಪ್ರಾಹುರ್ಯೋಗಂ ತಂ ವಿದ್ಧಿ ಪಾಂಡವ ! 

ನ ಹೈಸಂನ್ಮಸ್ತಸಂಕಲ್ಲೋ ಯೋಗೀ ಭವತಿ ಕಶ್ಚನ ॥ 2 

ಪಾಂಡವ, ಯಾವುದನ್ನು (ಪರಮಾರ್ಥ) ಸಂನ್ಕಾಸವಂದು ಶಾಸ್ತ್ರಜ್ಞರು 
ಹೇಳುತ್ತಾರೋ ಅದು ಯೋಗವೆಂದು ತಿಳಿ. ಏಕೆಂದರೆ, ಫಲವಿಷಯಕವಾಗಿ 
ಅಭಿಲಾಷಯನ್ನು ಯಾವನು ಸಂನ್ಯಾಸಮಾಡಿಲ್ಲವೋ ಅವನು ಯಾವನೂ 
ಯೋಗಿಯಾಗಲಾರನು. 


9 


೧೩೦ ಗೀತಾರ್ಥಪ್ರಕಾಶ 


ವಿವರಣೆ : ಪರಮಾರ್ಥಸಂನ್ಯಾಸಿಯು ಕರ್ಮವನ್ನೂ ಅದರ ಫಲವನ್ನೂ 
ತ್ಯಜಿಸಿರುತ್ತಾನೆ. ಈ ಕರ್ಮನಿಷ್ಠನು ಕರ್ಮವನ್ನು ಮಾಡುತ್ತಲೇ ಅದರ 
ಫಲವನ್ನು ತ್ಯಜಿಸಿರುತ್ತಾನೆ. ಫಲಾಶೆಯನ್ನು ತ್ಯಜಿಸಿದ್ದರಿಂದ ಚಿತ್ತಸಮಾಧಾನ 
ಉಂಟಾಗುತ್ತದೆ. ಚಿತ್ತಸಮಾಧಾನವಿರತಕ್ಕವನು ಯೋಗಿಯೆನ್ನಲಡ್ಡಿಯಿಲ್ಲ. 

ಆರುರುಕ್ಪೋರ್ಮುನೇರ್ಯೋಗಂ ಕರ್ಮ ಕಾರಣಮುಚ್ಕತೇ | 

ಯೋಗಾರೂಡಸ್ಕ ತಸ್ಕೈವ ಶಮಃ ಕಾರಣಮುಚ್ಕತೇ ॥ ೩ 

(ಧ್ಯಾನುಯೋಗವನ್ನು ಏರಲೆಳಸುವ ಮುನಿಗೆ ಕರ್ಮವು ಸಾಧನವೆನಿಸುತ್ತದೆ. 
ಧ್ಯಾನಯೋಗಾರೂಢನಾದ ಅವನಿಗೆ ಕರ್ಮಗಳ ಶಮವು (್ಯಾಗವು 
ಯೋಗಾರೂಢನಾಗಿರುವುದಕ್ಕೆ ಸಾಧನವೆನಿಸುತ್ತದೆ. 

ವಿವರಣೆ : ಕರ್ಮಾಚರಣೆಯು ಧ್ಯಾನಯೋಗಕ್ಕೆ ಇಂದ್ರಿಯಜಯದ್ದಾರಾ 
ಕಾರಣವಾಗುತ್ತದೆ. ಅನಂತರ ಧ್ಯಾನಯೋಗದಲ್ಲಿ ನಿಂತು ಯೋಗಾರೂಢನನಿ 
ಸುವುದಕ್ಕೆ ಕರ್ಮತ್ಯಾಗವು ಆವಶ್ಯಕವಾದ್ದರಿಂದ ಅದು ಸಾಧನವಾಗುತ್ತದೆ. 

ಯದಾ ಹಿ ನೇಂದ್ರಿಯಾರ್ಥೇಷು ನ ಕರ್ಮಸ್ವನುಷಜ್ಜತೇ 1 

ಸರ್ವಸಂಕಲ್ಲಸಂನ್ಮಾಸೀ ಯೋಗಾರೂಢಸ್ವ್ತದೋಚ್ಮತೇ ॥ ೪ 

(ಹೀಗೆ ಧ್ಯಾನಯೋಗದಲ್ಲಿ ಚಿತ್ರವನ್ನು ಒಂದೆಡೆ ನಿಲ್ಲಿಸಲು ಬಯಸತಕ್ಕ) 
ಯೋಗಿಯು ಇಂದ್ರಿಯಾರ್ಥಗಳಾದ ಶಬ್ದಾದಿವಿಷಯಗಳಲ್ಲಿಯೂ ನಿತ್ಯ 
ನೈಮಿತ್ತಿಕಾದಿ ಕರ್ಮಗಳಲ್ಲಿಯೂ ಯಾವಾಗ ಆಸಕ್ತಿಯನ್ನು ತೊರೆಯುವನೋ 
ಆಗ ಸರ್ವಸಂಕಲ್ಪ ಸಂನ್ಯಾಸಿಯಾದ ಆತನು ಯೋಗಾರೂಢನೆನಿಸುತ್ತಾನ. 

ವಿವರಣೆ : ಸಂಕಲ್ಪದಿಂದ ಆಯಾ ಪಸುವಿನಲ್ಲಿ ಕಾಮವೂ ಕಾಮದಿಂದ 
ಕ್ರಿಯೆಯೂ ಹುಟ್ಟುತ್ತದೆ. ಸಂಕಲ್ಪವನ್ನು ತ್ಯಜಿಸಿದವನಿಗ ಕರ್ಮವೂ 
ಕರ್ಮಫಲವೂ ಬಿಟ್ಟುಹೋಗುತ್ತವೆ. 

ಉದ್ಭರೇದಾತ್ಮನಾ$5ತ್ಮಾನಂ ನಾತ್ಮಾನಮವಸಾದಯೇತ್‌ | 

ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೆವ ರಿಪುರಾತನಃ ॥ ೫ 

ತನ್ನನ್ನು (ಸಂಸಾರದ ಕಡಲಿನಿಂದ ಮೇಲೆತ್ರಿ ತಾನೇ ಉದ್ದಾರ 
ಮಾಡಿಕೊಳ್ಳಬೇಕು. ತನ್ನನ್ನು ಇನ್ನೂ ಕಳಕ್ಕೆ ತಳ್ಳಿಬಿಡಬಾರದು. ಏಕೆಂದರೆ, 
ತಾನೊಬ್ಬನೇ ತನಗೆ ಬಂಧು. ತಾನೊಬ್ಬನೇ ತನಗೆ ವೈರಿ. 


ವಿವರಣೆ : ಪತ್ನೀಪುತ್ರಾದಿಗಳು ಸಹ ಸ್ನೇಹಬಂಧಕ್ಕೆ ಕಾರಣರಾಗಿಬಿಡುತ್ತಾ 


ಅಧ್ಯಾಯ ೬ - ಧ್ಯಾನಯೋಗ ೧೩೧ 


ರಾದ್ದರಿಂದ ಮೋಕ್ಬಾರ್ಥಿಗೆ ಬಂಧುಗಳಲ್ಲ. ತನ್ನನ್ನು ಹೊರಗಿನ ವೈರಿಯು 
ದ್ವೇಷಿಸುವುದಕ್ಕೂ ತಾನೇ ಕಾರಣನಾಗುವುದರಿಂದ ತನಗೆ ತಾನೇ ವೃರಿಯಾಗ 
ಬಹುದು. 

ಬಂಧುರಾತ್ಮಾಂತನಸ್ತಸ್ಕ ಯೇನಾತ್ಮೈವಾತ್ಮನಾ ಜಿತಃ | 

ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್‌ ॥ ಹ 

ಯಾವನು ತನ್ನನ್ನು ತಾನೇ ಜಯಿಸಿಕೊಂಡಿರುವನೋ ಅವನು ತನಗೆ ತಾನೇ 
ಬಂಧು. ಆದರೆ ಅನಾತ್ಮನಾದರೋ (ಅಜಿತೇಂದ್ರಿಯನಾದರೊಲ) ತನಗೆ ತಾನೇ 
ಶತ್ರುವಿನಂತೆ ವೈರಭಾವದಲ್ಲಿರುವನು. (ತನ್ನನ್ನು ತಾನೇ ಹಾಳು ಮಾಡಿ 
ಕೊಳ್ಳುತ್ತಾನೆ) 

ಜಿತಾತನಃ ಪ್ರಶಾಂತಸ್ಮ ಪರಮಾತ್ಮಾ ಸಮಾಹಿತಃ | 


ಶೀತೋಷ್ಟಸುಖದುಃಖೇಷು ತಥಾ ಮಾನಾಪಮಾನಯೋಃ ॥ ಫ್ರಿ 
ಜ್ಞಾನವಿಜ್ಞಾನತೃಪ್ತಾತ್ಮಾ ಕೂಟಸ್ಕೋ ವಿಜಿತೇಂದ್ರಿಯಃ | 
ಯುಕ್ತ ಇತ್ಕುಚತೇ ಯೋಗೀ ಸಮಲೋಷ್ಪಾಶಕಾಂಚನಃ ॥ ೮ 


ಜಿತಾತನೂ ಪ್ರಸನ್ನಚಿತ್ತನೂ ಆದ ಯೋಗಿಗೆ ಪರಮಾತ್ಮನು 
ಸಮಾಹಿತನಾಗಿರುವನು - ಎಂದರ - ತನ್ನ ಆತ್ಮವಾಗಿಯೇ ತೋರುತ್ತಿರುವನು. 
ಶೀತೋಷ್ಣಸುಖದುಃಖಗಳಲ್ಲಿಯೂ ಮಾನಾವಮಾನಪ್ರಸಂಗಗಳಲ್ಲಿಯೂ 
ಯಾವ ಯೋಗಿಯು ಜ್ಞಾನವಿಜ್ಞಾನಗಳಿಂದ ಸಂತೃಪ್ತನೂ ಕೂಟಸ್ಮನೂ 
ಜಿತೇಂದ್ರಿಯನೂ ಆಗಿ ಮಣ್ಣುಹಂಟೆ ಕಲ್ಲು ಚಿನ್ನ - ಇವುಗಳನ್ನು 
ಸಮಭಾವದಿಂದ ಕಾಣುತ್ತಾನೋ ಆತನು ಯುಕ್ತ-ಸಮಾಹಿತನೆನಿಸುತ್ತಾನೆ. 

ವಿವರಣೆ: ಜ್ಞಾನ ಎ ಶಾಸ್ತ್ರೋಕ್ತವಿಷಯಗಳ ಅರಿವು. ವಿಜ್ಞಾನ ಎ ಅಂತಹ 
ಅರಿವನ್ನು ತನ್ನ ಅನುಭವಕ್ಕೆ ತಂದುಕೊಳ್ಳುವುದು. ಇವರಡು ಇದ್ದಾಗ 
ಯೋಗಿಯು ಶೀತೋಷ್ಟಾದಿದ್ದಂದ್ವಗಳನ್ನು ಗಣಿಸುವುದಿಲ್ಲ. ಕೂಟಸ್ಥ ಎ ನಿಶ್ಚಲ, 
ಮನಸ್ಸನ್ನು ಒಂದೇ ಸ್ಥಿತಿಯಲ್ಲಿ ಇಟ್ಟುಕೊಂಡವನು. 

ಸುಹೃನಿತ್ರಾರ್ಯುದಾಸೀನ ಮಧ್ಯಸ್ಮದ್ವೇಷ್ಠಬಂಧುಷು ಟ 

ಸಾಧುಷ್ಟಷಿ ಚ ಪಾಪೇಷು ಸಮಮುದ್ಧಿರ್ವಿಶಿಷ್ಠತೇ ॥ ೯ 

ಸುಹೃತ್‌, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ ದ್ವೇಷ್ಠ, ಬಂಧುಗಳಲ್ಲಿಯೂ 
ಸಾಧುಗಳಲ್ಲಿಯೂ ಪಾಪಿಗಳಲ್ಲಿಯೂ ಸಮಬುದ್ಧಿಯುಳ್ಳವನು - ಅವರ 


೧೩೨ ಗೀತಾರ್ಥಪ್ರಕಾಶ 


ಕ್ರಿಯೆಯಿಂದ ವಿಕಾರಗೊಳ್ಳದ ಬುದ್ದಿ ಯುಳ್ಳವನು - ಹಚ್ಚಿನ ಯೋಗ್ಯತೆ 
ಯುಳ್ಳವನು (ಯೋಗಾರೂಢರಲ್ಲಿ ಉತ ಮನು). 


ವಿವರಣೆ : ಸುಹೃತ್‌ ಎ ಪ್ರತ್ಯುಪಕಾರವನ್ನು ಬಯಸದೆ ಉಪಕರಿಸುವವನು. 
ಮಿತ್ರ ಎ ಸ್ನೇಹಿತ. ಮಧ್ಯಸ್ಥ ವಿರೋಧವುಳ್ಳವರಿಬ್ಬರಿಗೂ ಹಿತೃಷಿ. ದ್ವೇಷ್ಯ = 
ತನಗೆ ಪ್ರಿಯನಲ್ಲದವನು. 

ಯೋಗೀ ಯುಂಜೀತ ಸತತಮಾತ್ಮಾನಂ ರಹಸಿ ಸ್ಥಿತಃ ! 

ಏಕಾಕೀ ಯತಚಿತ್ತಾತ್ಮಾ ನಿರಾಶೀರಪರಿಗ್ರಹಃ ॥ ೧೦ 


ಯೋಗಿಯು ಏಕಾಂತದಲ್ಲಿದ್ದುಕೊಂಡು ತನ್ನ ಅಂತಃಕರಣವನ್ನು ತರಪಿಲ್ಲದೆ 
ಬ್ರಹ್ಮದಲ್ಲಿ ಏಕಾಗ್ರವಾಗಿ ನಿಲ್ಲಿಸಬೇಕು. ಅವನು ಏಕಾಕಿಯಾಗಿದ್ದು ಚಿತ್ತವನ್ನೂ 
ದೇಹವನ್ನೂ ನಿಯಂತ್ರಿಸಿ. ಆಸಯೆಲ್ಲವನ್ನೂ ತೂರೆದು, ತನ್ನದನ್ನುವುದು 
ಇಲ್ಲದವನಾಗತಕ್ಕದ್ದು. 

ವಿವರಣೆ : "ರಹಸಿ ಸ್ಥಿತ? ಎಂದಿದ್ದರೂ ಮತ್ತ "ಏಕಾಕಿ' ಎಂದು 
ಹೇಳಿರುವುದರಿಂದ ಇದು ಸಂನ್ಯಾಸಿಗೆ ಸಂಬಂಧಿಸಿದ ಉಪದೇಶವಂದು 
ತಿಳಿಯಬಹುದು. 

ಶುಚೌ ದೇಶೇ ಪ್ರತಿಷ್ಠಾಹ್ಮ ಸ್ಥಿರಮಾಸನಮಾತ ನಃ ! 

ನಾತ್ಕುಚ್ಚಿ ತಂ ನಾತಿನೀಚಂ ಚೈಲಾಜನಕುಶೋತ್ತರಮ್‌ ll ೧೧ 


ಶುಚಿಯಾದ ಪ್ರದೇಶದಲ್ಲಿ ತನ್ನ ಧ್ಯಾನಕ್ಕಾಗಿ ಒಂದು ಆಸನವನ್ನು 
ಕಲ್ಪಿಸಿಕೂಳ್ಳ ಬೇಕು. ಅದು ಅಲ್ಲಾಡದಿರುವುದೂ ಹಚ್ಚು ಎತ್ತರವಿಲ್ಲದ್ದೂ 
ಹಾಗಯೇ ಹೆಚ್ಚು ತಗ್ಗು ಇಲ್ಲದ್ದೂ ಆಗಿರಬೇಕು. ಆಸನದ ಮೇಲೆ ದರ್ಭಗಳನ್ನು 
ಹರಡಿ, ಅದರ ಮೇಲೆ ಮೃಗದ ಚರ್ಮವನ್ನು ಹಾಸಿ, ಅದರ ಮೇಲೆ ಒಂದು 
ಬಟ್ಟೆಯನ್ನು ಹಾಸಬೇಕು. 
ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯಕ್ತಿ 
ಉಪವಿಶ್ಮಾಸನೇ ಯುಂಜ್ಕ್ಮಾದ್ಕೋಗಮಾತ ಏಶುದ್ಧ ಯೇ ॥ ೧೨ 
ಆಸನದಲ್ಲಿ ಕುಳಿತುಕೊಂಡು ಚಿತ್ತ ಮತ್ತು ಇಂದ್ರಿಯಗಳ ವ್ಯಾಪಾರಗಳನ್ನು 


Biss ಮನಸ್ಸನ್ನು ಏಕಾಗ್ರವಾಗಿ ಆತ್ಮನಲ್ಲಿ ನಿಲ್ಲಿಸಿ ಅಂತಃ ಕರಣಶುದಿಗಾಗಿ 
ಯೋಗವನ್ನಾಚರಿಸಬೇಕು. 


ಅಧ್ಯಾಯ ೬ - ಧ್ಯಾನಯೋಗ ೧೩೩ 


ಸಮಂ ಕಾಯಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ 1 

ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ವಾನವಲೋಕಯನ್‌ ॥ ೧೩ 

ತನ್ನ ದೇಹ ತಲೆ ಕುತ್ತಿಗೆಗಳನ್ನು ಸಮರೇಖೆಯಲ್ಲಿ ನೆಟ್ಟಗೆ ನಿಲ್ಲಿಸಿ, ಅತ್ತಿತ್ತ 
ಸರಿಯದೆ ಸ್ಲಿರನಾಗಿ ಸುತ್ತಲೂ ದಿಕ್ಕುಗಳನ್ನು ನೋಡದೆ ತನ್ನ ನಾಸಿಕಾಗ್ರವನ್ನು 
ಮಾತ್ರ ನೋಡುವಂತೆ ದೃಷ್ಟಿಯನ್ನಿಡಬೇಕು. 

ಪ್ರಶಾಂತಾತ್ಮಾ ವಿಗತಭೀರ್ಬಹಚಾರಿವ್ರತೇ ಸ್ಥಿತಃ | 

ಮನಃ ಸಂಯಮ್ಮ ಮಚ್ಚಿತ್ತೋ ಯುಕ್ತ ಆಸೀತ ಮತ್ತರಃ ॥ ೧೪ 

ಶಾಂತಾತನೂ ಭಯರಹಿತನೂ ಆಗಿ, ಬ್ರಹಚಾರಿವ್ರತದಲ್ಲಿದ್ದು, 
ಮನೋವ್ಯಾಪಾರಗಳನ್ನು ತಡೆದು ಚಿತ್ತವನ್ನು ಪರಮೇಶ್ವರನಾದ ನನ್ನಲ್ಲಿಟ್ಟು 
ನಾನೇ (ಭಗವಂತನ) ಪರಮೋತ್ತಮನೆಂದು ಮತ್ತರನಾಗಿರಬೇಕು. 


ವಿವರಣೆ : ಬ್ರಹ್ಮಚಾರಿವ್ರತ ನ. ಗುರುಶುಶ್ರೂಷೆ, ಭಿಕ್ಷಾನ್ನಭೋಜನ 
ಇತ್ಯಾದಿ. 

ಯುಂಜನ್ನೇವಂ ಸದಾ*$ತ್ಮಾನಂ ಯೋಗೀ ನಿಯತಮಾನಸಃ ಟ 

ಶಾಂತಿಂ ನಿರ್ವಾಣಪರಮಾಂ ಮತ್ಸಂಸ್ಕಾಮಧಿಗಚ್ಚತಿ ॥ ೧೫ 


ನಿಯತಮಾನಸನಾಗಿ ಹೀಗೆ ಸತತವೂ ತನ್ನ ಚಿತ್ರವನ್ನು ಏಕಾಗ್ರವಾಗಿ 
ನಿಲ್ಲಿಸುತ್ತಿರುವ ಯೋಗಿಯು ಮೋಕ್ಷವೇ ಕಡೆಯ ನಿಲ್ದಾಣವಾಗಿರುವ ಮತ್ತು 
ನನಗೆ ಅಧೀನವಾಗಿರುವ ಪರಮಶಾಂತಿಯನ್ನೃದುವನು. 

ನಾತ್ಮಶ್ನತಸ್ತು ಯೋಗೋತಸ್ತಿ ನ ಚೈಕಾಂತಮನಶ್ನತಃ | 

ನ ಚಾತಿಸ್ವಪ್ನಶೀಲಸ್ಕ ಜಾಗ್ರತೋ ನೈವ ಚಾರ್ಜುನ ॥ ೧೬ 

ಅರ್ಜುನ, ಆವಶ್ಯಕತೆಗಿಂತ ಅತಿಯಾಗಿ ತಿನ್ನತಕ್ಕವನಿಗೂ ಏನೂ ತಿನ್ನದ 
ಇರತಕ್ಕವನಿಗೂ ಬಹಳ ್ಛನಿದ್ದೆಬಡಕನಿಗೂ ನಿದ್ದೆಯಿಲ್ಲದೆ ಜಾಗರಣೆ 
ಮಾಡತಕ್ಕವನಿಗೂ ಯೋಗವು ಸಿದ್ಧಿಸುವುದಿಲ್ಲ. 

ಯುಕ್ತಾಹಾರವಿಹಾರಸ್ಕ ಯುಕ್ತಚೇಷ್ಟಸ್ಕ ಕರ್ಮಸು ಟ 

ಯುಕ್ತಸ್ವಪ್ನಾವಬೋದಧಸ್ಕ ಯೋಗೋ ಭವತಿ ದುಃಖಹಾ ॥ ೧೭ 

ಹಿತಮಿತವಾಗಿ ಆಹಾರವಿಹಾರಗಳನ್ನು ಮಾಡತಕ್ಕವನೂ ಕರ್ಮಗಳಲ್ಲಿ 
ಮಿತವಾದ ದೈಹಿಕ ಕ್ರಿಯೆಯುಳ್ಳವನೂ ಮಿತವಾದ ನಿದ್ರೆ ಎಚ್ಚರಗಳುಳ್ಳವನೂ 
ಆದವನಿಗೆ ಯೋಗವು ಸಂಸಾರದುಃಖನಾಶಿಯಾಗಿ ಸಿದ್ಧಿಸುವುದು. 


೧೩೪ ಗೀತಾರ್ಥಪ್ರಕಾಶ 


ಯದಾ ವಿನಿಯತಂ ಚಿತ್ರಮಾತ್ಮನ್ಮೇವಾವತಿಷ್ಠತೇ | 

ನೀಸ್ಸೃಹಃ ಸರ್ವಕಾಮೇಭ್ಕೋ ಯುಕ್ತ ಇತ್ಯುಚ್ಛತೇ ತದಾ ॥ ೧೮ 

ನಿಯಂತ್ರಿತವಾದ ಚಿತ್ತವು. ಯಾವಾಗ ಆತ್ಮನಲ್ಲಿಯೇ ಸ್ಥಿರವಾಗಿ 
ನಿಂತುಕೊಳ್ಳುತ್ತದೆಯೋ ಆಗ ಸರ್ವಕಾಮನೆಗಳಲ್ಲಿಯೂ  ನಿಃಸ್ಪೃಹನಾದ 
ಸಾಧಕನು ಯುಕ್ತನು - ನಿಜವಾದ ಯೋಗಿ ಎನಿಸಿಕೊಳ್ಳುತ್ತಾನೆ. 

ಯಥಾ ದೀಪೋ ನಿವಾತಸ್ಕೋ ನೇಂಗತೇ ಸೋಪಮಾ ಸ್ಮೃತಾ ! 

ಯೋಗಿನೋ ಯತಚಿತ್ರಸ್ಮ ಯುಂಜತೋ ಯೋಗಮಾತ್ಮನಃ ॥ ೧೯ 

ಆತ್ಮನ ಯೋಗವನ್ನು ಆಚರಿಸುವ ಎಂದರೆ - ಆತ್ಮನಲ್ಲಿ ಸಮಾಧಿಸ್ತನಾಗಿರುವ 
ನಿಯತಚಿತ್ತನಾದ ಯೋಗಿಗೆ, ಗಾಳಿಯಿಲ್ಲದಡಯಲ್ಲಿರುವ ದೀಪವು ಹೇಗೆ 
ಅಲ್ಲಾಡುವುದಿಲ್ಲವೋ ಹಾಗೆ ಎಂಬ ಹೋಲಿಕೆ ಸಲ್ಲುತ್ತದ. 

ಯತ್ರೋಪರಮತೇ ಚಿತ್ತಂ ನಿರುದ್ಧಂ ಯೋಗಸೇವಯಾ ಟ1 

ಯತ್ರ ಚೈವಾತ್ಮನಾತ್ಗಾನಂ ಪಶ್ಮನ್ನಾತ್ಮನಿ ತುಷ್ಕತಿ ॥ ೨೦ 

ಯೋಗಾನುಷ್ಠಾನದಿಂದ ನಿರುದ್ಧವಾದ ಚಿತ್ತವು ಯಾವಾಗ ವ್ಯಾಪಾರವಿಲ್ಲದ 
ಸುಮ್ಮವಾಗುವುದೋ, ಯಾವಾಗ ಸಾಧಕನು ಶುದಾಂತಃಕರಣದಿಂದ 
ಪರಮಾತ್ಮನನ್ನು ಕಂಡು ತನ್ನಲ್ಲಿಯೇ ತೃಪ್ತನಾಗುವನೋ - 

ಟಿಪ್ಪಣಿ: ಈ ಮಾತುಗಳೆಲ್ಲವೂ ೨೩ನೇ ಶ್ಲೋಕದಲ್ಲಿ "ತಂ' ಸೇರಿ 
ಏಕವಾಕ್ಕವಾಗುತ್ತದೆ. 

ಸುಖಮಾತೃಂತಿಕಂ ಯತ್ತದ್ದುದ್ಧಿ ಗ್ರಾಹ್ಮಮತೀಂದ್ರಯಮ್‌ | 

ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ತ್ವತಃ ॥ ೨೧ 

ಇನಿ ಇ ಚ ಇನ 

ಅತೀಂದ್ರಿಯವೂ (ವಿಷಯಜನ್ಯವಲ್ಲದ್ದು) ಕೇವಲ ಬುದ್ಧಿಗ್ರಾಹ್ಯವೂ ಆದ 
ಅನಂತ ಸುಖವನ್ನು ಯಾವಾಗ ಯೋಗಿಯು ಅನುಭವಿಸುವನೋ, ಈ 
ಜ್ಞಾನಿಯು ಯಾವಾಗ ತತ್ತಸ್ತರೂಪದಲ್ಲ ನಿಂತು ಅದರಿಂದ ಚಲಿಸದಿರು 
ವನೋ- 

ಯಂ ಲಬ್ದಾ ಚಾಪರಂ ಲಾಭಂ ಮನ್ಯತೇ ನಾಧಿಕಂ ತತಃ ! 

ಯಸ್ಮಿನ್‌ ಸ್ಥಿತೋ ನ ದುಃಖೇನ ಗುರುಣಾ೩ಪಿ ವಿಚಾಲ್ಕತೇ ॥ ೨೨ 

ಈತನು ಯಾವ ಆತ್ಮಲಾಭವನ್ನು ಪಡೆದು ಇದಕ್ಕಿಂತ ಉತ್ತಮವಾದ ಲಾಭ 
ಇನ್ನೂಂದಿಲ್ಲವಂದು ಯಾವಾಗ ಎಣಿಸುವನೋ ಮತ್ತು ಯಾವ ಆತ್ಮತತ್ತದಲ್ಲಿ 


ಅಧ್ಯಾಯ ೬ - ಧ್ಯಾನಯೋಗ ೧೩೫ 


ನಿಂತು ಮಹತ್ತರವಾದ ದುಃಖಪ್ರಸಂಗದಲ್ಲಿಯೂ ಇತ್ತ ಚಲಿಸದಿರುವನೋ - 


ತಂ ವಿದ್ಯಾದ್ದುಃಖಸಂಯೋಗವಿಯೋಗಂ ಯೋಗಸಂಜ್ಞಿತಮ್‌ | 

ಸ ನಿಶ್ಚಯೇನ ಯೋಕ್ತವ್ಕೋ ಯೋಗೋನಿರ್ವಿಣ್ಣಚೇತಸಾ ॥ ೨೩ 

ಅಂತಹ ಅವಸ್ತಾವಿಶೇಷವು ಯೋಗವನಿಸುತ್ತದೆಯೆಂದು ತಿಳಿಯಬೇಕು. 
ಅದು ದುಃಖಸಂಯೋಗಕ್ಕೆ ವಿಯೋಗವಾಗಿದ್ದರೂ ಯೋಗವೇ! ಮನಸ್ಸಿಗೆ 
ಬೇಸರವಿಲ್ಲದೆ ದೃಢಸಂಕಲ್ಪದಿಂದ ಆ ಯೋಗವನ್ನು ಸಾಧಿಸಬೇಕು. 

ಸಂಕಲ್ಲಪ್ರಭವಾನ್‌ ಕಾಮಾನ್‌ ತೃಕ್ತ್ವಾ ಸರ್ವಾನಶೇಷತಃ 


ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಮ ಸಮಂತತಃ ॥ ೨೪ 
ಶನೈಃ ಶನೈರುಪರಮೇತ್‌ ಬುದ್ಧ್ವಾ ಧೃತಿಗೃಹೀತಯಾ | 
ಆತಸಂಸ್ಕಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್‌ ॥ ೨೫ 


ಸಂಕಲ್ಪದಿಂದ ಹುಟ್ಟಿದ ಎಲ್ಲ ಕಾಮಗಳನ್ನೂ ನಿಃಶೇಷವಾಗಿ ಹೂರದೂಡಿ, 
ಮನಸ್ಸಿನಿಂದಲೇ ಇಂದ್ರಿಯಸಮೂಹವನ್ನು ಎಲ್ಲ ಕಡಗಳಿಂದಲೂ ಹಿಡಿದು 
ನಿಲ್ಲಿಸಿ, ಧೃರ್ಯಯುಕ್ತವಾದ ಬುದ್ದಿಯಿಂದ ಮಲ್ಲಮೆಲ್ಲನ ಶಾಂತಿಯನ್ನು 
ತಳಯಬೇಕು. ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿ, 'ಮತ್ತೇನನ್ನೂ ಚಿಂತಿಸಬಾರದು 
(ಇದು ಯೋಗದ ಪರಮಾವಧಿ. 

ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಮ್‌ | 

ತತಸ್ತತೋ ನಿಯಮ್ಮೈತದಾತನ್ಮೇವ ವಶಂ ನಯೇತ್‌ ॥ ೨೬ 


ಒಂದೆಡೆ ನಿಲ್ಲಲಾರದ ಚಂಚಲಸ್ವ್ತಭಾವದ ಮನಸ್ಸು ಬೇರ ಯಾವ ಯಾವ 
ವಿಷಯದ ಕಡಗ ಹೊರಳುತ್ತದೆಯೋ, ಆಯಾ ವಿಷಯದಿಂದ ಜಗ್ಗಿ ಎಳದು 
ಆ ಮನಸ್ಸನ್ನು ಆತ್ಮನಲ್ಲಿಯೇ ನಿಲ್ಲಿಸಿ ವಶದಲ್ಲಿಟ್ಟುಕೊಳ್ಳಬೇಕು. 

ವಿವರಣೆ : ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಆತನಲ್ಲಿಮನಸ್ಸನ್ನು ನಿಲ್ಲಿಸಲು 
ಹೂರಟ ಯೋಗಿಗೆ ಇದು ಉಪದೇಶ. 

ಪ್ರಶಾಂತಮನಸಂ ಹೇನಂ ಯೋಗಿನಂ ಸುಖಮುತ್ತಮಮ್‌ ।ಟ 

ಉಪೃೈತಿ ಶಾಂತರಜಸಂ ಬ್ರಹಭೂತಮಕಲ್ಮಹಮ್‌ ॥ ೨೭ 

ಪ್ರಶಾಂತಚಿತ್ತನೂ (ರಾಗದ್ದೇಷಮೋಹಾದಿಕ್ಷೇಶಗಳ) ಧೂಳಿಯ ಲೇಶವೂ 
ಇಲ್ಲದವನೂ ಅಧರ್ಮಾದಿದೋಷವರ್ಜಿತನೂ ಸರ್ವವೂ ಬ್ರಹ್ಮವಂದು 
ತಿಳಿದು ಬ್ರಹಸ್ತರೂಪನೇ ಆಗಿರುವ ಈ ಯೋಗಿಗೆ ಪರಮಾನಂದವು 


೧೩೬ ಗೀತಾರ್ಥಪ್ರಕಾಶ 


mamas’ 
ಪ್ರಾಪ್ತವಾಗುವುದು. 


ಯುಂಜನ್ನೇವಂ ಸದಾತ್ಮಾನಂ ಯೋಗೀ ವಿಗತಕಲಹಃ | 
ಸುಖೇನ ಬ್ರಹ್ಮಸಂಸ್ಪರ್ಶಮತ್ಮಂತಂ ಸುಖಮಶ್ನುತೇ ॥ ೨೮ 


ಹೀಗೆ ಸರ್ವದಾ ಯೋಗಾಭ್ಯಾಸದಲ್ಲಿ ತೊಡಗಿರುವ ಯೋಗಿಯು 
ಪಾಪರಹಿತನಾಗಿ, ಬ್ರಹ್ಮಸಂಸ್ಪರ್ಶವಂಬ ಪರಮಸುಖವನ್ನು ಅನಾಯಾಸವಾಗಿ 
ಪಡೆಯುತ್ತಾನೆ. 

ವಿವರಣೆ : ಬ್ರಹ್ಮವೇ ತಾನೆಂದು ತಿಳಿದುಕೊಳ್ಳುವುದೇ ಬ್ರಹ್ಮಸಂಸ್ಪರ್ಶ. ಇಲ್ಲ 
ಕೃಯಿಂದ ಸ್ಪರ್ಶಿಸುವುದೇನೂ ಇಲ್ಲ. ಆದ್ದರಿಂದಲೇ ಇದಕ್ಕೆ ಅಸ್ಪರ್ಶ 
ಯೋಗವಂದೂ ಹೆಸರಿದೆ. 

ಸರ್ವಭೂತಸ್ಮಮಾತಾನಂ ಸರ್ವಭೂತಾನಿ ಚಾತನಿ | 

ಈಕ್ಸತೇ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ ॥ ೨೯ 

ಸ್ಥಾವರಾದಿ ಸಮಸ್ತಭೂತಗಳಲ್ಲಿಯೂ ಸಮವನ್ನು-ಎಂದರ-ನಿರ್ವಿಶೇಷ 
ವಾದ 'ಬಹ ಹೃವನ್ನು ಕಂಡಿರತಕ್ಕ ಯೋಗಯುಕ್ತಾತನು, ಸರ್ವಪ್ರಾಣಿಗಳಲ್ಲಿಯೂ 
ಆತನಿದ್ದಾನಂಬುದನ್ನೂ ಸರ್ವಪ್ರಾ ಣಿಗಳೂ (ತನ್ನು ಆತ್ಮನಲ್ಲಿ ನೆಲೆಸಿವೆ 
ಯೆಂಬುದನ್ನು ಸ್ಪಷ್ಟವಾಗಿ ಕಂಡುಕೊಳ್ಳುತ್ತಾನೆ. (ಒಬ್ಬ ಆತ್ಮನಲ್ಲದೆ ಇನ್ನೊಂದಿಲ್ಲ 
- ಎಂದು ಅಭಿಪ್ರಾಯ) 

ವಿವರಣೆ ;: ಯೋಗಯುಕ್ಕಾತ್ಮಾ ಎ ಯಾರ ಆತ್ಮವು (ಅಂತಃಕರಣವು 
ಸಮಾಧಿಸ್ನವಾಗಿರುವುದೋ ಅವನು. 

ಯೋ ಮಾಂ ಪಶೃತಿ ಸರ್ವತ್ರ ಸರ್ವಂ ಚ ಮಯಿ ಶಶ್ಮೃತಿ ! 

ತಸ್ಮಾಹಂ ನ ಪ್ರಣಶ್ಶಾಮಿ ಸ ಚ ಮೇ ನ ಪ್ರಣಶೃತಿ ॥ ೩೦ 

ಯಾವನು ನನ್ನನ್ನು (ಸರ್ವಾತನಾದ ವಾಸುದೇವನನ್ನು) ಎಲ್ಲೆಲ್ಲಿಯೂ 
ಕಾಣುವನೋ ಸರ್ವವೂ (ಸರ್ವಾತನಾದ) ನನ್ನಲ್ಲಿದೆಯೆಂದು ಕಾಣುವನೋ ಆ 
ಜ್ಞಾನಿಗೆ ನಾನು ಕಾಣದೆ ಪರೋಕ್ಷನಾಗಿರುವುದಿಲ್ಲ. ಅವನೂ ನನಗೆ ಕಾಣದ 
ಹೋಗುವುದಿಲ್ಲ. 

ವಿವರಣೆ : ಜ್ಞಾನಿಯ ಆತ್ಮವೇ ನಾನು. ಆತ್ಮನು ಸ್ವಪ್ರಕಾಶನಾದ್ದರಿಂದ ತನಗೆ 
ತಾನು ಸದಾ ಪ್ರತ್ಯಕ್ಷನೇ ಆಗಿರುತ್ತಾನೆ. "ನಶ್‌' ಧಾತುವಿಗೆ ಅದರ್ಶನವಂದರ್ಥ. 
ಣಶ - ಅದರ್ಶನೇ (ಪಾಣಿನೀಯಧಾತುಪಾಠ). 


ಅಧ್ಯಾಯ ೬ - ಧ್ಯಾನಯೋಗ ೧೩೭ 


ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಮೇಕತ್ವಮಾಸ್ಥಿತಃ | 

ಸರ್ವಥಾ ವರ್ತಮಾನೋಇಪಿ ಸ ಯೋಗೀ ಮಯಿ ವರ್ತತೇ ॥ ೩೧ 

ಸರ್ವಭೂತಗಳಲ್ಲಿಯೂ ನೆಲೆಸಿರುವ ನನ್ನನ್ನು ಯಾವ ಯೋಗಿಯು 
(ತಾನೂ ನಾನೂ ಒಂದೇ ಎಂಬ) ಏಕತ್ವವನ್ನು ನಿಶ್ಚಯಿಸಿ ಭಜಿಸುತ್ತಾನೋ 
ಆತನು ಯಾವ ಪ್ರಕಾರದಲ್ಲಿದ್ದರೂ, ನನ್ನಲ್ಲಿ - ಪರಮಪದದಲ್ಲಿ ಇರುತ್ತಾನೆ. 

ವಿವರಣೆ: ಆ ಯೋಗಿಯು ನಿತ್ಯಮುಕ್ತನೇ. ಅವನ ದೇಹಯಾತ್ರೆ 
ಹೇಗಿದ್ದರೂ ಅಡ್ಡಿಯಿಲ್ಲ. 

ಆತ್ಮೌಹಮ್ಮೇನ ಸರ್ವತ್ರ ಸಮಂ ಪಶ್ಯತಿ ಯೋಇ$ರ್ಜುನ 1 

ಸುಖಂ ವಾಯದಿ ವಾ ದುಃಖಂ ಸ ಯೋಗೀ ಪರಮೋ ಮತಃ ॥ ೩೨ 

ಅರ್ಜುನ, ಯಾವಾತನು ತನ್ನ ಹೋಲಿಕೆಯಿಂದ ಸರ್ವಪ್ರಾಣಿಗಳಲ್ಲಿಯೂ 
ಸುಖವನ್ನಾಗಲಿ ದುಃಖವನ್ನಾಗಲಿ ತನಗೆ ಸಮಾನವಾದದ್ದಂದು ತಿಳಿಯುವನೋ 
ಅವನು ಪರಮಯೋಗಿಯೆಂದು ನನ್ನ ಮತವಿದ. 

ವಿವರಣೆ : ಎಲ್ಲರ ಆತ್ಮನೂ ತಾನೇ ಎಂಬ ಜ್ಞಾನವಿರುವುದರಿಂದ ಯಾರಿಗೂ 
ಹಿಂಸಯನ್ನು ಯೋಗಿಯು ಎಂದಿಗೂ ಮಾಡುವುದಿಲ್ಲ. ಅನ್ಯರ ದುಃಖವು ತನ್ನ 
ದುಃಖವೆಂದೇ ತಿಳಿಯುತ್ತಾನೆ. 
ಅರ್ಜುನ ಉವಾಚ - 

ಯೋತಯಂ ಯೋಗಸ್ವಯಾ ಪ್ರೋಕ್ತಃ ಸಾಮ್ಮೇನ ಮಧುಸೂದನ 1 

ಏತಸ್ಕಾಹಂ ನ ಪಶ್ಶಾಮಿ ಚಂಚಲತ್ವಾತ್‌ ಸ್ಥಿತಿಂ ಸ್ಥಿರಾಮ್‌ ॥ ೩೩ 

ಅರ್ಜುನನು ಇಂತೆಂದನು - ಮಧುಸೂದನ, ಸಮತ್ತದಿಂದ ಕೂಡಿದ 
(ಸಮದರ್ಶನ) ಯೋಗವಂಬುದನ್ನು ಹೇಳಿದಯಲ್ಲ, ಈ ಯೋಗದಲ್ಲಿ ಸ್ಥಿರವಾದ 
ಸಿತಿ ಹೇಗೆಂಬುದನ್ನು ನಾನು ಕಾಣದೆ ಹೋಗಿದ್ದೇನೆ. ಏಕೆಂದರೆ, ಮನಸ್ಸು ಬಹು 
ಚಂಚಲವಾದದ್ದು. 

ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್‌ ದೃಢಮ್‌ ಟ 

ತಸ್ಮಾಹಂ ನಿಗ್ರಹಂ ಮನೇ ವಾಯೋರಿವ ಸುದುಷ್ಕರಮ್‌ ॥ ೩೪ 

ಶ್ರೀಕೃಷ್ಣ, ಮನಸ್ಸೆಂಬುದು ಚಂಚಲವಲ್ಲವೆ? ಅದು ಮನುಷ್ಯನನ್ನು 
ಕಡದುಹಾಕುವಂತಹದು. ಬಲಶಾಲಿಯೂ ದೃಢವೂ ಆಗಿದ. ಅದನ್ನು 
ನಿಗ್ರಹಿಸುವುದಂದರೆ, ಗಾಳಿಯನ್ನು ಕಟ್ಟಿಹಾಕುವಂತ, ದುಷ್ಕರವೆಂದು ನನಗ 


೧೩೮ ಗೀತಾರ್ಥಪ್ರಕಾಶ 


ತೋರುತ್ತ ದಃ 


ಶ್ರೀಭಗವಾನುವಾಚ - 
ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಮ್‌ | 
ಅಭ್ಯಾಸೇನ ತು ಕೌಂತೇಯ ವೈರಾಗ್ಕೇಣ ಚ ಗೃಹ್ಮತೇ ॥ ೩೫ 


ಭಗವಂತನು ಹೇಳಿದನು - ಮಹಾಬಾಹು-ಅರ್ಜುನ, ಚಂಚಲವಾದ 
ಮನಸ್ಸನ್ನು ನಿಗ್ರಹಿಸಿ ಹಿಡಿಯುವುದು ಬಹು ಕಷ್ಟವಾದದ್ದು. ಸಂದೇಹವೇ ಇಲ್ಲ. 
ಆದರ ಅಭ್ಯಾಸ ಮಾಡುವುದರಿಂದಲೂ ವೃರಾಗ್ಯದಿಂದಲೂ ಅದು ಹಿಡಿತಕ್ಕೆ 
ಸಿಗುತ್ತದೆ. 

ಅಸಂಯತಾತ್ಮನಾ ಯೋಗೋ ದುಷ್ಟಾಹ ಇತಿ ಮೇ ಮತಿಃ | 


ಈ 


ವಶ್ಶಾತ್ಮನಾ ತು ಯತತಾ ಶಕ್ಕೋ$ವಾಹ್ರ್ರಮುಹಾಯತಃ ॥ ೩೬ 

(ಅಭ್ಯಾಸ ವೈರಾಗ್ಯಗಳಿಂದ ಸಾಧಿಸಿದ) ಆತ್ಮನಿಗ್ರಹವಿಲ್ಲದವನಿಗೆ ಯೋಗವು 
ದಕ್ಕುವುದು ಕಷ್ಟವೆಂದು ನನ್ನ ಅಭಿಪ್ರಾಯವಿದೆ. ಆತನಿಗ್ರಹವುಳ್ಳವನು 
ಪ್ರಯತ್ನಿಸುತ್ತಿದ್ದರೆ ಉಪಾಯವಾಗಿ ಅದನ್ನು ದಕ್ಕಿಸಲು ಸಾಧ್ಯವಿದೆ. 


ಅರ್ಜುನ ಉವಾಚ - 

ಅಯತಿಃ ಶ್ರದ್ಧಯೋಹೇತೋ ಯೋಗಾಚ್ಚಲಿತಮಾನಸಃ ಟ 

ಅಪ್ರಾಹ್ಕ ಯೋಗಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಛತಿ ॥ ೩೭ 

ಅರ್ಜುನನೆಂದನು - ಶ್ರೀಕೃಷ್ಣ, ಒಬ್ಬನು ಶ್ರದ್ಧಾವಂತನಾಗಿ (ಯೋಗ 
ಮಾರ್ಗದಲ್ಲಿ) ಇರುತ್ತಾನೆ. ಆದರೆ ಸಾಕಷ್ಟು ಪ್ರಯತ್ನ ಮಾಡಿರುವುದಿಲ್ಲ. 
(ಮರಣಕಾಲದಲ್ಲಿ) ಮನಸ್ಸು ಯೋಗವನ್ನು ಬಿಟ್ಟು ಚಲಿಸುತ್ತದೆ. ಇತ್ತಲಾಗಿ 
ಯೋಗಸಿದ್ದಿಯನ್ನು ಪಡೆದಿರುವುದಿಲ್ಲ. ಅಂಥವನು ಯಾವ ಗತಿಯನ್ನು 
ಪಡೆಯುತ್ತಾನೆ ? 

ಕಚ್ಚಿನ್ನೋಭಯವಿಭ್ರಷ್ಟಶ್ಚಿನ್ನಾಭ್ರಮಿವ ನಶ್ಮತಿ | 

ಅಪುತಿಷ್ಠೋ ಮಹಾಬಾಹೋ ವಿಮೂಡೋ ಬ್ರಹ್ಮಣಃ ಪಥಿ ॥ ೩೮ 

ಆತನು ಬ್ರಹಪ್ರಾಪ್ಪ್ತಿಯ ಮಾರ್ಗದಲ್ಲಿ ದಿಕ್ಕು ತೋರದೆ ನಿರಾಶ್ರಯ 
ನಾಗಿಬಿಡುತ್ತಾನ್ನ. ಆ ಸಂದರ್ಭದಲ್ಲಿ ಕರ್ಮಮಾರ್ಗ-ಯೋಗಮಾರ್ಗ 
ಗಳರಡರಿಂದಲೂ ಭ್ರಷ್ಟನಾಗಿ, ತುಂಡುಮೋಡದಂತೆ, ನಾಶವಾಗಿ 
ಹೋಗಲಿಕ್ಕಿಲ್ಲವೆ ? 


ಅಧ್ಯಾಯ ೬ - ಧ್ಯಾನಯೋಗ ೧೩೯ 


ಏತನ್ಮೇ ಸಂಶಯಂ ಕೃಷ್ಣ ಚ್ಛೇತ್ತುಮರ್ಹಸ್ಕಶೇಷತಃ | 

ತ್ವದನ್ಮಃ ಸಂಶಯಸ್ಕಾಸ್ಮ ಚ್ಛೇತ್ತಾ ನ ಹ್ಕುಪಪದ್ಕತೇ ॥ ೩೯ 

ಈ ನನ್ನ ಸಂಶಯವನ್ನು, ಶ್ರೀಕೃಷ್ಣ ನೀನು ಪೂರ್ತಿಯಾಗಿ ಕತ್ತರಿಸಿ 
ಹಾಕಬೇಕು. ನಿನ್ನನ್ನು ಬಿಟ್ಟರೆ ಈ ಸಂಶಯವನ್ನು ಹೋಗಲಾಡಿಸತಕ್ಕವನು 
ಇನ್ನೊಬ್ಬನಿಲ್ಲ. 
ಶ್ರೀಭಗವಾನುವಾಚ - 

ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಕ ವಿದ್ಯತೇ | 

ನ ಹಿ ಕಲ್ಮಾಣಕೃತ್‌ ಕಶ್ಚಿತ್‌ ದುರ್ಗತಿಂ ತಾತ ಗಚ್ಛತಿ ॥ ೪೦ 


ಭಗವಂತನು ಹೀಗೆಂದನು - ಪಾರ್ಥ, ಈಸ ಲೋಕದಲ್ಲಾಗಲಿ 
ಪರಲೋಕದಲ್ಲಾಗಲಿ ಯೋಗಚ್ಯ್ಕುತನಾದವನಿಗೆ ವಿನಾಶವಂಬುದಿಲ್ಲ. 
ಅಪ್ಪ-ಅರ್ಜುನ, ಕಲ್ಯಾಣಕಾರ್ಯವನ್ನು ಮಾಡತಕ್ಕವನಾವನೂ ದುರ್ಗತಿ 
ಯನ್ನು ಹೂಂದುವುದಿಲ್ಲ. 

ಪ್ರಾಪ ಪುಣ್ಮಕೃತಾಂ ಲೋಕಾನುಷಿತ್ವಾ ಶಾಶ್ವತೀಃ ಸಮಾಃ | 

ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಇ9ಭಿಜಾಯತೇ ॥ ೪೧ 

ಯೋಗಬ್ರಷ್ಟನಾದವನು ಪುಣ್ಯವಂತರಿಗೆ ಅರ್ಹವಾದ ಲೋಕಗಳನ್ನು 
ಪಡದು, ಅಲ್ಲಿ ಬಹಳ ವರ್ಷಗಳವರೆಗಿದ್ದು, (ಭೋಗಕ್ಷಯವಾದಮೇಲಿ 
ಸಚ್ಛ್ಚೀಲರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುವನು. 

ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮ್‌ | 

ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಮ್‌ ॥ ೪೨ 


ಅಥವಾ ಧೀಮಂತರಾದ ಯೋಗಿಗಳ ಕುಲದಲ್ಲಿಯೇ ಅವನು ಹುಟ್ಟುವನು. 
ಈ ಪ್ರಕಾರವಾದ (ಯೋಗಿಗಳ ಮನೆಯಲ್ಲಿ ಹುಟ್ಟುವ) ಜನ್ಮವು ಲೋಕದಲ್ಲಿ 
ಅತಿದುರ್ಲಭವೇ ಸರಿ. (ಹಿಂದಿನ ಜನ್ಮದಲ್ಲಿ ಮಾಡಿದ ಯೋಗವು 
ಪ್ರಬಲವಾಗಿದ್ದರೆ ಮಾತ್ರ ದೊರಕುತ್ತ ದೆ) 

ತತ್ರ ತಂ ಬುದ್ಧಿಸಂಯೋಗಂ ಲಭತೇ ಪೌರ್ವದೇಹಿಕಮ್‌ | 

ಯತತೇ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ ॥ ೪೩ 

ಅಲ್ಲಿ ಆತನು ತನ್ನ ಪೂರ್ವದೇಹದಲ್ಲಿ ಸಾಧಿಸಿದ ಬುದ್ದಿಸಂಸ್ಕಾರವನ್ನು 
ಪಡೆದುಕೊಳ್ಳುತ್ತಾನೆ. ಅನಂತರ, ಮೊದಲಿಗಿಂತಲೂ ಹೆಚ್ಚಾಗಿ ಯೋಗ 


೧೪೦ ಗೀತಾರ್ಥಪ್ರಕಾಶ 


ಸಿದ್ದಿಯನ್ನು ಪಡೆಯಲು ಯತ್ನಿಸುತ್ತಾನೆ. 
ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೇ ಹೃವಶೋಷಪಿ ಸಃ | 
ಜಿಜ್ಞಾಸುರಪಿ ಯೋಗಸ್ಕ ಶಬ್ದಬ್ರಹ್ಮಾತಿವರ್ತತೇ ॥ ಲಲ 
ಹಿಂದಿನ ಜನದಲ್ಲಿ ಮಾಡಿದ ಅಭ್ಯಾಸಬಲದಿಂದ ಆ ಯೋಗಬ್ರಷ್ಟನು ತನಗೆ 
ಇಷ್ಟವಿಲ್ಲದಿದ್ದರೂ ಯೋಗಮಾರ್ಗದ ಕಡಗ ಸಳಯಲ್ಪಡುತ್ತಾನೆ. ಯೋಗ 
ಮಾರ್ಗವನ್ನು ತಿಳಿಯಲಿಚ್ಛಿಸಿದವನೂ ಸಹ ಶಬ್ದಬ್ರಹವನ್ನು ಎಂದರ 
ವೇದೋಕ್ತಕರ್ಮಾನುಷ್ಕಾನ ಫಲವನ್ನು ದಾಟಿಹೋಗುತ್ತಾನೆ. (ಇದನ್ನು ತಿಳಿದು 
ಅನುಷ್ಠಾನ ಮಾಡತಕ್ಕವನ ವಿಷಯವಾಗಿ ಹೇಳತಕ್ಕದ್ದೇನಿದೆ ?) 
ಪ್ರಯತ್ನಾದೃತಮಾನಸ್ತು ಯೋಗೀ ಸಂಶುದ್ಧಕಿಲ್ಲಿಷಃ | 
ಅನೇಕಜನಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಮ್‌ ॥ ೪೫ 
ಅನೇಕ ಜನಗಳಲ್ಲಿ (ಕೂಡಿಹಾಕಿಕೊಂಡ ಸಂಸ್ಕಾರಗಳಿಂದ) ಸಿದ್ದನಾಗಿರುವ 
ಯೋಗಿಯು ಪ್ರಯತ್ನದಿಂದ ಪಟ್ಟುಹಿಡಿದು ಅಭ್ಯಾಸ ಮಾಡಿ, ಹಿಂದಿನ 
ಕಿಲ್ಟಿಷಗಳಲ್ಲವನ್ನೂ ಕಳೆದು ಶುದ್ಧನಾಗಿ, ಪರಮಗತಿಯನ್ನೃದುತ್ತಾನೆ. 
ತಪಸ್ವಿಭ್ಕೋಂಧಿಕೋ ಯೋಗೀ ಜ್ಞಾನಿಭ್ಕೋತಪಿ ಮತೋಂಧಿಕಃ | 
ಕರ್ಮಿಭ್ಯಶ್ಪಾಧಿಕೋ ಯೋಗೀ ತಸ್ಮಾದ್ಕೋಗೀ ಭವಾರ್ಜುನ ॥ ಅ೬ 
ತಪಸ್ವಿಗಳಿಗಿಂತಲೂ ಯೋಗಿಯು ಹಚ್ಚಿನವನು. ಶಾಸ್ಪಾರ್ಥಪಂಡಿತರಿ 
ಗಿಂತಲೂ ಅವನು ಹೆಚ್ಚಿನವನಂದು ತಿಳಿಯಲ್ಲಟ್ಟಿದ್ದಾನೆ. ಕರ್ಮಿಗಳಿಗಿಂತಲೂ 
ಯೋಗಿಯು ಅಧಿಕನಾದವನು. ಆದ್ದರಿಂದ, ಅರ್ಜುನ, ನೀನು ಯೋಗಿ 
ಯಾಗುವುದಕ್ಕೆ ಯತ್ನಿಸು. 
ವಿವರಣೆ : ಇಲ್ಲಿ ಹೇಳಿರುವ ಯೋಗಿ ಧ್ಯಾನಯೋಗಿ. ಧ್ಯಾನಯೋಗದಿಂದ 
ಲಭ್ಯವಾಗತಕ್ಕದ್ದು ಆತ್ಮಜ್ಞಾನ. “ಯೋಗೀ ಭವ' ಎಂದರೆ "ಮೂದಲು ಕರ್ಮ 
ಯೋಗಿಯಾಗು, ಆಮೇಲೆ ಧ್ಯಾನಯೋಗಿಯಾಗಲು ಪ್ರಯತ್ನಿಸು' ಎಂದರ್ಥ. 
ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ | 
ಶ್ರದ್ಧಾವಾನ್‌ ಭಜತೇ ಯೋ ಮಾಂ ಸ ಮೇ ಯುಕ್ತತಮೋ ಮತಃ ॥ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಮಾಯಾಂ ಯೋಗಶಾಸ್ತೇ 
ಧ್ಮಾನಯೋಗೋನಾಮ ಹಷ್ಕೋ9ಧ್ಯಾಯಃ 


(ವಾಸುದೇವನಾದ) ನನ್ನಲ್ಲಿಯೇ ಅಂತರಾತವನ್ನಿಟ್ಟು ಶ್ರದ್ಧಾವಂತನಾಗಿ 


ಅಧ್ಯಾಯ ೬ - ಧ್ಯಾನಯೋಗ ೧೪೧ 


ಯಾವಾತನು ನನ್ನನ್ನು ಭಜಿಸುತ್ತಾನೋ ಅವನು (ಅನ್ಯದೇವತೆಗಳನ್ನು 
ಭಜಿಸುವ) ಎಲ್ಲ ಯೋಗಿಗಳಿಗಿಂತಲೂ ಶ್ರೇಷ್ಠನಾದ ಯೋಗಿಯೆಂಬುದು ನನಗೆ 
 ಸಂಮತವಾಗಿದ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಧ್ಯಾನಯೋಗವೆಂಬ 
ಆರನೆಯ ಅಧ್ಯಾಯವು ಸಮಾಪ್ತವಾಯಿತು. 


೬ನೆಯ ಅಧ್ಯಾಯದ ಸಾರ 


ವನು ಮಾತ್ರ ಸಂನ್ಯಾಸಿಯಂದೂ ಯೋಗಿಯೆಂದೂ ತಿಳಿಯಬಾರದು. ಜ್ಞಾನ 
ವೃರಾಗ್ಯಗಳಿಲ್ಲದೆ ಬರಿಯ ಸಂನ್ಯಾಸಾಶ್ರಮವನ್ನು ಸ್ವೀಕರಿಸುವುದಕ್ಕಿಂತ ವಿಹಿತ 
ಕರ್ಮಗಳನ್ನು ತಪ್ಪದೆ ಮಾಡುತ್ತ ಕರ್ಮಫಲವನ್ನು ಮಾತ್ರ ಪರಿತ್ಯಜಿಸಿ 
ಈಶ್ವರಾರ್ಪಣಬುದ್ದಿಯಿಂದ ಕರ್ಮವನ್ನು ಮಾಡುತ್ತಿರುವುದು ಉತ್ತಮ 
ಮಾರ್ಗ. ಇವನೇ ಕರ್ಮಯೋಗಿ. ಫಲಾಭಿಲಾಷಯನ್ನು ತ್ಯಜಿಸಿದ್ದರಿಂದ 
ಈತನೇ ಸಂನ್ಕಾಸಿಯೆಂದು ಹೇಳುವುದೂ ಯುಕ್ತವಾಗಿದೆ. ಜ್ಞಾನನಿಷ್ಠಗ ಧ್ಯಾನ 
ಯೋಗವು ಹತ್ತಿರದ ಸಾಧನ. ಧ್ಯಾನಯೋಗಕ್ಕೆ ಬೇಕಾದಯೋಗ್ಯತೆಯನ್ನು ಗಳಿಸಿ 
ಕೂಳ್ಳುವುದಕ್ಕೆ ಕರ್ಮವೇ ಸಾಧನವಾಗಿರುತ್ತದೆ. ಧ್ಯಾನಯೋಗಕ್ಕೆ ಅರ್ಹತಯು 
ಬಂದಮೇಲೆ ಯೋಗಾರೂಢನಾಗುವುದಕ್ಕೆ ಕರ್ಮಸಂನ್ಯಾಸವು ಆವಶ್ಯಕ. 

ವಿವೇಕಶಾಲಿಯು ಧ್ಯಾನಯೋಗವನ್ನು ಅಭ್ಯಾಸಮಾಡಿ ಯೋಗಾರೂಢನಾಗಿ 
ಸಂಸಾರದ ಕೋಟಲಗಳಿಂದ ತನ್ನನ್ನು ಉದ್ದಾರ ಮಾಡಿಕೊಳ್ಳಬೇಕು. ಇದಕ್ಕೆ 
ತಾನೇ ಪ್ರಯತ್ನಿಸಬೇಕಾಗುತ್ತದೆ. ಇಲ್ಲದಿದ್ದರೆ ತನ್ನನ್ನೇ ಅಧೋಗತಿಗೆ ತಳ್ಳಿ 
ಕೂಂಡಂತಾಗುತ್ತದ. ದೇಹೇಂದ್ರಿಯಗಳನ್ನು ತನ್ನ ವಶದಲ್ಲಿಟ್ಟುಕೊಂಡು ಚಿತ್ತ 
ಶಾಂತಿಯನ್ನು ಗಳಿಸಿ ಸಮಸ್ತ ವಸ್ತುಗಳಲ್ಲಿಯೂ ಸಮಬುದ್ಧಿಯುಳ್ಳವನು 
ಯೋಗಾರೂಢನನಿಸುತ್ತಾನೆ. ಇಂತಹ ಧ್ಯಾನಯೋಗವನ್ನು ಅಭ್ಯಾಸಮಾಡಲು 
ಶುಚಿಯಾದ ಏಕಾಂತಸ್ಥಳವು ಆವಶ್ಯಕ. ಹಿತಮಿತವಾದ ಆಸನದಲ್ಲಿ ಕುಳಿತು 
ಪರಮಾತ್ಮನ ಧ್ಯಾನದಲ್ಲಿ ನಿರತನಾಗಿರಬೇಕು. ಈ ಸಾಧಕನು ಆಹಾರ 
ವಿಹಾರಗಳಲ್ಲಿಯೂ ಎಚ್ಚರ ನಿದ್ರಗಳಲ್ಲಿಯೂ ಹಿತಕರವಾದ ನಿಯಮವನ್ನು 
ಪಾಲಿಸುತ್ತಿರಬೇಕು. 


೧೪೨ ಗೀತಾರ್ಥಪ್ರಕಾಶ 


ಯೋಗನಿರತನ ಚಿತ್ರವು ಆತ್ಮನಲ್ಲಿ ನಿಂತುಬಿಡುತ್ತದೆ. ಆತ್ಮಾನಂದವನ್ನು 
ಅನುಭವಿಸುವ ಆತನು ಆತತತ್ತವನ್ನು ಬಿಟ್ಟು ಇನ್ನೂಂದನ್ನು ಬಯಸುವುದಿಲ್ಲ. 
ಅದಕ್ಕಿಂತ ಹೆಚ್ಚಿನ ಲಾಭವು ಇನ್ನೊಂದಿಲ್ಲವಂದು ತಿಳಿದಿರುತ್ತಾನೆ. ಅಭ್ಯಾಸ 
ದಿಂದಲೂ ವೈರಾಗ್ಯದಿಂದಲೂ ಮನಸ್ಸನ್ನು ಜಗ್ಗಿ ಒಂದೇ ಕಡ ಆತ್ಮದಲ್ಲಿ 
ನಿಲ್ಲಿಸಬೇಕು. ಅದು ಅತ್ತಿತ್ತ ಚಲಿಸಲು ಬಿಡಬಾರದು. ಆರಂಭದಲ್ಲಿ ಇದು 
ಕಷ್ಟಕರವಾಗಿ ಕಾಣುತ್ತದೆ. ಏಕೆಂದರೆ ಮನಸ್ಸು ತುಂಬ ಚಂಚಲ ಸ್ವಭಾವ 
ವುಳ್ಳದ್ದು. ಅದನ್ನು ನಿಗ್ರಹಿಸುವುದು ಕಷ್ಟ. ಸತತಪ್ರಯತ್ನದಿಂದ ಅದನ್ನು 
ಏಕಾಗ್ರವಾಗಿ ನಿಲ್ಲಿಸಲು ಸಾಧ್ಯವಾಗುತ್ತದೆ. 

ಧ್ಯಾನಯೋಗವು ಸಿದ್ದಿಸಿದರೆ ಅವನು ಮುಕ್ತನಾಗುವುದು ದೂರವಿಲ್ಲ. 
“ಬ್ರಹಾದಿಸ್ತಂಬಪರ್ಯಂತವಾದ ಸಕಲ ಪ್ರಾಣಿಗಳಲ್ಲಿಯೂ ಒಬ್ಬ ಪರಮಾತ್ಮನೇ 
ಇದ್ದಾನೆ. ಅವನೇ ನಾನು'' ಎಂಬ ಸಮ್ಯಗ್‌ದರ್ಶನವು ಅವನಿಗೆ ಲಭಿಸುವುದು. 

ಅರ್ಜುನನಿಗೆ ಇಲ್ಲೊಂದು ಸಂದೇಹ ಹುಟ್ಟುತ್ತದೆ. ಯೋಗಾಭ್ಯಾಸ 
ಮಾಡುತ್ತಿರುವಾಗ ಸಾಧಕನಿಗೆ ಸಿದ್ದಿಯು ದೊರೆಯುವುದರೊಳಗ ಮರಣವು 
ಬಂದೊದಗಿದರೆ ಹೇಗೆ? ಕರ್ಮವನ್ನು ಆತನು ಬಿಟ್ಟಿರುವುದರಿಂದ ಕರ್ಮದ 
ಫಲವೂ ಇಲ್ಲದೆ, ಯೋಗಸಿದ್ದಿಯಾಗದೇ ಇರುವುದರಿಂದ ಜ್ಞಾನವೂ ಲಭಿಸದೆ, 
ಇಕ್ಕಟ್ಟಿನ ಪರಿಸ್ಥಿತಿಯೊದಗೀತು. ಅವನಿಗೆ ಯಾವ ಗತಿ ದೂರಕುತ್ತದೆ? - 
ಎಂದು ಅರ್ಜುನನು ಕೇಳಿದಾಗ ಭಗವಂತನು ಹೇಳಿದ್ದೇನೆಂದರೆ - ಆ ಸಾಧಕನಿಗೆ 
ಪುಣ್ಯಕರ್ಮಗಳನ್ನು ಮಾಡಿದವನಿಗೆ ಲಭಿಸುವ ಉತ್ತಮ ಗತಿಯಾಗುತ್ತದೆ. 
ಅವನು ಪುಣ್ಕಲೋಕಗಳಲ್ಲಿ ಬಹುಕಾಲ ಸುಖದಿಂದಿದ್ದು ಮತ್ತೆ ಶ್ರೀಮಂತರ 
ವಂಶದಲ್ಲಿಯೇ ಜನ್ಮವನ್ನು ತಳೆದು ಸುಖವನ್ನನುಭವಿಸುವನು. ಯೋಗ 
ಸಂಸ್ಕಾರವೇ ತೀವ್ರವಾಗಿದ್ದರೆ ಮತ್ತ ಯೋಗಿಗಳ ವಂಶದಲ್ಲಿಯೇ ಜನವನ್ನು 
ತಳದು, ಪೂರ್ವಸಂಸ್ಕಾರದ ಬಲದಿಂದ ಮತ್ತೆ ಯೋಗಮಾರ್ಗದಲ್ಲಿಯೇ 
ತೊಡಗುತ್ತಾನೆ. ಒಳ್ಳೆಯ ಕಾರ್ಯವನ್ನು ಮಾಡತಕ್ಕವನಿಗೆ ಎಂದಿಗೂ ದುರ್ಗತಿ 
ಇಲ್ಲ. ಅವನು ಮಾಡಿದ ಪುಣ್ಯವು ನಾಶವಾಗದೆ ಫಲವನ್ನು ಕೊಟ್ಟೇತೀರುತ್ತದೆ. 

ಯೋಗಿಯು ತಪಸ್ವಿಗಳಿಗಿಂತಲೂ ಶಾಸ್ತ್ರಪಾರಂಗತರಿಗಿಂತಲೂ ಕರ್ಮ 
ನಿಷ್ಕರಿಗಿಂತಲೂ ಹೆಚ್ಚಿನವನು. ಆದ್ದರಿಂದ, ಅರ್ಜುನ, ನೀನು ಯೋಗಿ 
ಯಾಗುವುದಕ್ಕೆ ಪ್ರಯತ್ನಿಸು. (ಇಲ್ಲಿ ಕರ್ಮಯೋಗಿ, ಧ್ಯಾನಯೋಗಿ - ಇವೆರಡೂ 
ವಿವಕ್ಷಿತ). ಯೋಗಿಗಳಲ್ಲಿ ಯಾವನು ನನ್ನನ್ನೇ ಶ್ರದ್ಧಯಿಂದ ಭಜಿಸುತ್ತಾನೋ 
ಅವನು ಶ್ರೇಷ್ಠನು. 


ಅಧ್ಯಾಯ ೭ 
ಜಾನವಿಜಾನಯೋಗ 
ತ ತಟ 


ನನ್ನಲ್ಲಿಯೇ ಅಂತರಾತವನ್ನಿಟ್ಟು ಭಜಿಸತಕ್ಕವನು ಶ್ರೇಷ್ಠನಾದ ಯೋಗಿಯೆಂದು 
ಪೂರ್ವಾಧ್ಯಾಯದ ಕಡೆಯಲ್ಲಿ ಹೇಳಿದೆ. "ನನ್ನ ತತ್ತವೆಂದರೆ ಇದು, ನನ್ನಲ್ಲಿ 
ಅಂತರಾತ್ಮವನ್ನಿಡುವುದೆಂದರೆ ಹೀಗೆ' ಎಂಬುದನ್ನು ತಿಳಿಸುವುದಕ್ಕಾಗಿ ಶ್ರೀ 
ಕೃಷ್ಣನು ತೊಡಗಿದ್ದಾನೆ. 
ಶ್ರೀಭಗವಾನುವಾಚ - 

ಮಯಾಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನದಾಶ್ರಯಃ ಟ 

ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಕಸಿ ತಚ್ಛೃಣು \ ೧ 

ಭಗವಂತನು ಹೀಗೆಂದನು - ಅರ್ಜುನ, ನನ್ನಲ್ಲಿಯೇ ಆಸಕಚಿತ್ತನಾಗಿ 
ನನ್ನನ್ನೇ ಆಶ್ರಯವೆಂದು ತಿಳಿದು ಯೋಗಾಭ್ಯಾಸ ಮಾಡುತ್ತಿದ್ದರೆ, ನೀನು ನನ್ನ 
ಸಮಗ್ರಸ್ತರೂಪವನ್ನು ನಿಃಸಂಶಯವಾಗಿ ಹೇಗೆ ತಿಳಿದುಕೊಳ್ಳಬಹುದೋ 
ಅದನ್ನು ಹೇಳುತ್ತೇನೆ, ಕೇಳು. 

ವಿವರಣೆ : ಮದಾಶ್ರಯಃ = ನಾನೇ ಸಾಧನವೆಂದೂ ಫಲವೆಂದೂ ನನ್ನನ್ನು 
ಆಶ್ರಯಿಸಿದವನು. ಸಮಗ್ರಂ = ಸಗುಣನಿರ್ಗುಣರೂಪಗಳರಡನ್ನೂ. 

ಜ್ಞಾನಂ ತೇ$ಹಂ ಸವಿಜ್ಞಾನಮಿದಂ ವಕ್ಸ್ಯಾಮ್ಮೃಶೇಷತಃ | 

ಯಜ್ಜ್ವಾತ್ಹಾ ನೇಹ ಭೂಯೋತನ್ಮತ್‌ ಜ್ಞಾತವಮವಶಿಷ್ಠತೇ ॥ ೨ 

ನಾನು ನಿನಗೆ ವಿಜ್ಞಾನ (ಸ್ವಾನುಭವ) ಸಹಿತವಾದ ಜ್ಞಾನವನ್ನು ಪೂರ್ತಿಯಾಗಿ 
ತಿಳಿಸಿಕೊಡುವನು. ಅದನ್ನು ತಿಳಿದಮೇಲೆ ಈ ಲೋಕದಲ್ಲಿ ಮತ್ತೆ 
ತಿಳಿಯಬೇಕಾದದ್ದು ಏನೂ ಉಳಿಯುವುದಿಲ್ಲ. 

ಮನುಷ್ಕಾಣಾಂ ಸಹಸ್ರೇಷು ಶಶ್ಚಿದೃತತಿ ಸಿದ್ಧಯೇ ! 

ಯತತಾಮಪಿ ಸಿದ್ದಾನಾಂ ಕಶ್ಲಿನ್ನಾಂ ವೇತ್ತಿ ತತ್ವತಃ ॥ ೩. 

[ay ಒಬ `ಆ ಇನಿ ರ 

ಎಷ್ಟೋ ಸಾವಿರ ಜನರಲ್ಲಿ ಯಾವನೋ ಒಬ್ಬನು ಸಿದ್ದಿಯನ್ನು 
ಪಡೆಯುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. ಹಾಗೆ ಪ್ರಯತ್ನಿಸುತ್ತಿರುವ ಸಿದ್ಧರಲ್ಲಿ 
ಯಾವನೋ ಒಬ್ಬನು ನನ್ನನ್ನು ಸರಿಯಾಗಿ ಅರಿತುಕೊಳ್ಳುತ್ತಾನೆ. 


೧೪೪ ಗೀತಾರ್ಥಪ್ರಕಾಶ 


ಭೂಮಿರಾಪೋ$ನಲೋ ವಾಯುಃ ಖಂ ಮನೋ ಮುದ್ಧಿರೇವ ಚ! 
ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧಾ ॥ ೪ 


ಪೃಥ್ವಿ, ಅಪ್‌ (ಜಲ), ಅಗ್ನಿ, ವಾಯು, ಆಕಾಶ - ಈ ಪಂಚಭೂತಗಳ 
ಸೂಕ್ಷತನಾತ್ರೆಗಳು ಐದು, ಮನಃಕಾರಣವಾದ ಅಹಂಕಾರ, (ಅಹಂಕಾರಕ್ಕೆ 
ಕಾರಣವಾದ) ಬುದ್ದಿಯೆಂಬ ಮಹತ್ತತ್ವ ಅಹಂಕಾರವೆಂಬ ಅವಿದ್ಯೆಯಿಂದ 
ಕೂಡಿದ ಅವ್ಯಕ್ತ - ಹೀಗ ನನ್ನ ಪ್ರಕೃತಿಯು ಎಂದರೆ ಮಾಯಾಶಕ್ತಿಯು ಎಂಟು 
ವಿಧವಾಗಿದೆ. 

ಎವರಣೆ : ಸಾಂಖ್ಯಮತದಲ್ಲಿ ಅವ್ಯಕ್ತ (ಮೂಲಪ್ರಕೃತಿ), ಮಹತ್‌ (ಬುದ್ಧಿ), 
ಅಹಂಕಾರ, ಪಂಚತನಾತ್ರೆಗಳನ್ನು ಪ್ರಕೃತಿಗಳಂದು ವಿಂಗಡಿಸಿದ್ದಾರೆ. 
ವೇದಾಂತವು ಅದನ್ನು ಒಪ್ಪುವುದರಿಂದ ಮೇಲ್ಕಂಡಂತೆ ಕೆಲವು ಶಬ್ದಗಳಿಗೆ 
ಲಕ್ಷಣಾವೃತ್ತಿಯಿಂದ ಅರ್ಥವನ್ನು ಹೇಳಬೇಕಾಗಿದ. ತನಾತ್ರಗಳು ಎ ಪೃಥಿವೀ 
ಮುಂತಾದ ಸ್ಥೂಲಭೂತಗಳಿಗ ಕಾರಣವಾದ ಸೂಕ್ಷಭೂತಗಳು. ತನಾತ್ರಗಳು 
ಪರಸ್ಪರ ಸಂಮಿಶ್ರವಾದರೆ ಸ್ಥೂಲಭೂತಗಳು ಹುಟ್ಟುತ್ತವೆ. ಈ ಸಂಮಿಶ್ರಣಕ್ಕೆ 
ಪಂಚೀಕರಣವಂದು ಹೆಸರು. ಸ್ಥೂಲಭೂತವು ಪ್ರಕೃತಿಯಲ್ಲ. 

ಅಪರೇಯಮಿತಸ್ತನ್ಮಾಂ ಪ್ರಕೃತಿಂ ವಿದ್ಧಿ ಮೇ ಹರಾಮ್‌ | 

ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೇ" ಜಗತ್‌ ॥ ೫ 

ಮಹಾಬಾಹು - ಅರ್ಜುನ, ಈ ಎಂಟು ವಿಧವಾದದ್ದು ಅಪರಾ (ಕೀಳು) 
ಪ್ರಕೃತಿ. ಇದಲ್ಲದೆ ನನ್ನ ಪರಾ (ಉತ್ತಮ) ಪ್ರಕೃತಿಯೊಂದಿದೆ. ಅದನ್ನು 
ತಿಳಿದುಕೊ. ಅದು "ಜೀವ' ಎನಿಸಿಕೊಂಡು ಈ ಜಗತ್ತನ್ನೇ ಧರಿಸಿದೆ: 
ವಿವರಣೆ : ಜೀವಶಬ್ದಕ್ಕೆ "ಪ್ರಾಣವನ್ನು ಹಿಡಿದು ಧರಿಸತಕ್ಕವನೆಂ'ದರ್ಥ. 
ಜೀವ - ಪ್ರಾಣಧಾರಣೇ ಎಂಬುದು ಧಾತು. ದೇಹದಲ್ಲಿರುವ ಈ ಜೀವನೇ 
ಕ್ಷೇತ್ರಜ್ಞ. ' 

ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಕುಪಧಾರಯ । 

ಅಹಂ ಕೃತ್ನ್ನಸ್ಥ ಜಗತಃ ಪ್ರಭವಃ ಪ್ರಲಯಸ್ತಥಾ ॥ ೬ 

(ನನ್ನ ಈ ಪರಾ-ಅಪರಾ ಎಂಬ) ಎರಡು ಪ್ರಕೃತಿಗಳಿಂದ ಸಕಲಭೂತಗಳೂ 
ಆಗಿವೆಯಂದು ನಿಶ್ಚಯಿಸು. ಆದ್ದರಿಂದ ನಾನು ಸಮಸ್ತ ಜಗತ್ತಿನ ಉತ್ಪತ್ತಿ 
ಪ್ರಳಯಗಳಿಗೆ ಕಾರಣನಾಗಿದ್ದೇನೆ. 


ಅಧ್ಯಾಯ ೭ - ಜ್ಞಾನವಿಜ್ಞಾನಯೋಗ ೧೪೫ 


ವಿವರಣೆ : ಅಪರಾಪ್ರಕೃತಿಯು ಕ್ಷೇತ್ರ. ಪರಾಪ್ರಕೃತಿಯು ಕ್ಲೆ 
ಅವೆರಡೂ ಈಶ್ವರನ ಪ್ರಕೃತಿಗಳಾದ್ದರಿಂದ ಸಮಸ್ಕಜಗತ್ತಿಗೂ -ಈಶ್ವರನೇ 
ಮೂಲವೆಂದು ಸಿದ್ದವಾಗುತ್ತದೆ. ಪ್ರಕೃತಿಯು-ಈಶ್ಚರನಿಗಿಂತ ಭಿನ್ನವಲ್ಲ. ಈಶ್ವರನ 
ಅವಿದ್ಯಾಕಲ್ಪಿತವಾದ ಅಂಶವೇ ಪ್ರಕೃತಿ. 


೨೬ ಮ 


ಮತ್ತಃ ಪರತರಂ ನಾನ್ಮತ್‌ ಕಿಂಚಿದಸ್ತಿ ಧನಂಜಯ ಟ 


ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ॥ ೭ 

ಅರ್ಜುನ, ನನಗಿಂತಲೂ ಬೇರೆಯಾದ ಇನ್ನೂಂದು ಹಚ್ಚಿನ ಕಾರಣವು ಈ 
ಜಗತ್ತಿಗೆ ಯಾವುದೂ ಇಲ್ಲ. ದಾರದಲ್ಲಿ ಮಣಿಗಳ ಗುಂಪು ಅನುಸ್ಕೂತ 
ವಾಗಿರುವಂತ ಸಮಗ್ರವೂ ನನ್ನಲ್ಲಿ. ಪೋಣಸಲ್ಪಟ್ಟಿದೆ. 

ವಿವರಣೆ : ನೂಲುಗಳಲ್ಲಿ ಬಟ್ಟೆ ಇರುವಂತೆ ಜಗತ್ತು ಈಶ್ವರನಲ್ಲಿದೆ. 

ರಸೋತಃಹಮಪ್ಪು ಕೌಂತೇಯ ಪ್ರಭಾಸ್ಮಿ ಶಶಿಸೂರ್ಯಯೋಃ | 

ಪ್ರಣವಃ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ನೃಷು ॥ ೮ 

ಕೌಂತೇಯ, ಜಲದಲ್ಲಿ (ಸಾರಭೂತವಾದ) ರಸವು ನಾನು. ಅಂತೆಯೇ ಚಂದ್ರ 
ಸೂರ್ಯರಲ್ಲಿ ಪ್ರಭೆಯಾಗಿದ್ದೇನೆ. ವೇದಗಳಲ್ಲಿ ಪ್ರಣವ ನಾನು. ಆಕಾಶದಲ್ಲಿ 
ಶಬ್ದವೂ ಪುರುಷರಲ್ಲಿ ಪೌರುಷವೂ ನಾನೇ. 

ವಿವರಣೆ : "ಮಯಿ ಸರ್ವಮಿದಂ ಪ್ರೋತಂ' ಎಂಬ ಮಾತಿನ ವಿವರಣೆ 
ಇದು. ರಸವಂಬ ಸೂಕ್ಷ್ಮತನಾಶ್ರಯಿಂದ ಜಲವು ಹುಟ್ಟಿದೆ. ರಸವಾದ ನನ್ನಲ್ಲಿ 
ಜಲವು ಪ್ರೋತವಾಗಿದೆ  (ಪೋಣಿಸಲ್ಪಟ್ಟಿದ) ಎಂದರ್ಥ. ಹಾಗಯೇ 
ಮುಂದೆಯೂ ತಿಳಿಯಬೇಕು. ಪ್ರಣವರೂಪನಾದ ನನ್ನಲ್ಲಿ ಎಲ್ಲ ವೇದಗಳೂ 
ಅಡಗಿವ. ಪೌರುಷವಿರುವುದರಿಂದ ಇವನು ಪುರುಷನೆಂಬ ಬುದ್ಧಿ ಹುಟ್ಟುತ್ತ 3 
ಪುರುಷತ್ವಧರ್ಮವೇ ನಾನು - ಹೀಗೆ ಯೋಜಿಸಿಕೂಳ್ಗ ಬೇಕು. 

ಪುಣ್ಕೋ ಗಂಧಃ ಪೃಥಿವ್ಕ್ಮಾಂ ಚ ತೇಜಶ್ಚಾಸ್ಮಿ ವಿಭಾವಸೌ 1 

ಜೀವನಂ ಸರ್ವಭೂತೇಷು ತಪಶ್ನಾಸ್ಮಿ ತಪಸ್ವಿಷು ॥ ೯ 

ಪೃಥಿವಿಯಲ್ಲಿ ಪುಣ್ಯಗಂಧವೂ ಅಗ್ನಿಯಲ್ಲಿ ತೇಜಸ್ಸೂ ಆಗಿದ್ದೇನೆ. 
ಸರ್ವಪ್ರಾಣಿಗಳಲ್ಲಿ ಜೀವನಶಕ್ತಿಯು ನಾನೇ. ತಪಸ್ತಿಗಳಲ್ಲಿ ತಪಸ್ಸು ನಾನು. 

ವಿವರಣೆ : ಪೃಥಿವಿಯಲ್ಲಿ ಸಹಜವಾಗಿ ಪುಣ್ಯಗಂಧ(ಸುಗಂಧು)ವಿರುತ್ತದೆ. 
ಇತರ ಭೂತಗಳ ಸಂಪರ್ಕದಿಂದ ದುರ್ಗಂಧ ಉಂಟಾಗುತ್ತದೆ. ರಸ, ಶಬ್ದ - 
10 


೧೪೬ ಗೀತಾರ್ಥಪ್ರಕಾಶ 


ಇತ್ಯಾದಿಗಳಲ್ಲಿಯೂ ಹೀಗೆಯೇ ಶುದ್ಧವಾದ ರಸಾದಿಗಳನ್ನು ಗ್ರಹಿಸಬೇಕು. 


ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಮ್‌ | 
ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವ್ಟಿನಾಮಹಮ್‌ ॥ ೧೦ 


ಪಾರ್ಥ, ಸರ್ವಭೂತಗಳಿಗೂ. ನಾನು ಸನಾತನವಾದ ಬೀಜವೆಂದು ತಿಳಿ. 
ಬುದ್ಧಿವಂತರಲ್ಲಿ ಬುದ್ಧಿಯೂ ತೇಜಸ್ವಿಗಳಲ್ಲಿ ತೇಜಸ್ಸೂ ಆಗಿದ್ದೇನೆ. 

ಬಲಂ ಬಲವತಾಂ ಚಾಹಂ ಕಾಮರಾಗವಿವರ್ಜಿತಮ್‌ | 

ಧರ್ಮಾವಿರುದ್ಧೋ ಭೂತೇಷು ಕಾಮೋತಸ್ಮಿ ಭರತರ್ಷಭ ॥ ೧೧ 


ಬಲವಂತರಲ್ಲಿ ನಾನು ಕಾಮರಾಗವರ್ಜಿತವಾದ, (ದೇಹಧಾರಣಕ್ಕೆ ಬೇಕಾದ) 
ಶಕ್ತಿಯಾಗಿದ್ದೇನೆ. ಪ್ರಾಣಿಗಳಲ್ಲಿ ಧರ್ಮಕ್ಕೆ ಎರುದ್ಧವಲ್ಲದ ಕಾಮವಾಗಿದ್ದೇನೆ. 

ವಿವರಣೆ : (ಕಾಮರಾಗವಿವರ್ಜಿತಂ) ಕಾಮ ಎ ದೊರಕದಿರುವ ವಿಷಯ 
ಗಳಲ್ಲಿ ಬಯಕೆ. ರಾಗ ಎ ದೊರಕಿದ ವಿಷಯಗಳಲ್ಲಿ ಆಸಕ್ತಿ. (ಕಾಮೋಪಸಿ) ಕಾಮ 
= ದೇಹಧಾರಣಕ್ಕೆ ಬೇಕಾದ ಅನ್ನಪಾನಾದಿಗಳಲ್ಲಿ ಬಯಕೆ. 

ಯೇ ಚೈವ ಸಾತ್ತಿಕಾ ಭಾವಾ ರಾಜಸಾಸ್ತಾಮಸಾಶ್ಚ ಯೇ | 

ಮತ್ತ ವಿವೇತಿ ತಾನ್‌ ವಿದ್ಧಿ ನ ತ್ವಹಂ ತೇಷು ತೇ ಮಯಿ ॥ ೧೨ 

ಅಲ್ಲದೆ (ಪ್ರಾಣಿಗಳಿಗೆ ತಮ್ಮ ತಮ್ಮ ಕರ್ಮವಶದಿಂದಾಗುವ) ವಿವೇಕಾದಿ 
ಸಾತ್ತಿಕಭಾವಗಳೂ ಲೋಭಾದಿರಾಜಸಭಾವಗಳೂ ಪ್ರಮಾದಾದಿ ತಾಮಸ 
ಭಾವಗಳೂ ನನ್ನಿಂದಲೇ ಹುಟ್ಟುತ್ತವೆಯೆಂದು ತಿಳಿ. ಆದರ ನಾನು ಅವುಗಳ 


ವಶದಲ್ಲಿಲ್ಲ. ಅವು ನನ್ನ ವಶದಲ್ಲಿವೆ. (ಸಂಸಾರಿಗಳು ಮಾತ್ರ ಆ ಭಾವಗಳಿಗೆ 
ವಶರಾಗಿರುತ್ತಾರೆ) 


( 

ಟಿಪ್ಪಣಿ : ಸತ್ತಾದಿಗುಣಗಳ ವಿಷಯವು ೧೪ನೆಯ ಅಧ್ಯಾಯದಲ್ಲಿ ಬಂದಿದೆ. 
ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್‌ | 

ಮೋಹಿತಂ ನಾಭಿಜಾನಾತಿ ಮಾಮೇಭಃ ಪರಮವ್ಮಯಮ್‌ ॥ ೧೩ 


ಗುಣಮಯವಾದ ಈ ಸಾತ್ತಿಕಾದಿಭಾವಗಳಿಂದ (ತಪ್ಪುತಿಳಿವಳಿಕೆಗಳಿಂದ) ಈ 
ಜಗತ್ತಲ್ಲವೂ ಮೋಡಗೂಂಡಿದೆ. ಈ ಭಾವಗಳಿಗೆ ವ್ಯತಿರಿಕ್ತನೂ ವ್ಯಯಗಳಂಬ 
ಎಕಾರಗಳಿಂದ ರಹಿತನೂ ಆದ ನನ್ನನ್ನು ಈ ಜಗತ್ತು ಗುರುತಿಸದ "ಹೋಗಿದೆ. 


ವಿವರಣೆ: ಜಾಯತೇ, ಅಸ್ತಿ, ವರ್ಧತೇ, ವಿಪರಿಣಮತೇ, ಅಪಕ್ಷಿಯತೇ, 
ನಶ್ಯತಿ ಎ ಇವು ಆರು ಭಾವವಿಕಾರಗಳು. 


ಅಧ್ಯಾಯ ೭ - ಜ್ಞಾನವಿಜ್ಞಾನಯೋಗ ೧೪೭ 


ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಕಯಾ |! 
ಮಾಮೇವ ಯೇ ಪ್ರಪದ್ಮಂತೇ ಮಾಯಾಮೇತಾಂ ತರಂತಿ ತೇ ॥ ೧೪ 
"ಗೆ ಜಗತ್ತು ಮೋಹಗೊಂಡಿರುವುದು ತ್ರಿಗುಣಾತ್ಮಕವಾದ ನನ್ನ ದೃವೀ 

ಮಾಯೆಯಾಗಿದೆ. ಇದನ್ನು ದಾಟುವುದು ಬಹುಕಷ್ಟ. ಯಾರು ಶರಣಾಗಿ ನನ್ನನ್ನೇ 
ಆಶ್ರಯಿಸುತ್ತಾರೋ ಅವರು ಈ ಮಾಯೆಯನ್ನು ದಾಟಬಲ್ಲರು. 

ನ ಮಾಂ ದುಷ್ಟತಿನೋ ಮೂಢಾಃ ಪ್ರಪದ್ಧಂತೇ ನರಾಧಮಾಃ | 

ಮಾಯಯಾಪಹೃತಜ್ಞಾನಾ ಆಸುರಂ ಭಾವಮಾಶಿತಾಃ ॥ ೧೫ 

ಪಾಪಿಗಳೂ ಮೂಢರೂ ಆದ ನರಾಧಮರು ಪರಮೇಶ್ವರನಾದ ನನ್ನನ್ನು 
ಶರಣಾಗಿ ಆಶ್ರಯಿಸುವುದಿಲ್ಲ. ಅವರ ವಿವೇಕಜ್ಞಾನವು ಈ ಮಾಯೆಯಿಂದ 
ತೂಡದುಹೋಗಿರುತ್ತದ. ಅವರು ಹಿಂಸೆ, ಸುಳ್ಳು-ಮುಂತಾದ ಆಸುರಭಾವ 
ವನ್ನು ಅವಲಂಬಿಸಿರುತ್ತಾರೆ. 

ಚತುರ್ವಿಧಾ ಭಜಂತೇ ಮಾಂ ಜನಾಃ ಸುಕೃತಿನೋ*ರ್ಜುನ | 

ಆರ್ತೋ ಜಿಜ್ಞಾಸುರರ್ಥಾರ್ಥೀ ಜ್ಞಾನೀ ಚ ಭರತರ್ಷಭ ॥ ೧೬ 

ಅರ್ಜುನ, ಪುಣ್ಯಶಾಲಿಗಳಾದ ನಾಲ್ಕು ಪ್ರಕಾರದ ಜನರು ನನ್ನನ್ನು 
ಭಜಿಸುತ್ತಾರೆ. ಆರ್ತ (ರೋಗಾದಿಗಳಿಂದ ಪೀಡಿತ, ಜಿಜ್ಞಾಸು (ನನ್ನನ್ನು 
ತಿಳಿಯಲು ಬಯಸತಕ್ಕವನು), ಅರ್ಥಾರ್ಥಿ (ಧನಕನಕಾದಿ ವಸ್ತುಗಳನ್ನು 
ಬಯಸತಕ್ಕವನು), ಜ್ಞಾನೀ - ಇವರೇ ಆ ನಾಲ್ಕು ಪ್ರಕಾರದವರು. 

ತೇಷಾಂ ಜ್ಞಾನೀ ನಿತ್ಮಯುಕ್ತ ಏಕಭಕ್ತಿರ್ವಿಶಿಷ್ಠತೇ ! 

ಪ್ರಿಯೋ ಹಿ ಜ್ಞಾನಿನೋತತ್ಯರ್ಥಮಹಂ ಸ ಚ ಮಮ ಪ್ರಿಯಃ ॥ ೧೭ 

ಆ ನಾಲ್ವರಲ್ಲಿ ಸದಾ ಸಮಾಹಿತಚಿತ್ತನೂ ನಾನೊಬ್ಬನೇ ಭಜನೀಯನೆಂದು 
ನಂಬಿದವನೂ ಆದ ಜ್ಞಾನಿಯು ಹೆಚ್ಚಿನವನು. ಏಕೆಂದರೆ, ಜ್ಞಾನಿಯಾದವನಿಗ 
ನಾನು ಅತ್ಯಂತ ಪ್ರಿಯನಾಗಿರುತ್ತೇನೆ. ಅವನೂ ನನಗೆ ಅತ್ಯಂತ ಪ್ರಿಯನಾಗಿ 
ರುತ್ತಾನೆ. (ಏಕೆಂದರೆ, ಜ್ಞಾನಿಯ ಆತ್ಮವೇ ವಾಸುದೇವ. ವಾಸುದೇವನ ಆತ್ಮವೇ 
ಜ್ಞಾನಿ) 

ಉದಾರಾಃ ಸರ್ವ ಏವೈತೇ ಜ್ಞಾನೀ ತ್ವಾತ್ಮೈವ ಮೇ ಮತಮ್‌ 


ವ”ಆಲ 


ಆಸ್ಥಿತಃ ಸ ಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಮ್‌ ॥ ೧೮ 
ಇವರೆಲ್ಲರೂ ಉತ್ತಮರೇ (ನನಗೆ ಪ್ರಿಯರೇ ಹೌದು). ಆದರೆ ಜ್ಞಾನಿಯು 


೧೪೮ ಗೀತಾರ್ಥಪ್ರಕಾಶ 


ನನ್ನ ಆತ್ಮವೇ ಎಂದು ನನ್ನ ಮತ. ಏಕೆಂದರೆ, ಜ್ಞಾನಿಯು (ನಾನೇ ಭಗವಂತನಾದ 
ವಾಸುದೇವ, ಬೇರೆಯಲ್ಲ) ಎಂದು ಸಮಾಹಿತಚಿತ್ತನಾಗಿ, ಸರ್ವೋತ್ತಮ 
ಗತಿಯಾದ ನನ್ನನ್ನೇ ಸೇರಲು ಪ್ರವರ್ತಿಸಿರುತ್ತಾನೆ. 
ಬಹೂನಾಂ ಜನ್ಮನಾಮಂತೇ ಜ್ಞಾನವಾನ್‌ ಮಾಂ ಪ್ರಪದ್ಯತೇ | 
ವಾಸುದೇವಃ ಸರ್ವಮಿತಿ ಸ ಮಹಾತ್ಮಾ ಸುದುರ್ಲಭಃ ॥ ೧೯ 
(ಜ್ಞಾನಾರ್ಥವಾಗಿ ಪ್ರಯತ್ನಿಸುವ) ಬಹುಜನ್ನ್ಗಗಳ ಕೊನೆಯಲ್ಲಿ 
"ವಾಸುದೇವನೇ ಸರ್ವವೂ' ಎಂದು ನಿಶ್ಚಯಿಸಿ ಜ್ಞಾನಿಯಾಗಿ ಆತನು ನನ್ನನ್ನು 
ಸೇರಿಕೊಳ್ಳುತ್ತಾನೆ. ಅಂಥ ಮಹಾತ್ಮನು ಸಿಗುವುದು ಕಷ್ಟ. 
ಮೈಸ್ಸಿಸ್ಟಿರ್ಹತಜ್ಞಾನಾಃ ಪ್ರಪದ್ಧಂತೇತನ್ಮ್ನದೇವತಾಃ | 
ತಂ ತಂ ನಿಯಮಮಾಸ್ಕಾಯ ಪ್ರಕೃತ್ಕಾ ನಿಯತಾಃ ಸ್ವಯಾ ॥ ೨೦ 
ಜನರಾದರೋ ಪುತ್ರಧನಾದಿ ವಿವಿಧ ವಸ್ತುಗಳ ಬಯಕೆಗಳಿಂದ ವಿವೇಕ 
ಜ್ಞಾನವನ್ನು ಕಳೆದುಕೊಂಡು (ಪ್ರತ್ಯಗಾತ್ಮನಾದ ನನ್ನನ್ನೂ ಬಿಟ್ಟು ಇತರ 
ದೇವತಗಳಿಗೆ ಶರಣಾಗುತ್ತಾರೆ. (ಜನ್ಮಾಂತರಾರ್ಜಿತ ಸಂಸ್ಕಾರವೆಂಬ) ತಮ್ಮ 
ಜ್ಯಾ ಸು ಉಪವಾಸವೇ ಮುಂತಾದ ಬೇರೆ ಬೇರೆ ನಿಯಮಗಳಿಗ 
ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ | 
ತಸ್ಮ ತಸ್ಮಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಮಹಮ್‌ ॥ ೨೧ 


ಅಂತಹ ಯಾವ ಯಾವ ಭಕ್ಕನು ಯಾವ ಯಾವ ದೇವತಾಮೂರ್ತಿಯನ್ನು 
ಶ್ರದ್ಧಯಿಂದ ಪೂಜಿಸಲು ಇಚ್ಛಿಸುತ್ತಾನೋ ಅವನಿಗೆ ಅದೇ ಶ್ರದ್ಧೆಯನ್ನು ನಾನು 
ಸ್ಥಿರವಾಗಿ ನಿಲ್ಲಿಸುತ್ತೇನೆ. 

ವಿವರಣೆ : ಭಕ್ತನ ಇಷ್ಟವನ್ನು ಪೂರೃಸುವುದು ನನ್ನ ಕರ್ತವ್ಯ. ಭಕ್ತನು ಪುತ್ರ 
ಧನಾದಿಗಳನ್ನು ಬಯಸತಕ್ಕ ಕಾಮಿಯಾದರೆ ಅದಕ್ಕೆ ಬೇಕಾದ ನೆರವನ್ನು 
ನೀಡುತ್ತೇನೆ ಎಂದು ಅಭಿಪ್ರಾಯ. 

ಸತಯಾ ಶ್ರದ್ಧಯಾ ಯುಕ್ತಸ್ತಸ್ಮ್ಕಾರಾಧನಮೀಹತೇ !1 

ಲಭತೇ ಚೆ ತತಃ ಕಾಮಾನ್‌ ಮಯ್ಬೆವ ವಿಹಿತಾನ್‌ ಹಿ ತಾನ್‌ ॥ ೨೨ 


ಕಾಮಿಯಾದ ಭಕ್ತನು, ನಾನು ಕೊಟ್ಟ ಶ್ರದ್ಧಯಿಂದ ಯುಕ್ಕನಾಗಿ ಆಯ 
ದೇವತಾಮೂರ್ತಿಯನ್ನು ಆರಾಧಿಸಲು ತೊಡಗುತ್ತಾನೆ. ಆಮೇಲೆ ಆ 


ಅಧ್ಯಾಯ ೭ - ಜ್ಞಾನವಿಜ್ಞಾನಯೋಗ ೧೪೯ 


ದೇವತಾಮೂರ್ತಿಯಿಂದ ತನಗೆ ಬೇಕಾದ ಕಾಮಿತಾರ್ಥಗಳನ್ನು ಪಡದು 
ಕೊಳ್ಳುತ್ತಾನೆ. (ಕರ್ಮಫಲಗಳ ವಿಂಗಡವನ್ನು ಬಲ್ಲ) ಪರಮೇಶ್ವರನಾದ ನಾನೇ 
ಆ ಕಾಮಿತಾರ್ಥಗಳನ್ನು ಗೂತ್ತುಮಾಡಿದವನು. 

ಅಂತವತ್ತು ಫಲಂ ತೇಷಾಂ ತದ್ಧವತ್ಯಲ್ಲಮೇಧಸಾಮ್‌ | 

ದೇವಾನ್ಹೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ ॥ ೨೩ 

ಅಲ್ಪಪ್ರಜ್ಞರಾದ ಆ ಜನರಿಗೆ ದೂರೆಯುವ ಫಲವು ನಶ್ಚರವಾದದ್ದು. 
ಅನ್ಯದೇವತೆಗಳನ್ನು ಪೂಜಿಸತಕ್ಕವರು ಆ ದೇವತಗಳನ್ನು ಸೇರುತ್ತಾರೆ (ಅವರು 
ಕೊಡುವ ನಶ್ವರವಾದ ಫಲವನ್ನು ಪಡೆಯುತ್ತಾರೆ. ನನ್ನ ಭಕ್ತರು ನನ್ನನ್ನು 
ಸೇರಿಕೊಳ್ಳುತ್ತಾರೆ (ನಾನು ಕೊಡುವ ಶಾಶ್ವತವಾದ ಮೋಕ್ಷಘಫಲವನ್ನು 
ಪಡೆಯುತ್ತಾರೆ. 

ವಿವರಣೆ : ಪೂಜಿಸುವ ಆಯಾಸವು ಸಮಾನವಾದರೂ ನನ್ನನ್ನು ಪೂಜಿಸದ 
ಲೌಕಿಕಫಲಕ್ಕಾಗಿ ಅನ್ಯದೇವತೆಗಳನ್ನು ಭಜಿಸತಕ್ಕವರು ಬುದ್ಧಿಹೀನರು - ಎಂದು 
ಅಭಿಪ್ರಾಯ. ಪರಮಾತ್ಮನನ್ನು ಪೂಜಿಸುವುದೇ ಆತ್ಮಯಜನ. ಎಲ್ಲ ಫಲಗಳನ್ನು 
ನೀಡತಕ್ಕವನೂ ನಾನೇ ಆಗಿರುವಾಗ, ಮೋಕ್ಷಾಪೇಕ್ಷೆಯಿಂದ ನನ್ನನ್ನೇಕೆ 
ಅರ್ಚಿಸಚಾರದು ? - ಎಂದು ಈ ಪ್ರಕರಣದ ತಾತ್ರರ್ಯ. 

ಅವ್ಕಕ್ತಂ ವ್ಯಕ್ತಿಮಾಪನ್ನಂ ಮನ್ಮಂತೇ ಮಾಮಬುದ್ಧಯಃ | 

ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಮ್‌ ಚ ೨೪ 

ನಾನು ಅಪ್ರಕಾಶನಾಗಿದ್ದು (ಕಾಣಿಸದೆ ಇದ್ದು), ಈಗ ಪ್ರಕಾಶನಾಗಿದ್ದೇನಂದು 
ಬುದ್ದಿಹೀನರಾದವರು ನನ್ನನ್ನು ತಿಳಿದುಕೊಂಡಿದ್ದಾರೆ. ವಿಕಾರರಹಿತವೂ ಅತ್ಯಂತ 
ಉತ್ಕೃಷ್ಟವೂ ಆದ ನನ್ನ ಪರಸ್ವರೂಪವನ್ನು ಅವರು ತಿಳಿದವರಲ್ಲ. 

ವಿವರಣೆ: - ನಾನು ಎಲ್ಲರಂತೆ ಹೊಸದಾಗಿ ಹುಟ್ಟಿಬಂದವನಂದೂ 
ಸಂಸಾರಿಯೆಂದೂ ಬುದ್ದಿಹೀನರು ಭಾವಿಸಿದ್ದಾರೆ. ಆದ್ದರಿಂದ ನನ್ನನ್ನು ಇವರು 
ಭಜಿಸುವುದಿಲ್ಲ - ಎಂದು ಅಭಿಪ್ರಾಯ. ವ್ಯಕ್ತಿ ಎ ಪ್ರಕಾಶ (ಸಂವಾದಿಯಾದ 
ಅಧ್ಯಾ. ೯-೧೧ನೇ ಶ್ಲೋಕವನ್ನು ನೋಡಿ). 

ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾಸಮಾವೃತಃ ದ 

ಮೂಢೋಇ*ಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಮಯಮ್‌ ॥ 

ನಾನು ನನ್ನ ಯೋಗಮಾಯೆಯಿಂದ ಆಚ್ಛಾದಿತನಾಗಿರುವುದರಿಂದ, ನಾನು 


೧೫೦ ಗೀತಾರ್ಥಪ್ರಕಾಶ 


(ನಿಜಸ್ವರೂಪದಿಂದ) ಎಲ್ಲರಿಗೂ ಪ್ರಕಾಶವಾಗಿ ಗೋಚರಿಸುವುದಿಲ್ಲ. (ಭಕ್ತರಾದ 
ಕೆಲವರಿಗೆ ಮಾತ್ರ ಗೋಚರಿಸುವೆನು) ಅಜನೂ ಅವ್ಯಯನೂ ಆದ ನನ್ನನ್ನು 
ಮೂಡರಾದ ಈ ಜನರು ಅರಿಯರು. 


ವಿವರಣೆ : ನನಗೆ ಹುಟ್ಟುಸಾವುಗಳಿವೆಯೆಂದು ಈ ಮೂಡರು ತಿಳಿದು 
ಕೊಂಡಿದ್ದಾರೆ - ಎಂದು ಅಭಿಪ್ರಾಯ. 

ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ | 

ಭವಿಷ್ಕಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ ॥ ೨೬ 


ಅರ್ಜುನ, ಹಿಂದೆ ಆಗಿ ಹೋಗಿರುವ ಭೂತಗಳನ್ನೂ (ಪ್ರಾಣಿಗಳನ್ನು ಈಗ 
ಇರುವ ಮತ್ತು ಮುಂದೆ ಬರುವ ಸಕಲಭೂತಗಳನ್ನೂ ನಾನು ಬಲ್ಲೆನು. ನನ್ನನ್ನು 
ಮಾತ್ರ ಒಬ್ಬನೂ ಅರಿಯನು. 

ವಿವರಣೆ : ನನ್ನ ನಿಜಸ್ವರೂಪವನ್ನು ಅರಿಯದ್ದರಿಂದಲೇ ಜನರು ನನ್ನನ್ನು 
ಭಜಿಸುವುದಿಲ್ಲ. ಕೋಟಿ ಜನರಲ್ಲೊಬ್ಬ ಭಕ್ತನು ನನ್ನನ್ನು ಅರಿತುಕೊಂಡು 
ಭಜಿಸುತಾನ. 

ಇಚ್ಛಾದ್ದೇಷಸಮುತ್ನೇನ ದ್ವಂದ್ವಮೋಹೇನ ಭಾರತ | 

ಸರ್ವಭೂತಾನಿ ಸಂಮೋಹಂ ಸರ್ಗೇ ಯಾಂತಿ ಪಠಂತಪ ಟ॥ ೨೭ 


ಪರಂತಪ - ಅರ್ಜುನ, ರಾಗದ್ದೇಷಗಳಿಂದ ಹುಟ್ಟಿದ ಈ ದ್ವಂದ್ವ 
ಮೂಲಕವಾದ ಮೋಹವೇನುಂಟೋ. ಅದರಿಂದ ಸಮಸ್ತ ಪ್ರಾಣಿಗಳೂ 
ಜನಶಾಲದಲ್ಲಿಯೇ ಸಂಮೋಹವನ್ನು ಹೊಂದಿರುತ್ತವೆ. 


ವಿವರಣೆ : ಈ ಶ್ಲೋಕದಲ್ಲಿ ದ್ವಂದ್ರವೆಂದರೆ ರಾಗದ್ವೇಷಗಳು. ರಾಗದ್ವೇಷ 
ಗಳಂಬ ದ್ವಂದ್ವದಿಂದಾದ ಮೋಹವೆಂದರ್ಥ. ಇದು ಸಂಸ್ಕಾರರೂಪ ದಲ್ಲಿದ್ದು 
ಅನಂತರ ವಿಸೃತವಾಗುತ್ತದೆ. ಮೋಹದ ವಿಸ್ತಾರವೇ ಸಂಮೋಹ. ಮೋಹ = 
ಚಿತ್ತದ ವಿಕಲತ, ಸತ್ಯವನ್ನರಿಯದ ಮನಸ್ಸಿನ ಏರುಪೇರು. "ಮು 
ಚಿತ್ತವೈಕಲ್ಯೇ' ಎಂಬುದು ಧಾತು. 

ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪ್ರಣ್ಯಕರ್ಮಣಾಮ್‌ | 

ತೇ ದ್ವಂದೃಮೋಹನಿರ್ಮುಕ್ತಾ ಭಜಂತೇ ಮಾಂ ದೃಢವ್ರತಾಃ ॥ ೨೮ 


ಆದರ ಪುಣ್ಯಕರ್ಮಗಳನ್ನು ಮಾಡತಕ್ಕ ಯಾವ ಜನರ ಪಾಪವು 
ಸಮಾಪ್ರಪ್ರಾಯವಾಗಿರುವುದೋ ಅವರು ದ್ವಂದ್ವಮೋಹದಿಂದ ಬಿಡುಗಡ 


ಅಧ್ಯಾಯ ೭ - ಜ್ಞಾನವಿಜ್ಞಾನಯೋಗ ೧೫೧ 


ಹೊಂದಿ, ದೃಢವ್ರತರಾಗಿ ನನ್ನನ್ನು ಭಜಿಸುತ್ತಾರೆ. 
ವಿವರಣೆ : ದೃಢವ್ರತಾಃ ಎ ಪರಮಾರ್ಥತತ್ವ ಹೀಗೆಯೇ, ಬೇರೆಯಿಲ್ಲ ಎಂಬ 
ನಿಶ್ಚಯದಿಂದ ಸರ್ವಪರಿತ್ಯಾಗವ್ರತದಲ್ಲಿ ಸ್ಥಿರವಾಗಿ ನಿಂತವರು. 


ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಮ ಯತಂತಿ ಯೇ | 
ತೇ ಬ್ರಹ್ಮ ತದ್ದಿದುಃ ಕೃತ್ನಮಧ್ಕಾತಂ ಕರ್ಮ ಚಾಖಲಮ್‌ ॥ ೨೯ 


ಮುಪ್ಪುಸಾವುಗಳ ಬಿಡುಗಡೆಗಾಗಿ ಯಾರು ನನ್ನನ್ನು ಆಶ್ರಯಿಸಿ - ಎಂದರ 
ನನ್ನಲ್ಲಿಯೇ ಜಿತ್ರವನ್ನಿಟ್ಟು ಪ್ರಯತ್ನಿಸುತ್ತಾರೋ ಅವರು ಆ ಪರಬ್ರಹ್ಮವನ್ನು 


ತಿಳಿಯುವರು. ಪ್ರತ್ಯಗಾತಕ್ಷ್ವ ಸಂಬಂಧಿಸಿದ ಸಮಸ್ತವಿಷಯವನ್ನೂ 
ತಿಳಿಯುವರು. ಸಮಸ್ತ ಕರ್ಮಸ್ವರೂಪವನ್ನೂ ತಿಳಿಯುವರು. 

ವಿವರಣೆ : "ಯಸ್ಮಿನ್‌ ವಿಜ್ಞಾತೇ ಸರ್ವಮಿದಂ ವಿಜ್ಞಾತಂ ಭವತಿ' ಎಂಬ 
ಶ್ರುತಿಯಂತೆ ಬ್ರಹ್ಮವನ್ನಿರಿತವರು ಸರ್ವವನ್ನು ತಿಳಿದವರೇ ಆಗುತ್ತಾರೆ. 

ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಟ 

ಪ್ರಯಾಣಕಾಲೇಇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ ॥ ೩೦ 

ಇತಿ ಔಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಧಾಯಾಂ ಯೋಗಶಾಸ್ಟ್ರೇ 
ಜ್ಞಾನವಿಜ್ಞಾನಯೋಗೋ ನಾಮ ಸಪ್ರಮೋ$ಧ್ಯಾಯಃ 

ಅಧಿಭೂತ, ಅಧಿದೃವ, ಅಧಿಯಜ್ಞಗಳಿಂದ ಸಹಿತನಾದ ನನ್ನನ್ನು ಯಾರು 
ತಿಳಿದುಕೊಳ್ಳುವರೋ ಅವರು ಪ್ರಯಾಣಕಾಲದಲ್ಲಿಯೂ ಎಂದರ ಮರಣ 
ಕಾಲದಲ್ಲಿಯೂ ಚಿತ್ರಸಮಾಧಾನವನ್ನು ಹೊಂದಿ ಪರಮೇಶ್ವರನಾದ ನನ್ನನ್ನು 
ಸದಿಸಿಕೊಳ್ಳುವರು. 

(ಇದೆಲ್ಲವೂ ಉಪಾಸನಾವಿಷಯ. ಮುಂದಿನ ಅಧ್ಯಾಯದಲ್ಲಿ ಇದು 
ಸ್ಪಷ್ಟವಾಗುವುದು) 


w 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಜ್ಞಾನವಿಜ್ಞಾನಯೋಗವೆಂಬ 
ಏಳನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೫೨ ಗೀತಾರ್ಥಪ್ರಕಾಶ 


೭ನೆಯ ಅಧ್ಯಾಯದ ಸಾರ 


ಶ್ರೀಕೃಷ್ಣನು ಹೇಳಿದ ನುಡಿ - ಅರ್ಜುನ, ನನ್ನನ್ನೇ ಆಶ್ರಯಿಸಿ ನನ್ನನ್ನೇ 
ಧ್ಯಾನಿಸುತ್ತಿರುವವನು ನನ್ನ ತತ್ತವನ್ನು ಯಥಾರ್ಥವಾಗಿ ಅನುಭವಕ್ಕೆ 
ತಂದುಕೊಳ್ಳುವನು. ಇದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆಯೇ. ಇದು 
ಸುಲಭವಾಗಿ ದೂರೆಯತಕ್ಕದ್ದಲ್ಲ. ಪೃಥ್ವೀ - ಮೂದಲಾದವು ಎಂಟು ನನ್ನ 
ಅಪರಾಪ್ರಕೃತಿಗಳು. ಜೀವನು ನನ್ನ ಪರಾಪ್ರಕೃತಿ - ಎಂದರ ಶ್ರೇಷ್ಠವಾದ ಅಂಶ. 
ಈ ಪ್ರಕೃತಿಗಳ ಮೂಲಕ ಸೃಷ್ಟಿಸ್ಥಿತಿಲಯಗಳಿಗೆ ನಾನು ಕಾರಣನಾಗಿದ್ದೇನ. 


ke) 


ಲ 

ಪ್ರತಿಯೊಂದು ಪದಾರ್ಥದಲ್ಲಿಯೂ ಸಾರಭೂತವಾದ ವಸ್ತು ನಾನೇ. ಎಲ್ಲವೂ 
ನನ್ನ ವಿವೃತ್ತ ರೂಪಗಳೇ. 

ತ್ರಿಗುಣಾತಕವಾದ ಮಾಯೆಯು ಪ್ರಾಣಿಗಳನ್ನು ಆವರಿಸಿಕೊಂಡಿರುವುದ 
ರಿಂದ ನನ್ನ ನಿಜಸ್ತರೂಪವು ಅವರಿಗೆ ತಿಳಿಯುವುದಿಲ್ಲ. ನನಗೆ ಶರಣಾದವರು 
ಸುಲಭವಾಗಿ ಈ ಮಾಯೆಯನ್ನು ದಾಟಬಲ್ಲರು. ಆಸುರಸಂಪತ್ತುಳ್ಳ ಪಾಪಿಗಳು 
ನನ್ನನ್ನು ಭಜಿಸುವುದಿಲ್ಲ. ಆರ್ತ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ - ಎಂದು 
ನಾಲ್ಕು ವಿಧದ ಜನರು ನನ್ನನ್ನು ಭಜಿಸುತ್ತಾರೆ. ಇವರೆಲ್ಲರೂ ನನಗೆ 
ಪ್ರಿಯರಾದವರೇ. ಜ್ಞಾನಿಯು ನನಗ ಪರಮಪ್ರಿಯನಾಗಿರುತಾನೆ. ಏಕೆಂದರೆ, 
ಅವನು ನನ್ನ ಆತ್ಮನೇ ಆಗಿದ್ದಾನೆ. 

ಬೇರ ಬೇರ ಫಲಾಪೇಕ್ಷಯಿಂದ ಜನರು ಬೇರೆ ಬೇರ ದೇವತೆಗಳನ್ನು 
ಭಜಿಸುತಾರೆ. ಅವರಿಗೆ ಭಕ್ತಿಯುಂಟಾಗುವಂತೆ ಮಾಡಿದವನೂ ಆ ದೇವತಗಳ 
ಮೂಲಕ ಫಲವನ್ನು ನೀಡುತ್ತಿರುವವನೂ ನಾನೇ ಆಗಿದ್ದೇನೆ. ಅದಲ್ಲವೂ 
ಬೇಗನೆ. ನಾಶವಾಗುವಂತಹ ಫಲ. ಅವರು ಬಯಸುವುದು ಅದನ್ನೇ, 
ಪುಣ್ಯವಂತರು ಮಾತ್ರ ಅಮೃತಫಲಕ್ಕಾಗಿ ನನ್ನನ್ನು ಭಜಿಸುತ್ತಾರೆ. ನಾನು 
ತ್ರಿಕಾಲದಲ್ಲಿ ನಡೆಯುವ ಆಗುಹೋಗುಗಳನ್ನು ಬಲ್ಲೆನು. ನನ್ನನ್ನು ಮಾತ್ರ 
ಯಾರೂ ಅರಿತುಕೊಂಡಿಲ್ಲ. ನಾನು ಈಗ ಹೊಸಬನಾಗಿ ಯಾದವರ ನಡುವೆ 
ಹುಟ್ಟಿದವನಂದು ಕಲವು ಮೂಢರು ತಿಳಿದುಕೊಂಡಿದ್ದಾರೆ. ನನ್ನ ಪರತತ್ವವನ್ನು 
ಈ ಜನರು ಅರಿಯರು. ಏಕಂದರೆ, ರಾಗದ್ದೇಷಗಳಿಂದಾದ ಮೋಹವು 
ತತ್ತಜ್ಞಾನವುಂಟಾಗದಂತೆ ಇವರನ್ನು ತಡೆದಿರುತ್ತದೆ. 

ಆದರ ಬಹಳ ಪುಣ್ಯಕರ್ಮಗಳನ್ನಾಚರಿಸಿ ಚಿತ್ತಶುದ್ದಿಯನ್ನು ಪಡೆದವರು ಈ 
ಮೋಹಕ್ಕೆ ಬಲಿಯಾಗದೆ ನನ್ನನ್ನು ಭಜಿಸಿ ಶ್ರೇಯಸ್ಸನ್ನು ಪಡೆಯುತ್ತಾರೆ. ಅವರು 


ಅಧ್ಯಾಯ ೭ - ಜ್ಞಾನವಿಜ್ಞಾನಯೋಗ ೧೫೩ 


ಮುಪ್ಪುಸಾವುಗಳನ್ನು ತಪ್ಪಿಸಿಕೊಂಡು ಪುನರ್ಜನ್ಮವನ್ನು ನೀಗಿ ಅಮೃತರೇ 
ಆಗಿಬಿಡುತ್ತಾರೆ. ನಾನು ಅಧಿಭೂತ, ಅಧಿದೃವ, ಅಧಿಯಜ್ಞಗಳಿಂದ ಕೂಡಿದ 
ಪರಮೇಶ್ವರನೇ ಎಂದು ಯಾರು ನಂಬಿದ್ದಾರೋ ಸತತವಾಗಿ ನನ್ನ ಧ್ಯಾನದಲ್ಲಿ 
ಮುಳುಗಿರುತ್ತಾರೋ ಅವರು ಮರಣಕಾಲದಲ್ಲಿಯೂ ನನ್ನನ್ನು ಧ್ಯಾನಿಸುವ 
ಶಕ್ತಿಯನ್ನು ಪಡೆಯುತ್ತಾರೆ. ಮರಣಕಾಲದಲ್ಲಿ ನನ್ನ ಸ್ಮರಣೆ ಯಾರಿಗೆ 
ಬರುತ್ತದೆಯೋ ಅವರಿಗೆ ಸದ್ಧತಿಯಾಗುತ್ತದೆ. 


ಅಧ್ಯಾಯ ೮ 
ಅಕ್ಬರಬ್ರಹ್ಮಯೋಗ 


ಏಳನೆಯ ಅಧ್ಯಾಯದ ಕಡೆಯಲ್ಲಿ "ಬ್ರಹ್ಮ ಅಧ್ಯಾತ್ಮ ಕರ್ಮ - 
ಮುಂತಾದವನ್ನು ನನ್ನ ಭಕ್ತರು ತಿಳಿಯುತ್ತಾರೆ' ಎಂದು ಶ್ರೀಕೃಷ್ಣನು ಹೇಳಿದನಷ್ಟೆ. 
ಅವುಗಳ ವಿವರವನ್ನು ತಿಳಿಯಲು ಅರ್ಜುನನು ಪ್ರಶ್ನೆ ಮಾಡುತ್ತಾನೆ. 


ಅರ್ಜುನ ಉವಾಚ - 


ಕಿಂ ತದ್ದ ಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಟ1 
ಅಧಿಭೂತೆಂ "ಚ ಕಿಂ ಪ್ರೋಕ ಮಧಿದೈವಂ ಕಿಮುಚ್ಮತೇ ॥ ೧ 


ಅರ್ಜುನನು ಇಂತೆಂದನು - ಹೇ ಪುರುಷೋತ್ತಮ, ಆ ಬ್ರಹ್ಮವು 
ಯಾವುದು? ಅಧ್ಯಾತ್ಮವು ಯಾವುದು ? ಕರ್ಮವು ಯಾವುದು ? ಯಾವುದಕ್ಕೆ 
ಅಧಿಭೂತವಂದು ಹೆಸರು? ಅಧಿದೈವವೆಂಬುದು ಯಾವುದು? 

ಅಧಿಯಜ್ಞಃ ಕಥಂ ಕೋತತ್ರ ದೇಹೇ ಇಸ್ಮಿನ್‌ ಮಧುಸೂದನ ಟ 

ಪ್ರಯಾಣಕಾಲೇ ಚ ಕಥಂ ಜ್ಲ್ನೇಯೋತಸಿ ನಿಯತಾತ್ಮಭಿಃ ॥ ೨ 


ಈ ದೇಹದಲ್ಲಿ ಅಧಿಯಜ್ಞನು ಯಾರು? ಅವನು ಹೇಗ ಅಧಿಯಜ್ಞ? 
ಮರಣಕಾಲದಲ್ಲಿ ನಿಯತಾತರು ನಿನ್ನನ್ನು ಸದಿಸಿಕೊಳ್ಳುವುದು ಹೇಗೆ? 


ಶ್ರೀಭಗವಾನುವಾಚ - 

ಅಕ್ಟರಂ ಬ್ರಹ್ಮ ಪರಮಂ ಸ್ವಭಾವಮೋತಧ್ಯ್ಮಾತ್ತಮುಚ್ಚತೇ ಟ 

ಭೂತಭಾವೋದ್ಧವಕರೋ ವಿಸರ್ಗಃ ಕರ್ಮಸಂಜ್ಞಿತಃ ॥ ೩ 

ಭಗವಂತನು ಹೇಳಿದನು - ಪರಮಶ್ರೇಷವಾಗಿದ್ದು ಕ್ಷರ(ನಾಶ)ವಾಗದ 
ಯಾವ ತತ್ತ ಉಂಟೋ ಅದೇ ಬ್ರಹ್ಮ ಪ್ರತಿಯೊಂದು ದೇಹದಲ್ಲಿಯೂ ಆ 
ಬ್ರಹ್ಮದ ಭಾವ - ಎಂದರೆ - ಅವಸಾ ನವೇ ಎಂದರ ಪ್ರತ್ಯಗ್ರೂಪವಾದ ಬ್ರಹ್ಮವೇ 
ಅಧ್ಯಾತವನಿಸುತ್ತದೆ. ಪ್ರಾಣಿಗಳ "ಉತ್ಪತ್ತಿಗೆ ಕಾರಣವಾದ ಹವಿಸ್ತಾ ಗವು 
ಕರ್ಮವೆನಿಸುತ್ತದ. 

ವಿವರಣೆ : ಅಧ್ಯಾತಶಬ್ಬದಲ್ಲಿ ಆತ್ಮವೆಂದರೆ ದೇಹವಂದರ್ಥ. ಸ್ವಸ್ಯ ವ ತನ್ನ 
(ಬ್ರಹ್ಮದ) ಭಾವ ಅವಸ್ಥಾನ (ಇರುವಿಕೆ ಇದೇ ಸ್ವಭಾವಶಬ್ದದ ಅರ್ಥ. ಅಧ್ಯಾತ್ಮ 


ಅಧ್ಯಾಯ ಆ - ಅಕ್ಬ್ಷರಬ್ರಹ್ಮಯೋಗ ೧೫೫ 


= ದೇಹದಲ್ಲಿ ಇರತಕ್ಕದ್ದು. 
ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಥಾಧಿದೈವತಮ್‌ | 
ಅಧಿಯಜ್ನೋ*ಹಮೇವಾತ್ರ ದೇಹೇ ದೇಹಭೃತಾಂ ವರ ॥ ೪ 


ಪ್ರಾಣಿಗಳಿಗೆ ಸಂಬಂಧಿಸಿದ ನಶ್ಚರಭಾಗವೇ - ಎಂದರೆ - ದೇಹವೇ 
ಅಧಿಭೂತವು. (ಸೂರ್ಯಮಂಡಲದಲ್ಲಿರುವ ಹಿರಣ್ಯಗರ್ಭನೆಂಬ) ಪುರುಷನೇ 
ಅಧಿದೃವತ. ದೇಹಧಾರಿಗಳಲ್ಲಿ ಉತ್ತಮನಾದ ಅರ್ಜುನ, ಈ ದೇಹದಲ್ಲಿ 
ನೆಲೆಸಿರುವ ವಿಷ್ಣುವಾದ ನಾನೇ ಅಧಿಯಜ್ಞನಾಗಿದ್ದೇನೆ. 

ವಿವರಣೆ : ದೇಹವನ್ನು ೧೩ನೆಯ ಅಧ್ಯಾಯದಲ್ಲಿ ಕ್ಷೇತ್ರವೆಂದೂ ೧೫ನೆಯ 
ಅಧ್ಯಾಯದಲ್ಲಿ ಕ್ಷರವಂದೂ ಕರೆಯಲಾಗಿದೆ. ಹಿರಣ್ಯಗರ್ಭನು ಸರ್ವಪ್ರಾಣಿಗಳ 
ಇಂದ್ರಿಯಗಳಿಗೂ ಶಕ್ತಿಯನ್ನು ನೀಡುವ ಅನುಗ್ರಾಹಕ (ಬೃಹ. ೨-೩-ಎ೩). 
"ಯಜ್ಞೋ ವೈ ವಿಷ್ಣು' ಎಂಬ ಶ್ರುತಿಯಿಂದ ಯಜ್ಞಾಭಿಮಾನಿದೇವತ 
ವಿಷ್ಣುವಂದು ತಿಳಿಯಬೇಕು. 


ಅಂತಕಾಲೇ ಚ ಮಾಮೇವ ಸ್ಮರನ್ನುಕ್ಕಾ ಕಲೇವರಮ್‌ |. 

ಯಃ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ॥ ೫ 

ಯಾವಾತನು ಕಡಯ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತ ಕಳೇಬರವನ್ನು ತ್ಯಜಿಸಿ 
ಹೋಗುವನೋ ಅವನು ನನ್ನನ್ನು ಸೇರಿಕೂಳ್ಳುವನು. ಇದರಲ್ಲಿ ಯಾವ 
ಸಂಶಯವೂ ಇಲ್ಲ. 

ಯಂ ಯಂ ವಾಪಿ ಸರನ್‌ ಭಾವಂ ತ್ಕಜತ್ಕಂತೇ ಕಲೇವರಮ್‌ ಟ 

ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವಭಾವಿತಃ ॥॥ ೬ 


ಕೌಂತೇಯ, (ಈ ನಿಯಮವು ನನ್ನ ವಿಷಯದಲ್ಲಿ ಮಾತ್ರವೇ ಅಲ್ಲ) 
ಮನುಷ್ಯನು ಕಡಗಾಲದಲ್ಲಿ ಯಾವ ಯಾವ ದೇವತಾವಿಶೇಷವನ್ನು 
ಸ್ಮರಿಸಿಕೊಳ್ಳುತ್ತ ದೇಹವನ್ನು ಬಿಡುವನೋ, ಅವನು ಆಯಾ ದೇವತೆಯನ್ನೇ 
ಸೇರಿಕೊಳ್ಳುತ್ತಾನೆ. ಅದೇಕೆ ಸರಣೆಗೆ ಬರುತ್ತದೆಯಂದರೆ, ಅವನು ಸರ್ವದಾ ಆ 
ದೇವತಯನ್ನೇ ನನೆಯುತ್ತ ಅದರಿಂದ ವಾಸಿತಚಿತ್ರನಾಗಿರುತ್ತಾನ. 

ವಿವರಣೆ : ಇದು ದೇವತಾಪ್ರಕರಣವಾದ್ದರಿಂದ ಭಾವಶಬ್ದಕ್ಕೆ ದೇವತಾ 
ವಿಶೇಷವಂದು ಅರ್ಥವನ್ನು ಹೇಳಲಾಗಿದೆ. ದೇವತೆಯನ್ನು ಸೇರಿಕೊಳ್ಳುತ್ತಾ 
ನಂದರೆ ಆ ದೇವತಾಲೋಕವನ್ನು ಸೇರುತ್ತಾನೆಂದು ಅಭಿಪ್ರಾಯ. ಅಲ್ಲದೆ 


೧೫೬ ಗೀತಾರ್ಥಪ್ರಕಾಶ 


ವಸ್ತುತಃ ಭಾವವಂದರೆ ಪದಾರ್ಥಮಾತ್ರ. ಜಡಭರತನು ಹಿಂದಿನ ಜನ್ಮದಲ್ಲಿ 
ಜಿಂಕೆಯನ್ನೇ ಸ್ಮರಿಸುತ್ತ ಜಿಂಕೆಯಾಗಿ ಹುಟ್ಟಿದ್ದನೆಂದು ಭಾಗವತದಲ್ಲಿ ಕಥೆ ಇದೆ. 
ತಸಾತ್ರರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ, ಚಿ | 
ಮಯ್ಯ ರ್ಪಿತಮನೋಮುದ್ಧಿಃ ಮಾಮೇಕಂ: ಶಮಿ \l ಈ 


ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ನನ್ನನ್ನು ಸರಿಸುತ್ತಿರು. ಸ್ವ ಧರ್ಮವಾದ) 


ಯುದ್ಧವನ್ನೂ ಮಾಡು. ಮನೋಬುದ್ದಿಗಳನ್ನು ರ ೨೯ ಅರ್ಪಿಸಿದವನಾಗಿ 
ಸಂದೇ 'ಹವಿಲ್ಲದ ನನ್ನನ್ನು ಸೇರಿಕೂಳ್ಳುವ 


ಅಭ್ಯಾಸಯೋಗಯುಕ್ತೇನ ಚೇತಸಾ sii 

ಪರಮಂ ಪುರುಷಂ ದಿವಂ ಯಾತಿ ಪಾರ್ಥಾನುಚಿಂತಯನ್‌ ॥ ಲ 

ಸತತವಾಗಿ ನನ್ನನ್ನೇ ಧ್ಯಾನಿಸುವ ಅಭ್ಯಾಸವೆಂಬ ಯೋಗದಿಂದ ಕೂಡಿದವನು 
ಬೇರೆ ಕಡೆ ಹರಿಯದ ಮನಸ್ಸಿನಿಂದ, ಪಾರ್ಥ, ಪರಮಪುರುಷನನ್ನು 
ಧ್ಯಾನಿಸುತ್ತಿದ್ದರ ಆ ದಿವ್ಯಪುರುಷನನ್ನು ಸೇರಿಕೊಳ್ಳುತ್ತಾನೆ. 


ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂಸಮನುಸ್ಮರೇದ್ಧಃ | 
ಸರ್ವಸ್ಯ ಧಾತಾರಮಚಿಂತ್ಯರೂಪಂ ಆದಿತ್ಮವರ್ಣಂ ತಮಸಃ ಪರಸ್ಕಾತ್‌ 11 


ಕವಿಯೂ ಎಂದರೆ ಕ್ರಾಂತದರ್ಶಿಯಾದ ಸರ್ವಜ್ಞನೂ ಚಿರಂತನನೂ 
ಸರ್ವಜಗತಿನ ನಿಯಾಮಕನೂ ಅಣುವಿಗಿಂತ ಸೂಕ್ಷತರನೂ ಸಮಸ್ತ 
ಕರ್ಮಫಲವನ್ನು ವಿಂಗಡಿಸಿ ನೀಡತಕ್ಕವನೂ ಊಹಿಸಲು ಶಕ್ಕವಿಲ್ಲದ ಅಚಿಂತ್ಯ 
ಸ್ವರೂಪನೂ ಸೂರ್ಯನಂತೆ ನಿತ್ಯಪ್ರಕಾಶನೂ ಅಜ್ಞಾನವಂಬ ಕತ್ತಲೆಯ 
ಆಚೆಗಿರತಕ್ಕವನೂ. ಆದ ಪರಮಪುರುಷನನ್ನು ಆ ಯೋಗಿಯು 
ಸೇರಿಕೊಳ್ಳುತ್ತಾನೆ (ಎಂದು ಪೂರ್ವಶ್ಲೋಕದೂಡನೆ ಅನ್ವಯ). 


ಪ್ರಯಾಣಕಾಲೇ ಮನಸಾ*ಚಲೇನ 

ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ | 
ಭುವೋರ್ಮಧೇ ಪ್ರಾಣಮಾವೇಶ್ವ ಸಮ್ಮಕ್‌ 

ಸತಂ ಹರಂ ಪುರುಷಮುಪೈತಿ ದಿವ್ಯಮ್‌ | ೧೦ 


ಪ್ರಯಾಣಕಾಲದಲ್ಲಿ ಎಂದರ ಮರಣಕಾಲದಲ್ಲಿ ಅಚಲವಾದ ಮನಸ್ಸಿ 
ನಿಂದಲೂ ಭಕ್ತಿ ಯಿಂದಲೂ ಯೋಗಬಲದಿಂದಲೂ ಯುಕನಾಗಿ, ಭ್ರೂಮಧ್ಯ 
ದಲ್ಲಿ ಪ್ರಾಣವಾಯುವನ್ನು ಸರಿಯಾಗಿ ನಿಲ್ಲಿಸಿ, ಯೋಗಿಯು ಪ್ರಕಾಶಮಯನಾದ 


ಅಧ್ಯಾಯ ೮ - ಅಕ್ಷರಬ್ರಹ್ಮೆಯೋಗ ೧೫೭ 


ಆ ಪರಮಪುರುಷನನ್ನು ಸೇರಿಕೊಳ್ಳುತ್ತಾನೆ. 
ವಿವರಣೆ : ಭಕ್ತಿ ಎ ಆತಸ್ರರೂಪದ ಅನುಸಂಧಾನ. ಯೋಗಬಲ ಎ 
ಸಮಾಧಿಸಂಸ್ಕಾರಗಳಿಂದ ಪಡದ ಚಿತ್ತಸ್ಪರ್ಯ. ಭ್ರೂಮಧ್ಯದಲ್ಲಿ ಪ್ರಾಣವಾಯು 
ವನ್ನು ನಿಲ್ಲಿಸುವ ಕ್ರಮವು ಯೋಗಸೂತ್ರದ ವಿಭೂತಿಪಾದದಲ್ಲ ಬಂದಿದೆ. 
ಯೋಗಿಗಳು ಅನುಸರಿಸುವ ಒಂದು ವಿಧಾನವನ್ನು ಪ್ರಸಂಗವಶಾತ್‌ ಇಲ್ಲಿ 
ಅನುವಾದಿಸಲಾಗಿದೆ. ವೇದಾಂತಕ್ಕೆ ಇದರಲ್ಲಿ ನಿರ್ಭರವೇನೂ ಇಲ್ಲ. 
ಯದಕ್ಷರಂ ವೇದವಿದೋ ವದಂತಿ 
ವಿಶಂತಿ ಯದೃತಯೋ ವೀತರಾಗಾಃ ! 
ಯದಿಚ್ಚಂತೋ ಬ್ರಹ್ಮಚರ್ಯಂ 
ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಸ್ಯೇ ॥ ೧೧ 
ಯಾವ ಪದವನ್ನು (ಅವಿನಾಶಿಯಾದ್ದರಿಂದ) ಅಕ್ಬರವಂದು ವೇದವಿದರು 
ಹೇಳುತ್ತಾರೋ ರಾಗರಹಿತರಾದ ಯತಿಗಳು (ಸಮ್ಯಗ್‌ದರ್ಶನವನ್ನು ಪಡದು) 
ಯಾವುದನ್ನು ಪ್ರವೇಶಿಸುವರೋ ಯಾವುದನ್ನು ತಿಳಿಯಲು ಬಯಸತಕ್ಕವರು 
(ಗುರುವಿನ ಬಳಿ) ಗುರುಶುಶ್ರೂಷಾದಿ ಬ್ರಹ್ಮಚರ್ಯವ್ರತವನ್ನು ಪಾಲಿಸುವರೋ 
ಆ ಪದವನ್ನು (ಪ್ರಾಪ್ಯಸ್ಥಾನವನ್ನು ನಿನಗೆ ಸಂಕ್ಷೇಪದಿಂದ ತಿಳಿಸುವನು. 
ವಿವರಣೆ : ಇಲ್ಲಿಂದ ಮೂರು ಶ್ಲೋಕಗಳಲ್ಲಿ ಓಂಕಾರದ (ಪ್ರಣವದ) 


ಉಪಾಸನೆಯನ್ನು ಹೇಳಲಾಗಿದೆ. ಈ ಶ್ಲೋಕದಲ್ಲಿರುವ ಅಕ್ಷರ, ಪದ - ಎಂಬ 
ಎರಡು ಅರ್ಥ. ಶಬ್ದ-ಅರ್ಥಗಳಿಗೆ ಅಭೇದವಿರುವುದರಿಂದ ಈ ರೀತಿಯ 
ವ್ಯವಹಾರ ಬಂದಿದ. ಈ ಪ್ರಣವೋಪಾಸನೆ ಕ್ರಮಮುಕ್ತಿಗಾಗಿ. ಈ ವಿಚಾರವು 
ಪ್ರಶ್ನ (೫-೧-೨, ಕಠ (೧-೨-೧೪) - ಎಂಬ ಉಪನಿಷತ್ತುಗಳಲ್ಲಿ ಬಂದಿದೆ. 
ಮಂದಾಧಿಕಾರಿಗೆ ಓಂಕಾರವು ವಿಗ್ರಹದಂತೆ ಪ್ರತೀಕ, ಮಧ್ಯಮಾಧಿಕಾರಿಗೆ 
ವಾಚಕಶಬ್ಬ, ಉತ್ತಮಾಧಿಕಾರಿಗ ಪರಮಾತ್ಮನೇ. ಓಂಕಾರವನ್ನು ಉಚ್ಚರಿಸುತ್ತ 
ಪರಮಾತ್ಮನನ್ನು ಧ್ಯಾನಿಸುವುದೇ ಪ್ರಣವೋಪಾಸನ. 

ಸರ್ವದ್ದಾರಾಣಿ ಸಂಯಮ್ಮ ಮನೋ ಹೃದಿ ನಿರುಧ್ಯ ಚ ! 

ಮೂರ್ಧಾಧಾಯಾತ್ಮನಃ ಪ್ರಾಣಮಾಸ್ಥಿತೋ ಯೋಗದಧಾರಣಾಮ್‌ ಟ 

ಇಂದ್ರಿಯಗಳಂಬ ಎಲ್ಲ ದ್ವಾರಗಳನ್ನೂ ತಡೆಹಿಡಿದು (ಶಬ್ದಾದಿ ವಿಷಯ 
ಗಳನ್ನು ಚಿಂತಿಸದೆ, ಮನಸ್ಸನ್ನು ಹೃದಯಕಮಲದಲ್ಲಿ ನಿರೋಧಿಸಿ (ಎಲ್ಲ 


೧೫೮ ಗೀತಾರ್ಥಪ್ರಕಾಶ 


ಮನೋವೃತ್ತಿಗಳನ್ನೂ ತಡೆದು, ತನ್ನ ಪ್ರಾಣವಾಯುವನ್ನು ನಡುನೆತಿಗೆ 
(ಸುಷುಮ್ನಾನಾಡಿಯ ಮೂಲಕ) ಏರಿಸಿ, ಈ ಪ್ರಕಾರವಾದ ಯೋಗ 
ಧಾರಣೆಯನ್ನು ಅವಲಂಬಿಸಿದವನಾಗಿ - 

ಓಮಿತ್ಮೇಕಾಕ್ಸರಂ ಬ್ರಹ್ಮ ವ್ಯಾಹರನ್‌ ಮಾಮನುಸದರನ್‌ ॥ 

: ಪ್ರಯಾತಿ ತ್ಕಜನ್‌ ದೇಹಂ ಸ ಯಾತಿ ಪರಮಾಂ ಗತಿಮ್‌ ॥ ೧೩ 

"ಓಂ' ಎಂಬ ಏಕಾಕ್ಟರದ ಶಬ್ದಬ್ರಹವನ್ನು ಉಚ್ಚರಿಸುತ್ತ (ಅದರ 
ಅರ್ಥವಾದ) ನನ್ನನ್ನು ಸರಿಸುತ್ತ ಯಾವಾತನು ದೇಹತ್ಯಾಗ ಮಾಡಿ ಪ್ರಯಾಣ 
ಮಾಡುತ್ತಾನೋ ಅವನು ಪರಮಗತಿಯನ್ನೈದುತ್ತಾನೆ. 

ವಿವರಣೆ : "ದೇಹತ್ಯಾಗ ಮಾಡಿ' ಎಂದು ಇಲ್ಲಿ ಹೇಳಿರುವುದೇಕೆಂದರೆ - 
ಜೀವಾತ್ಮನು ದೇಹವನ್ನು ತ್ಯಜಿಸುವುದೇ ಸಾವು, ಜೀವಾತ್ಮನ ಸ್ವರೂಪ ನಾಶವಲ್ಲ 
- ಎಂದು ಸೂಚಿಸುವುದಕ್ಕಾಗಿ. 

ಅನನ್ಮಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಕಶಃ ! 

ತಸ್ಮಾಹಂ ಸುಲಭಃ ಪಾರ್ಥ ನಿತ್ಮಯುಕ್ತಸ್ಕ್ಥ ಯೋಗಿನಃ ॥ ೧೪ 

ಅರ್ಜುನ, ಇನ್ನೊಂದು ವಸ್ತುವಿನಲ್ಲಿ ಚಿತ್ರವನ್ನಿಡದೆ ಯಾವಾತನು 
ಸಂತತವಾಗಿ ದೀರ್ವಕಾಲದವರಗ ನನ್ನನ್ನು ಧ್ಯಾನಿಸುತ್ತಲೇ ಇರುತ್ತಾನೋ 
ಅಂತಹ ನಿತ್ಯಯುಕ್ತನಾದ ಯೋಗಿಗೆ ನಾನು ಸುಲಭವಾಗಿ ದೂರಯುತ್ತೇನ. 

ಮಾಮುಪೇತ್ಕ ಪುನರ್ಜನ್ಮ ದುಃಖಾಲಯಮಶಾಶ್ವತಮ್‌ ಟ 

ನಾಪ್ಲುವಂತಿ ಮಹಾತಾನಃ ಸಂಸಿದ್ಧಿಂ ಪರಮಾಂ ಗತಾಃ ॥ ೧೫ 

ಈಶ್ವರನಾದ ನನ್ನನ್ನು ಸೇರಿ ಮೋಕ್ಷವಂಬ ಪರಮಸಿದ್ದಿಯನ್ನು ಪಡದ 
ಮಹಾತ್ಮರು ನಾನಾ ದುಃಖಗಳಿಗೆ ಆಗರವೂ, ಇದ್ದಂತ ಇರದೆ ಅಶಾಶ್ವತವೂ ಆದ 
ಪುನರ್ಜನ್ಮವನ್ನು ಪಡೆಯುವುದಿಲ್ಲ. 

ಆಬ್ರಹಭುವನಾಲ್ಹೋಕಾಃ ಪುನರಾವರ್ತಿನೋ9ರ್ಜುನ | 

ಮಾಮುಪೇತ್ಮ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೇ ॥ ೧೬ 

ಅರ್ಜುನ, ಬ್ರಹ್ಮಲೋಕವನ್ನು ಮೊದಲ್ಗೊಂಡು ಸಮಸ್ತಲೋಕಗಳೂ 
ಮರಳಿ ಭೂಲೋಕಕ್ಕೆ ತಂದಿಳಿಸತಕ್ಕವೇ. ಆದರೆ ನನ್ನನ್ನು ಸೇರಿದ ಬಳಿಕ 
ಪುನರ್ಜನ್ಮವಿಲ್ಲ. 

ವಿವರಣೆ : ಬ್ರಹ್ಮಲೋಕದಲ್ಲಿ ಜ್ಞಾನವಾದರೆ ಮುಕ್ತಿಯುಂಟು. ಒಂದು ವೇಳೆ 


ಅಧ್ಯಾಯ ಆ - ಅಕ್ಷರಬ್ರಹ್ಮಯೋಗ ೧೫೯ 


ಆಗದಿದ್ದರೆ ಈ ಕಲ್ಪವು ಕಳೆದಮೇಲೆ ಮತ್ತೆ ಪುನರ್ಜನವಾಗುತ್ತದೆ. (ಛಾಂ.ಭಾ. 
೮-೧೫-೧, ಬೃಹ.ಭಾ. ೬-೨-೫ 
ಬ್ರಹಖೋಕಾದಿಗಳು ಕಾಲಕ್ಕೆ ಕಟ್ಟುಬಿದ್ದಿರುವುದರಿಂದ ಅನಿತ್ಯವಾದವು 
ಗಳಂದು ಈಗ ಉಪಪಾದನೆ ಮಾಡಲಾಗುತ್ತದೆ - 
ಸಹಸ್ರಯುಗಪರ್ಯಂತಮಹರ್ಯದ್ಧ ಹೋ ವಿದುಃ 
ರಾತ್ರಿಂ ಯುಗಸಹಸ್ರಾಂತಾಂ ತೇಳಹೋರಾತ್ರವಿದೋ ಜನಾಃ ॥ ೧೭ 
ಹಗಲು ರಾತ್ರಿಗಳ ಕಾಲಸಂಖ್ಯೆಯನ್ನು ಬಲ್ಲ ಶಾಸ್ತ್ರಜ್ಞರು ಬ್ರಹ್ಮದೇವನ 
ಒಂದು ಹಗಲು ಒಂದು ಸಾವಿರ (ಮಹಾ) ಯುಗ ಪರ್ಯಂತವೆಂದೂ ಹಾಗೆಯೇ 
ರಾತ್ರಿಯೂ ಒಂದು ಸಾವಿರ (ಮಹಾ) ಯುಗ ಪರ್ಯಂತವೆಂದೂ ತಿಳಿದಿದ್ದಾರೆ. 


ವಿವರಣೆ : ಶ್ಲೋಕದಲ್ಲಿ ಯುಗವೆಂದರೆ ಮಹಾಯುಗ. ಮನುಷ್ಯರ ನಾಲ್ಕು 
ಯುಗಗಳ ಕಾಲಕ್ಕೆ ಒಂದು ಮಹಾಯುಗ. ಒಂದು ಸಾವಿರ ಸಲ 
ಮಹಾಯುಗಗಳು ಸುತ್ತಿದರೆ ಬ್ರಹದೇವನಿಗ ಒಂದು ಹಗಲಾಗುತ್ತದ. 
"ಚತುರ್ಯುಗಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಕತೇ' ಇತ್ಯಾದಿ ವಚನಗಳು 
ಇದಕ್ಕೆ ಪ್ರಮಾಣ. ರಾತ್ರಿಯೂ ಅಷ್ಟೇ ಕಾಲ ಪ್ರಮಾಣ ಉಳ್ಳದ್ದು. ಇಂತಹ ೩೬೦ 
ದಿವಸಗಳಿಗೆ ಬ್ರಹ್ಮದೇವನ ಒಂದು ವರ್ಷ. ಅವನ ಆಯುಸ್ಸು ನೂರು ವರ್ಷ. 
ಈ ನೂರು ವರ್ಷಗಳಿಗೆ ಕಲ್ಪವೆಂದು ಹೆಸರು. ಕಲ್ಪಕ್ಕೆ "ಪರ' ಎಂಬ ಹೆಸರೂ ಇದೆ. 
ಈ ಆಯುಸ್ಲಿನ ಮೊದಲನೆಯ ಐವತ್ತು ವರ್ಷಗಳಿಗೆ ಪೂರ್ವಪರಾರ್ಧವಂದೂ 
ಎರಡನೆಯ ಐವತ್ತು ವರ್ಷಗಳಿಗೆ ದ್ವಿತೀಯಪರಾರ್ಧವೆಂದೂ ಹಸರು. 
ಬ್ರಹ್ಮದೇವನ ಆಯುಸ್ಸು ಒಂದು ಕಲ್ಪದವರಗೆ. ಆದ್ದರಿಂದ ಬ್ರಹ್ಮಲೋಕವೂ 
ಅಶಾಶ್ವತ. 

ಅವ್ಕಕ್ತಾದ್ವಕ್ರಯಃ ಸರ್ವಾಃ ಪ್ರಭವಂತ್ಮಹರಾಗಮೇ ಟ 


ರಿ 2ು ದರಿ. 

ರಾತ್ರ್ಯಾಗಮೇ ಪ್ರಲೀಯಂತೇ ತತ್ರೈವಾವ್ಯಕ್ತಸಂಜ್ಞಕೇ ॥ ೧೮ 

ಬ್ರಹದೇವನಿಗೆ ಹಗಲಾದಾಗ ಎಂದರೆ - ಅವನ ಎಚ್ಚರದ ಕಾಲದಲ್ಲಿ 
ಅವ್ಯಕ್ತದಿಂದ (ಸ್ತಾವರಜಂಗಮರೂಪದ) ಸಮಸ್ತ ವ್ಯಕ್ತಿಗಳೂ ಉದ್ಭವಿಸುತ್ತವೆ. 
ಅವನಿಗೆ ರಾತ್ರಿಯಾದಾಗ - ಎಂದರೆ - ಬ್ರಹ್ಮದೇವನ ನಿದ್ರಾಸಮಯದಲ್ಲಿ ಈ 
ವ್ಯಕ್ತಿಗಳಲ್ಲವೂ ಅದೇ ಅವ್ಯಕ್ತದಲ್ಲಿ ಅಡಗಿಹೋಗುತ್ತವೆ. 

ವಿವರಣೆ: ಇಲ್ಲಿ ಅವ್ಯಕ್ತವೆಂದರೆ ಅವಿದ್ಯೆ. ಬ್ರಹ್ಮನ ನಿದ್ರಾವಸ್ಥ್ಯ ಆಗಲೇ 
ಪ್ರಳಯಕಾಲ. ಉದ್ಭವಿಸುವುದಂದರೆ ಅತ್ಯಂತ ಸೂಕ್ಸ್ಷಾವಸ್ಮಯಿಂದ ಸ್ಥೂಲವಾದ 


೧೬೦ ಗೀತಾರ್ಥಪ್ರಕಾಶ 


ವ್ಯಕ್ತರೂಪವನ್ನು ಪಡೆಯುವುದಂದರ್ಥ (ಮನುಸ್ಮೃತಿ ೧ - ೫೨ರಿಂದ ೫೫. 
ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೇ | 


ರಾತ್ರ್ಯಾಗಮೇ$ವಶಃ ಪಾರ್ಥ ಪ್ರಭವತ್ಮಹರಾಗಮೇ ॥ ೧೯ 
ಅದೇ (ಪೂರ್ವಕಲ್ಪದಲ್ಲಿದ್ದು ಈ ಸ್ಥಾವರಜಂಗಮಗಳೆಂಬ ಭೂತಸಮು 
ದಾಯವು ಅವಶವಾಗಿ - ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲದೆ ಹುಟ್ಟಿ ಹುಟ್ಟಿ 


ಬ್ರಹ್ಮದೇವನಿಗೆ ರಾತ್ರಿಯಾದ ಕೂಡಲೇ ಲಯವಾಗುತ್ತದೆ. ಅರ್ಜುನ, ಮತ್ತ 
ಹಗಲಾದೂಡನ ಕಾಣಿಸಿಕೊಳ್ಳುತ್ತದೆ. 

ವಿವರಣೆ : ಅನಾದಿಯಾಗಿ ಸಕಲ ಪ್ರಾಣಿಗಳೂ ಹುಟ್ಟುಸಾವುಗಳ ಚಕ್ರದಲ್ಲಿ 
ಸಿಕ್ಕಿಕೊಂಡು ನರಳುತ್ತಿವೆ. ವಿವೇಕಿಯಾದವನು ಮನುಷ್ಯಜನ್ಮಬಂದಾಗ ಅದನ್ನು 
ಸಾರ್ಥಕಪಡಿಸಿಕೂಂಡು ಈ ಚಕ್ರದಿಂದ ಪಾರಾಗಬೇಕು - ಎಂದು ಅಭಿಪ್ರಾಯ. 

ಹಿಂದೆ ಹೇಳಿದ (೮-೧೩) ಅಕ್ಷರ ಸ್ವರೂಪದ ವಿವರಣೆ - 

ಪರಸ್ತಸ್ಮಾತ್ತು ಭಾಮೋತನ್ಕೋತವ್ಮಕ್ತೋ 8ವ್ಯಕ್ತಾತ್‌ ಸನಾತನಃ | 

ಯಃ ಸ ಸರ್ವೇಷು ಭೂತೇಷು ನಶೃತ್ಸು ನ ವಿನಶೃತಿ ॥ ೨೦ 

ಆದರೆ (ಭೂತಸಮುದಾಯಕ್ಕೆ ಕಾರಣವೆಂದು ಹಿಂದೆ ಹೇಳಿದ್ರ) ಆ 
ಅವ್ಯಕ್ತವಂಬ ಅವಿದ್ಯಗಿಂತಲೂ ಬೇರ ಬಗೆಯದಾದ ಸನಾತನವಾದ ಇನ್ನೂಂದು 
ಅವ್ಯಕ್ತವಂಬ ಭಾವಪದಾರ್ಥ ಉಂಟು. ಸಕಲ ಭೂತಗಳು ನಾಶವಾದರೂ 
ಅದಕ್ಕ ನಾಶವಂಬುದಿಲ್ಲ. 

ವಿವರಣೆ : ಅವಿದೈಯು ನಿರ್ವಚನಕ್ಕ ಸಿಗದ ವಸುವಾದ್ದರಿಂದ ಅನಿರ್ವಚ 
ನೀಯ-ಅವ್ಯಾಕೃತ-ಅವ್ಯಕ್ತ ಎಂದು ಅದನ್ನು ಹೇಳುತ್ತಾರೆ. ನಾಮರೂಪಗಳೇ 
ಅವ್ಯಕ್ತವೆಂದು ಕೆಲವರು ಹೇಳುತ್ತಾರೆ. ಬ್ರಹ್ಮವು ಅದಕ್ಕಿಂತ ಭಿನ್ನವಾದ ಅವ್ಯಕ್ತ. 

ಅವ್ಯಕ್ತೋಕ್ಸರ ಇತ್ಯುಕ್ತಸ್ತಮಾಹುಃ ಪರಮಾಂ ಗತಿಮ್‌ | 

ಯಂ ಪ್ರಾಷ್ಮ ನ ನಿವರ್ತಂತೇ ತದ್ಭಾಮ ಪರಮಂ ಮಮ ಟಿ ೨೧ 

ಆ ಅವ್ಯಕ್ತವನ್ನೇ ಅಕ್ಬರವಂದು ಹಿಂದೆ ಕರೆದಿದೆ. ಅದೇ ಪ್ರಾಣಿಗಳಿಗೆ 
ಪರಮಗತಿಯೆಂದು ಹೇಳುತ್ತಾರೆ. ಏಕೆಂದರೆ, ಆ ಭಾವವನ್ನು ಪಡದುಕೂಂಡರೆ 
ಸಂಸಾರಕ್ಕೆ ಮರಳಿ ಬರುವುದಿಲ್ಲ. ಅದೇ ನನ್ನ ಪರಮಧಾಮ. 

ಪುರುಷಃ ಸ ಪರಃ ಪಾರ್ಥ ಭಕ್ತಾ ಲಭ್ಮಸ್ತನನ್ಮಯಾ | 

ಯಸ್ಕಾಂತಃಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಮ್‌ ॥ ೨೨ 


ಅಧ್ಯಾಯ ೮ - ಅಕ್ಬರಬ್ರಹ್ಮಯೋಗ ೧೬೧ 


ಅಕ್ಬರನೆಂಬ ಆ ಪರಮಪುರುಷನು, ಪಾರ್ಥ, ಕೇವಲ ಆತ್ಮವಿಷಯಕವಾದ 
ಭಕ್ತಿಯೆಂಬ ಜ್ಞಾನದಿಂದ ದೊರೆಯುತ್ತಾನೆ. (ಕಾರ್ಯರೂಪವಾದ) ಈ 
ಭೂತಗಳೆಲ್ಲವೂ ಆತನೊಳಗೆ ಸೇರಿಕೊಂಡಿವೆ. ಆತನು ಎಲ್ಲೆಲ್ಲಿಯೂ 
ಸರ್ವವನ್ನೂ (ಆಕಾಶವು ಘಟಪಟಾದಿ ವಸ್ತುಗಳನ್ನು ವ್ಯಾಪಿಸಿಕೊಂಡಿರುವಂತೆ) 
ವ್ಯಾಪಿಸಿದ್ದಾನೆ. 

ವಿವರಣೆ : ಜ್ಞಾನಿಯೇ ಹೆಚ್ಚಿನ ಭಕ್ತನೆಂದು ೭-೧೭ರಲ್ಲಿ ಹೇಳಿದೆ. 
ಯಥಾರ್ಥವಾದ ಆತ್ಮಜ್ಞಾನವು ಭಕ್ತಿಯೇ. 

ಯತ್ರ ಕಾಲೇ ತ್ವನಾವೃತ್ತಿಮಾವೃತ್ತಿಂ ಚೈವ ಯೋಗಿನಃ | 

ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ॥ ೨೩ 

ಹೇ ಭರತಕುಲೋತ್ತಮ, ಯೋಗಿಗಳು ಯಾವ ಕಾಲದಲ್ಲಿ ಪ್ರಯಾಣ 
ಮಾಡಿದರೆ ಎಂದರೆ - ಮರಣಹೊಂದಿದರೆ ಅನಾವೃತ್ತಿಯನ್ನು (ಮರಳಿ ಜನಕ್ಕೆ 
ಬಾರದಿರುವ ಸ್ಥಿತಿಯನ್ನು ಪಡೆಯುತ್ತಾರೋ ಮತ್ತು ಯಾವ ಕಾಲದಲ್ಲಿ 
ಮೃತರಾದರೆ ಆವೃತ್ತಿಯನ್ನು - ಎಂದರೆ - ಪುನರ್ಜನ್ಮವನ್ನು ಪಡೆಯುತ್ತಾರೋ 
ಆ ಕಾಲವನ್ನು ಹೇಳುವನು. 

ವಿವರಣೆ : ಕ್ರಮಮುಕಿಿಭಾಗಿಗಳಾದ ಯೋಗಿಗಳನ್ನೂ ಕರ್ಮಯೋಗಿ 
ಗಳನ್ನೂ ಇಲ್ಲಿ ಗ್ರಹಿಸಬೇಕು. ಕರ್ಮಯೋಗಿಗಳಿಗೆ ಪುನರಾವೃತ್ತಿ ಇದೆ. 
ಪ್ರಣವೋಪಾಸಕರೇ ಮೊದಲಾದ ಯೋಗಿಗಳಿಗೆ ಪುನರಾವೃತ್ತಿ ಇಲ್ಲ. ಅವರು 
ಬ್ರಹ್ಮಲೋಕವನ್ನು ಸೇರಿ ಆತ್ಮಚ್ಞಾನವಾದಮೇಲೆ ಮುಕ್ತರಾಗುತ್ತಾರೆ. 

ಅಗ್ನಿರ್ಜೋತಿರಹಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಮ್‌ | 

ತತ್ರ ಪ್ರಯಾತಾ ಗಚ್ಛಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ ॥ ೨೪ 

ಅಗ್ನಿ, ಜ್ಯೋತಿ (ಜ್ವಾಲೆ, ಹಗಲು, ಶುಕ್ಲಪಕ್ಷ, ಉತ್ತರಾಯಣದ ಆರು 
ತಿಂಗಳು - ಇವುಗಳಲ್ಲಿ ಪ್ರಯಾಣ ಮಾಡುವ ಬ್ರಹಜ್ಯರಾದ ಜನರು ಕ್ರಮವಾಗಿ 
ಬ್ರಹ್ಮವನ್ನು ಸೇರುತ್ತಾರೆ. 

ವಿವರಣೆ : ಹಗಲು, ಶುಕ್ಲಪಕ್ಷ ಮೊದಲಾದವು ಕಾಲವಿಶೇಷವನ್ನು 
ಹೇಳುವುದರಿಂದ "ಯತ್ರ ಕಾಲೇ' ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ಅಗ್ನಿ 
ಜ್ಯೋತಿ - ಎಂಬಿವು ಕಾಲವಾಚಿಗಳಲ್ಲದಿದ್ದರೂ ಉಳಿದ ಬಹುಭಾಗ 
ಕಾಲವಾಚಿಯಾದ್ದರಿಂದ ಹಾಗೆ ಹೇಳಿದೆ. ಮಾವಿನ ತೋಟದಲ್ಲಿ ಬೇರೆ ಕೆಲವು 
ಮರಗಳಿದ್ದರೂ ಮಾವಿನ ತೋಟವೆಂದು ಹೇಳುವ ಹಾಗೆ ಇದು. ಅಗ್ನಿ ಜ್ಯೋತಿ 
11 


೧೬೨ ಗೀತಾರ್ಥಪ್ರಕಾಶ 


-. ಮೊದಲಾದವು ಆಯಾ ಅಭಿಮಾನಿದೇವತೆಗಳನ್ನು ತಿಳಿಸುತ್ತವೆ. ಈ 
ದೇವತೆಗಳು ಯೋಗಿಗಳನ್ನು ಕರೆದೊಯ್ಯುವ ಮಾರ್ಗವೇ ಇಲ್ಲಿ ವಿವಕ್ಷಿತ. 
ಜ್ಯೋತಿಯು ಅಗ್ನಿಲೋಕದ ಒಂದು ಅಂತರ್ಭೇದ. ಈ ಮಾರ್ಗಕ್ಕೆ ಅರ್ಚರಾದಿ 
ಮಾರ್ಗವೆಂದೂ ದೇವಯಾನವೆಂದೂ ಹೆಸರಿದೆ. ಜ್ಞಾನಿಗಳು ಸದ್ಯೋ 
ಮುಕ್ತರಾದ್ದರಿಂದ ಈ ಮಾರ್ಗದಲ್ಲಿ ಹೋಗಬೇಕಾಗಿಲ್ಲ. ಅವರಿಗೆ ಪ್ರಯಾಣ 
ವೆಂಬುದೇ ಇಲ್ಲ. ಇದು ಉಪಾಸನೆ ಮಾಡುವ ಯೋಗಿಗಳ ಮಾರ್ಗ. 

ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಮ್‌ ಟ 

ತತ್ರ ಚಾಂದ್ರಮಸಂ ಜ್ಕೋತಿರ್ಯೋಗೀ ಪ್ರಾಷ್ಮ ನಿವರ್ತತೇ ॥ ೨೫ 

ಧೂಮ, ರಾತ್ರಿ, ಕೃಷ್ಣಪಕ್ಷ, ದಕ್ಷಿಣಾಯನದ ಆರು ತಿಂಗಳು - ಇವುಗಳಲ್ಲಿ 


ಶು ಲ್‌ನು್‌ ಬು 


ಪ್ರಯಾಣ ಮಾಡಿದ ಯೋಗಿಯು ಚಂದ್ರನ ಜ್ಯೋತಿಯನ್ನು - ಎಂದರ - 
ಚಂದ್ರಲೋಕವನ್ನು ಸೇರಿ ಮತ್ತೆ ಹಿಂದಿರುಗಿ ಪುನರ್ಜನ್ಮವನ್ನು ಪಡೆಯುವನು. 


ವಿವರಣೆ : ಇಲ್ಲಿಯೂ ಧೂಮಾದಿದೇವತೆಗಳನ್ನು ಗ್ರಹಿಸಬೇಕು. ಈ 
ಮಾರ್ಗಕ್ಕೆ ಧೂಮಾದಿಮಾರ್ಗವೆಂದೂ ಪಿತೃಯಾಣವೆಂದೂ ಹೆಸರಿದೆ. ಇದು 
ಕರ್ಮಯೋಗಿಯ ಮಾರ್ಗ. 


ಶುಕ್ಷಕೃಷ್ಣೇ ಗತೀ ಹೇತೇ ಜಗತಃ ಶಾಶ್ವತೇ ಮತೇ 1 
ಏಕಯಾ ಯಾತ್ಮನಾವೃತ್ತಿಮನ್ಮಯಾವರ್ತತೇ ಪುನಃ ॥ ೨೬ 


ಶುಕ್ಲ, ಕೃಷ್ಣಗಳೆಂಬ ಈ ಎರಡು ಗತಿಗಳು ಜಗತ್ತಿಗೆ ಶಾಶ್ವತವಾಗಿರುತ್ತವೆ. 
ಇವುಗಳಲ್ಲಿ ಒಂದರಿಂದ (ದೇವಯಾನದಿಂದ) ಹೋದವನು ಪುನರ್ಜನವನ್ನು 
ಪಡೆಯುವುದಿಲ್ಲ. ಇನ್ನೊಂದರಿಂದ (ಪಿತೃಯಾಣದಿಂದ) ಹೋದವನು ಮತ್ತೆ 
ಹಿಂದಿರುಗಿ ಬರುತ್ತಾನೆ. 


ವಿವರಣೆ : ಜ್ಞಾನದ ಪ್ರಕಾಶಕವಾದ್ದರಿಂದ ದೇವಯಾನವು ಶುಕ್ಷಗತಿ 
ಯೆಂದೂ ಜ್ಞಾನಪ್ರಕಾಶವಿಲ್ಲದ್ದರಿಂದ ಪಿತ್ಚಯಾಣವು ಕೃಷ್ಣಗತಿಯೆಂದೂ ಹೆಸರು 
ಪಡೆದಿವೆ. ಸಂಸಾರವು ನಿತ್ಯವಾದ್ದರಿಂದ ಈ ಗತಿಗಳು ಸದಾ ಇದ್ದೇ ಇರುತ್ತವೆ. 
ಜ್ಞಾನಮಾರ್ಗದವನಿಗೆ ದೇವಯಾನ, ಕರ್ಮಮಾರ್ಗದವನಿಗೆ ಪಿತ್ತಯಾಣ. 
ತತ್ತ್ವಜ್ಞಾನಿಯು ಮುಕ್ತನಾದ್ದರಿಂದ ಅವನಿಗೆ ಪ್ರಯಾಣವೇ ಇಲ್ಲ. ಪಾಪಿಗಳಿಗೆ ಈ 
ಎರಡು ಗತಿಗಳೂ ಇಲ್ಲ. 


ನೈತೇ ಸೃತೀ ಪಾರ್ಥ ಜಾನನ್‌ ಯೋಗೀ ಮುಹ್ಮತಿ ಕಶ್ಚನ 1 
ತಸ್ಪ್ವಾತ್ಫರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ॥ ೨೭ 


ಅಧ್ಯಾಯ ೮ - ಅಕ್ಷರಬ್ರಹ್ಮಯೋಗ ೧೬೩ 


ಅರ್ಜುನ, ಈ ಎರಡು ಸೃತಿಗಳನ್ನು-ಎಂದರೆ-ಮಾರ್ಗಗಳನ್ನು ಸರಿಯಾಗಿ 
ತಿಳಿದುಕೊಂಡಿದ್ದರೆ - ಎಂದರ ದೇವಯಾನದಲ್ಲಿ ಹೋದವರಿಗೆ ಸಂಸಾರವಿಲ್ಲ 
ವೆಂದೂ ಪಿತ್ಪ್ತಯಾಣದಲ್ಲಿ ಹೋದರೆ ಸಂಸಾರ ಉಂಟೆಂದೂ ಮನವರಿಕೆ 
ಮಾಡಿಕೂಂಡಿದ್ದರೆ, ಯಾವ ಯೋಗಿಯೂ ಮೋಹಕ್ಕೆ ಈಡಾಗುವುದಿಲ್ಲ, 
ಆದ್ದರಿಂದ ನೀನು ಸಮಾಹಿತನಾಗಿರು. 
ವೇದೇಷು ಯಜ್ಞೇಷು ತಪಸ್ಸು ಚೈವ 
ದಾನೇಷು ಯತ್ನುಣ್ಯಫಲಂ ಪ್ರದಿಷ್ಟಮ್‌ | 
ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ 
ಯೋಗೀ ಪರಂ ಸ್ಥಾನಮುಖೈತಿ ಚಾದ್ಮಮ್‌ ॥ ೨೮ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಧಾಯಾಂ ಯೋಗಶಾಸ್ತ್ರೇ 
ಅಕ್ಬರಬ್ರಹ್ಮಯೋಗೊನಾಮ ಅಷ್ಟಮಾಧ್ಯ್ಮಾಯಃ 
(ನಿನ್ನ ಏಳು ಪ್ರಶ್ನೆಗಳಿಗೆ ಉತ್ತರವಾದ) ಇದನ್ನು ಅರಿತುಕೊಂಡ ಯೋಗಿಯು 
- ವೇದಾಧ್ಯಯನ, ಯಜ್ಞಾನುಷ್ಕಾನ, ತಪಶ್ಚರೈ, ಐಶ್ವರ್ಯದಾನ - ಇವನ್ನು 
ಚೆನ್ನಾಗಿ ಆಚರಿಸಿದರೆ ಯಾವ ಪುಣ್ಯಫಲವು ಬರುತ್ತದೆಯಂದು ಶಾಸ್ತ್ರದಲ್ಲಿ 
ಉಕ್ತವಾಗಿದೆಯೋ ಅದೆಲ್ಲವನ್ನೂ - ದಾಟಿಹೋಗುವನು. ಅವನು ಪ್ರಕೃಷ್ಟವಾದ 
ಸ್ಮಾನವನ್ನು- ಆದಿಕಾರಣವಾದ ಬ್ರಹ್ಮವನ್ನೈದುವನು (ಮುಕ್ತನಾಗುವನು). 
ವಿವರಣೆ : ಅರ್ಜುನನು ಕೇಳಿದ ಏಳು ಪ್ರಶ್ನೆಗಳು ಇವು - ೧. ಕಿಂತದ್‌ಬ್ರಹ್ಮ 
೨. ಕಿಮಧ್ಯಾತ್ಮಮ್‌ ೩. ಕಿಂಕರ್ಮ ೪. ಕಿಮಧಿದೃವಮ್‌ ೫. ಕಿಮಧಿಭೂತಮ್‌ 
೬. ಕೋಂಧಿಯಜ್ಞಃ ೭. ಪ್ರಯಾಣಕಾಲೇ ಕಥಂ ಜ್ಞೇಯಃ. 


ಶ್ರೀಮದ್ಭಗವದ್ಗೀತೆಯಲ್ಲಿ ಅಕ್ಷರಬ್ರಹ್ಮಯೋಗವೆಂಬ 
ಎಂಟನೆಯ ಅಧ್ಯಾಯವು ಸಮಾಪ್ತವಾಯಿತು. 


ಆನೆಯ ಅಧ್ಯಾಯದ ಸಾರ 


ಬ್ರಹ್ಮ ಅಧ್ಯಾತ್ಮ - ಮೊದಲಾದವು ಯಾವುವೆಂಬ ಅರ್ಜುನನ ಪ್ರಶ್ನೆಗೆ 
ಶ್ರೀಕೃಷ್ಣನು ಈ ರೀತಿಯಲ್ಲಿ ಉತ್ತರ ಹೇಳಿದನು: ಎಲ್ಲಕ್ಕೂ ಹೆಚ್ಚಿನದಾದ 
ಅವಿನಾಶಿಯಾದ ಅಕ್ಬರವೇ ಬ್ರಹ್ಮ ಪ್ರತಿಯೊಂದು ದೇಹದಲ್ಲಿಯೂ ಜೀವವಾಗಿ 
ತೋರಿಕೊಳ್ಳುವ ಬ್ರಹ್ಮದ ಸ್ವಭಾವವೇ ಅಧ್ಯಾತ್ಮ ಪ್ರಾಣಿಗಳ ಉತ್ಪತ್ತಿಗೆ 


೧೬೪ ಗೀತಾರ್ಥಪ್ರಕಾಶ.: 


ಕಾರಣವಾದ ಹೋಮಕ್ರಿಯೆಯೇ ಕರ್ಮ. ನಾಶವಾಗುವ ಪ್ರಾಣಿಗಳೇ 
ಅಧಿಭೂತ. ಇಂದ್ರಿಯಗಳೆಲ್ಲವಕ್ಕೂ ಚೈತನ್ಯವನ್ನು ಕೊಡುವ ಹಿರಣ್ಯಗರ್ಭನೇ 
ಅಧಿದೈವ. ದೇಹದಿಂದ ನಡೆಯುವ ಯಜ್ಞಕ್ಕೆ ಅಭಿಮಾನಿಯಾದ ನಾನೇ 
ಅಧಿಯಜ್ಞ. ಜೀವನಕಾಲದಲ್ಲಿ ಸರ್ವದಾ ನನ್ನನ್ನೇ ಚಿಂತಿಸುತ್ತ ತನ್ನ ಮನಸ್ಸನ್ನು 
ನನ್ನಲ್ಲಿಯೇ ಇರಿಸಿದ್ದರೆ ಮರಣಕಾಲದಲ್ಲಿಯೂ ನನ್ನ ಸ್ಮರಣ ಬರುತ್ತದೆ. ನಿನ್ನ 
ಏಳು ಪ್ರಶ್ನೆಗಳಿಗೆ ಉತ್ತರ ಹೇಳಿದ್ದೇನೆ. 

ಈ ರೀತಿಯಲ್ಲಿ ಯಾವಾಗಲೂ ನನ್ನ ಚಿಂತನೆಯನ್ನು ಮಾಡುತ್ತಿರುವ 
ಯೋಗಿಯು ಕ್ರಮಕ್ರಮವಾಗಿ ಮೇಲುಮೇಲಿನ ಮೆಟ್ಟಿಲುಗಳನ್ನು ಏರುತ್ತ 
ಹೋಗುತ್ತಾನೆ. ಓಂಕಾರವೆಂಬ ಪ್ರಣವದ ಮೂಲಕ ನನ್ನನ್ನು ಧ್ಯಾನ 
ಮಾಡುವುದು ಯುಕ್ತವಾದದ್ದು. ಹೀಗೆ ನನ್ನನ್ನು ಧ್ಯಾನಿಸುತ್ತಿರುವ ಯೋಗಿಗೆ 
ಉತ್ತಮ ಗತಿಯಾಗುತ್ತದೆ. ನನ್ನನ್ನು ಪಡದವರಿಗ ಮತ್ತ ಸಂಸಾರವು 
ತಟ್ಟುವುದಿಲ್ಲ. ಮಿಕ್ಕವರು ಯಾವ ಪುಣ್ಯಗತಿಯನ್ನೇ ಪಡಯಲಿ, ಅವರು 
ಸಂಸಾರಕ್ಕೆ ಮರಳಬೇಕಾಗುತ್ತದೆ. ಈ ಲೋಕಗಳಲ್ಲವೂ ಕಾಲಕ್ಕೆ ಅಧೀನವಾಗಿದ. 
ಬ್ರಹನಿಗೆ ಹಗಲಾದರೆ ಎಲ್ಲ ಪ್ರಾಣಿಗಳೂ ಸೃಷ್ಟಿಯಾಗಿ ಹೊರಬರುತ್ತವೆ. 
ಅವನಿಗೆ ರಾತ್ರಿಯಾದರೆ ಅವನಲ್ಲಿಯೇ ಅಡಗಿಕೊಳ್ಳುತ್ತವೆ. ಅವುಗಳಿಗೆ 
ಸಂಸಾರದಿಂದ ಬಿಡುಗಡೆಯಿಲ್ಲ. ನಾನು ಮಾತ್ರ ಕಾಲಕ್ಕೆ ಕಟ್ಟುಬಿದ್ದವನಲ್ಲ. 

ಬ್ರಹ್ಮನ ನಿದ್ರಾವಸ್ಥಗೆ ಅವ್ಯಕ್ತವಂದೂ ಹೆಸರಿದೆ. ಅವ್ಯಕ್ತಕ್ಕಿಂತಲೂ 
ಅವ್ಯಕ್ತನಾದ ಅಕ್ಷರನೇ ಪರಮಾತ್ಮ ಅವನು ಕಾಲಾತೀತನು. ಕರ್ಮಿಗಳು 
ಕೃಷ್ಣಮಾರ್ಗದಲ್ಲ ಚಂದ್ರಲೋಕಪರ್ಯಂತ ಹೋಗಿ ತಮ್ಮ ತಮ್ಮ 
ಕರ್ಮಫಲಗಳನ್ನು ಬೇರೆ ಬೇರೆ ಲೋಕಗಳಲ್ಲಿ ಅನುಭವಿಸಿ ಮತ್ತೆ ಸಂಸಾರಕ್ಕೆ 
ಮರಳುತ್ತಾರೆ. ಭಕ್ತಿಮಾರ್ಗದವರು - ಎಂದರೆ - ಪರಮಾತನ ನಿತ್ಕಭಕ್ತರು 
ಶುಕ್ಷಮಾರ್ಗದಿಂದ ಕ್ರಮಮುಕ್ತಿಯನ್ನು ಪಡೆಯುತ್ತಾರೆ. ಕ್ರಮವಾಗಿ 
ಆತ್ಮಜ್ಞಾನವನ್ನು ಪಡೆದು ಮುಕ್ತರೇ ಆಗಿಬಿಡುತ್ತಾರೆ. ಅವರು ಸಂಸಾರಕ್ಕೆ 
ಮರಳುವುದಿಲ್ಲ. 

ವೇದಾಧ್ಯಯನ, ಯಜ್ಞ, ದಾನ, ತಪಸ್ಸು - ಇವೆಲ್ಲ ಕರ್ಮಗಳೇ. ಇವನ್ನು 
ಎಷ್ಟು ಉತ್ತಮವಾಗಿ ನೆರವೇರಿಸಿದರೂ ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸು 
ವುದರಿಂದ ದೂರೆಯುವ ಫಲವು ಆ ಕರ್ಮಗಳಿಂದ ದೊರೆಯದು. ಆದ್ದರಿಂದ 
ನೀನು ಈ ಬಗೆಯಲ್ಲಿ ಉಪಾಸನೆಯನ್ನು ಮಾಡಿ ಯೋಗಿಯಾಗುವುದಕ್ಕೆ 
ಪ್ರಯತ್ನ ಮಾಡು. ನನ್ನ ಪರಮಭಕ್ಕನೇ ನಿಜವಾದ ಯೋಗಿ. 


ಅಧ್ಯಾಯ ೯ 
ರಾಜವಿದ್ಕಾರಾಜಗುಹ್ಮಯೋಗ 


ಎಂಟನೆಯ ಅಧ್ಯಾಯದಲ್ಲಿ ಕ್ರಮಮುಕ್ತಿಯನ್ನು ಎಂದರೆ ಕಾಲಾಂತರದಲ್ಲಿ 
ಮುಕ್ತಿಯನ್ನು ಪಡಯಲು ಸಾಧನವಾದ ಓಂಕಾರಜಪ - ಮುಂತಾದ ಸಗುಣ 
ಯೋಗವನ್ನೂ ದೇವಯಾನಮಾರ್ಗವನ್ನೂ ತಿಳಿಸಿದ್ದಾಯಿತು. ಹಾಗಾದರೆ ಈ 
ಪ್ರಕಾರದಿಂದ ಮುಕ್ತಿಯು ದೊರಕುವುದೇ ಹೊರತು ಬೇರೆ ರೀತಿ ಇರಲಾರದೆ ? 
ಎಂಬ ಶಂಕೆಯನ್ನು ನೀಗುವುದಕ್ಕಾಗಿ ಈ ಅಧ್ಯಾಯ ಹೊರಟಿದೆ. 
ಶ್ರೀಭಗವಾನುವಾಚ - 

ಇದಂ ತು ತೇ ಗುಹ್ಮತಮಂ ಪ್ರವಕ್ಷ್ಯಾಮ್ಮನಸೂಯವೇ | 

ಜ್ಞಾನಂ ವಿಜ್ಞಾನಸಹಿತಂ ಯಜ್ಞ್ವಾತ್ವಾ ಮೋಕ್ಸೃಸೇ*ಶುಭಾತ್‌ ॥ ೧ 

ಭಗವಂತನು ಇಂತೆಂದನು - ಅರ್ಜುನ, ನೀನು ಅಸೂಯಾರಹಿತ 
ನಾಗಿರುವುದರಿಂದ ಗುಹ್ಯದಲ್ಲಿ ಗುಹ್ಯವಾದ ಈ ವಿಜ್ಞಾನಸಹಿತ ಜ್ಞಾನವನ್ನು ನಿನಗ 
ಹೇಳುವನು. ಇದನ್ನು ತಿಳಿದುಕೊಂಡರೆ ಅಶುಭವಾದ ಸಂಸಾರಬಂಧನದಿಂದ 
ಬಿಡುಗಡೆ ಹೂಂದುವೆ. 

ವಿವರಣೆ : ಅಸೂಯಾರಹಿತ ಎ ದೋಷದ್ಭಷ್ಟಿ ಇಲ್ಲದವನು. ವಿಜ್ಞಾನ ಎ 
ಅನುಭವ. ಆತ್ಮೈವೇದಂ ಸರ್ವಮ್‌ (ಛಾಂ. ೭-೨೫-೨), ಏಕಮೇವಾ 
ದ್ವಿತೀಯಮ್‌ (ಛಾಂ. ೬-೨-೧), ವಾಸುದೇವಃ ಸರ್ವಮ್‌ (ಗೀತಾ ೭-೧೯)- 
ಇತ್ಯಾದಿ ವಚನಗಳಿಂದ ಪ್ರತಿಪಾದಿತವಾದ ಅದ್ವೈತಾತ್ಮಚ್ಞಾನವು 
ಸಾಕ್ಪಾನುಕ್ತಿಸಾಧನ. ಈ ಜ್ಞಾನಕ್ಕೆ ಸಮ್ಯಗ್‌ದರ್ಶನವೆಂದು ಹೆಸರುಂಟು. 


ರಾಜವಿದ್ಕಾ ರಾಜಗುಹ್ಕಂ ಪವಿತ್ರಮಿದಮುತ್ತಮಮ್‌ ! 
ಪ್ರತಕ್ಷಾವಗಮಂ ಧರ್ಮಂ. ಸುಸುಖಂ ಕರ್ತುಮವ್ಮಯಮ್‌ ॥ ೨ 


ಈ ಬ್ರಹವಿದ್ಯೆಯು ಎಲ್ಲ ವಿದ್ಯೆಗಳ ರಾಜ. ಗೋಪ್ಯವಸ್ತುಗಳಿಗ ರಾಜ 
(ಉತ್ತಮಾಧಿಕಾರಿಗೆ ಮಾತ್ರ ತಿಳಿಸಬೇಕಾದದ್ದು). ಪರಮಪಾವನ (ಜನ್ಮಾಂತರದ 
ಕರ್ಮಶೇಷಗಳನ್ನಲ್ಲ ಕ್ಷಣದಲ್ಲಿ ಸುಟ್ಟು ನಾಶಮಾಡತಕ್ಕದ್ದು. ಅಲ್ಲದೆ 
ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರುವಂತಹುದು. (ಧರ್ಮವಿರುದ್ದವಾಗದೆ) 
ಧರ್ಮಪೂರ್ವಕವೇ ಲಭ್ಯವಾದದ್ದು. ಮಾಡುವುದು (ಸಂಪಾದಿಸುವುದು) 


ಉಟ ಗೀತಾರ್ಥಪ್ರಕಾಶ 


ಸುಲಭ. ಅಲ್ಲದೆ ಈ ಜ್ಞಾನವು ಶಾಶ್ವತವಾದ ಫಲವನ್ನು ನೀಡತಕ್ಕದ್ದಾಗಿದೆ. 

ವಿವರಣೆ : ವಿದ್ಯಾನಾಂ ರಾಜಾ ಎ ರಾಜವಿದ್ಯಾ, ಗುಹ್ಯಾನಾಂ ರಾಜಾ = 
ರಾಜಗುಹ್ಯಮ್‌ ಎಂದು ವಿಗ್ರಹವಾಕ್ಯ. "ರಾಜದಂತಾದಿಷು ಪರಮ್‌' ಎಂಬ 
ಪಾಣಿನಿಸೂತ್ರದಿಂದ ವಿದ್ಯಾ, ಗುಹ್ಯ ಶಬ್ದಗಳಿಗೆ ಪರನಿಪಾತ ಬಂದಿದೆ. 

ಅಶ್ರದ್ದಧಾನಾಃ ಪುರುಷಾ ಧರ್ಮಸ್ಕಾಸ್ಕ ಪರಂತಪ ಟ 

ಅಪ್ರಾಷ್ಮ ಮಾಂ ನಿವರ್ತಂತೇ ಮೃತ್ಕುಸಂಸಾರವರ್ತ್ತನಿ ॥ ೩ 

ಪರಂತಪ - ಅರ್ಜುನ, ಆತ್ಮಜ್ಞಾನವೆಂಬ ಈ ಧರ್ಮದಲ್ಲಿ ಯಾರಿಗೆ 
ಶ್ರದ್ಧೆಯಿಲ್ಲವೋ ಅವರು ನನ್ನನ್ನು ಪಡಯದ - ನನ್ನನ್ನು ಪಡಯುವ ಶಂಕಯೇ 
ಇಲ್ಲವಾದ್ದರಿಂದ ಜ್ಞಾನಸಾಧನವಾದ ಭಕ್ತಿಯನ್ನು ಕೂಡ ಪಡೆಯದೆ - 
ಮೃತ್ಯುವೇ ಕಾದುನಿಂತಿರುವ ಸಂಸಾರಮಾರ್ಗಕ್ಕೆ ಹಿಂದಿರುಗಿ ಬರುತ್ತಾರೆ. 

ಮಯಾ ತತಮಿದಂ ಸರ್ವಂ ಜಗದವ್ಮಕ್ತಮೂರ್ತಿನಾ ಟ 

ಮತ್‌ಸ್ಕಾನಿ ಸರ್ವಭೂತಾನಿ ನ ಚಾಹಂ ತೇಷ್ಟವಸ್ಥಿತಃ W ೪ 


(ಇಂದ್ರಿಯಗಳಿಗೆ ಗೋಚರವಾಗದಂತು) ಅವ್ಯಕಸ್ತರೂಪನಾದ ನಾನು ಈ 
ಸಮಸ್ತ ಜಗತ್ತನ್ನೂ ವ್ಯಾಪಿಸಿಕೂಂಡಿರುವನು. ಬ್ರಹಾದಿಸಂಬಪರ್ಯಂತವಾದ 
ಸಮಸ್ತ ಭೂತಗಳೂ ನನ್ನಲ್ಲಿವೆ (ನನ್ನಲ್ಲಿಯೇ ಅವು ತೋರಿಕೂಳ್ಳುತ್ತವೆ. ಆದರೆ 
ನಾನು ಆ ಭೂತವಸುಗಳಲ್ಲಿಲ್ಲ. (ಕೂಡದಲ್ಲಿರುವ ನೀರಿನಂತೆ ನಾನು ಅವುಗಳಿಗೆ 
ಅಂಟಿಕೊಂಡಿಲ್ಲ) 


ನ ಚ ಮತ್‌ಸ್ಥಾನಿ ಭೂತಾನಿ ಪಶ್ಶ್ಮ ಮೇ ಯೋಗಮೈಶ್ವರಮ್‌ | 
ಭೂತಭೃನ್ನ ಚ ಭೂತಸ್ಕೋ ಮಮಾತ್ಮಾ ಭೂತಭಾವನಃ ॥ ೫ 


ಮತ್ತೆ ಈ ಭೂತವಸ್ತುಗಳಾದರೂ ನನ್ನಲ್ಲಿಲ್ಲ! ನೋಡು ನನ್ನ ಈಶ್ವರೀಯ 
ಘಟನೆಯನ್ನು! ಭೂತಗಳನ್ನು ಉತ್ಪಾದಿಸಿ ವರ್ಧಿಸುವ ನನ್ನ ಆತ್ಮವು ಈ 
ಭೂತವಸುಗಳನ್ನು ಧರಿಸಿದೆಯಾದರೂ ಆ ಭೂತಗಳಲ್ಲಿ ಇರುವುದಿಲ್ಲ! 

ವಿವರಣೆ : ಪರಮಾತನು ವಾಸ್ತವದಲ್ಲಿ ನಿರ್ಗುಣನೂ ಅಮೂರ್ತನೂ 
ಆದರೂ ಮಾಯೆಯಿಂದ ಸಗುಣನೂ ಮೂರ್ತಿಧಾರಿಯೂ ಆಗುತ್ತಾನೆ. 
ಇದನ್ನವಲಂಬಿಸಿ ಮೇಲ್ಕಂಡ ವಿರೋಧಾಭಾಸವಚನಗಳು ಬಂದಿವೆ. ರಜ್ಜುಸರ್ಪ 
ಸ್ಥಳದಲ್ಲಿ ಇದು ಸ್ಪಷ್ಟವಾಗುತ್ತದೆ. ಹಾವಾಗಿ ತೋರುವುದಕ್ಕೆ ಹಗ್ಗವು ಕಾರಣ. 
ಹಗ್ಗದಲ್ಲ ಹಾವು ಇದೆ - ಹಾವು ಇಲ್ಲ; ಹಾವಿನಲ್ಲಿ ಹಗ್ಗ ಇದೆ - ಹಗ್ಗವಿಲ್ಲ; 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹ್ಮಯೋಗ ೧೬೭ 


ಹಾವಿಗೆ ಹಗ್ಗ ಕಾರಣ - ಹಗ್ಗವಿಲ್ಲದೆ ಹಾವಿರುವುದಿಲ್ಲ ಎಂದೆಲ್ಲ ಹೇಳಲು 
ಬರುತ್ತದೆ. ಮಾಯಾಸೃಷ್ಟಿಯನ್ನೊಪ್ಪಿದರೆ ಮಾತ್ರ ಈ ಎರಡು ಶ್ಲೋಕಗಳು 
ಹೊಂದಿಕೊಳ್ಳುತ್ತವೆ. ಈ ಬಗೆಯ ಸೃಷ್ಟಿಯೇ ಈಶ್ವರನ ವಿಚಿತ್ರ ಘಟನೆ. 

ಈ ಶ್ಲೋಕದಲ್ಲಿ "ನನ್ನ ಆತ್ಮ ಎಂದು ಹೇಳಿದ್ದು ಲೋಕಬುದ್ದಿಯನ್ನನುಸರಿಸಿ. 
ಈಶ್ವರನಿಗೆ ಇನ್ನೊಬ್ಬ ಆತನಿಲ್ಲ. "ನನ್ನ ಆತ್ಚೆ ಎಂದರೆ ನಾನೇ ಎಂದರ್ಥ. 

ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರಗೋ ಮಹಾನ್‌ | 

ತಥಾ ಸರ್ವಾಣಿ ಭೂತಾನಿ ಮತ್‌ಸ್ಥಾನೀತ್ಶ್ಕುಪಧಾರಯ ॥ ೬ 


ಸದಾ ಸರ್ವತ್ರ ಸಂಚರಿಸುವ ದೊಡ್ಡ ಪರಿಮಾಣದ ವಾಯುವು ಹೇಗೆ 
ಆಕಾಶದಲ್ಲಿ (ಸಂಶ್ಲೇಷವಿಲ್ಲದೆ) ಇರುತ್ತದೆಯೋ ಹಾಗೆ ಸಮಸ್ತಭೂತಗಳೂ 
(ಆಕಾಶದಂತೆ ಸರ್ವಗತನಾಗಿರುವ) ನನ್ನಲ್ಲಿ (ಯಾವ ಸಂಬಂಧವೂ ಇಲ್ಲದೆ) 
ಇವೆಯೆಂದು ನಿಶ್ಚಯವಾಗಿ ತಿಳಿದುಕೊ. 

ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಮ್‌ | 

ಕಲ್ಪಕ್ಸಯೇ ಪುನಸ್ತಾನಿ ಕಲ್ಲಾದೌ ವಿಸೃಜಾಮ್ಮಹಮ್‌ ॥ ೭ 

ಕೌಂತೇಯ, ಕಲ್ಪವು ಕ್ಷಯಿಸಿದಾಗ ಸರ್ವಭೂತಗಳೂ ನನ್ನ ತ್ರಿಗುಣಾತಕ 
ವಾದ ಅಪರಾಪ್ರಕೃತಿಯನ್ನು ಸೇರಿಕೊಳ್ಳುತ್ತವೆ. ಮತ್ತೆ ಕಲ್ಪಾದಿಯಲ್ಲಿ 
ಅವುಗಳನ್ನು ಹಿಂದಿನಂತೆ ಸೃಷ್ಟಿಸುತ್ತೇನೆ. 

ವಿವರಣೆ : 

ಅ. ೭-೪, ೫ನೆಯ ಶ್ಲೋಕಗಳನ್ನು ನೋಡಿ. 

ಪ್ರಕೃತಿಂ ಸ್ವಾಮವಷ್ಟಭ್ಮ ವಿಸೃಜಾಮಿ ಪುನಃಪುನಃ 1 

ಭೂತಗ್ರಾಮಮಿಮಂ ಕೃತ್ನ್ನಮವಶಂ ಪ್ರಕೃತೇರ್ವಶಾತ್‌ ॥ ೮ 

ನನ್ನ (ಅವಿದ್ಯಾಕಲ್ಪಿತವಾದ) ಪ್ರಕೃತಿಯನ್ನು ಆಶ್ರಯಿಸಿ - ಪ್ರಕೃತಿಯ 
ಮೂಲಕವಾಗಿ, ಪ್ರಕೃತಿಯ ವಶದಿಂದ ಪರತಂತ್ರವಾಗಿರುವ ಈ ಎಲ್ಲ 
ಭೂತಗ್ರಾಮವನ್ನೂ ಮತ್ತೆ ಮತ್ತೆ ಸೃಷ್ಟಿಮಾಡುತ್ತಿದ್ದೇನೆ. 

ನಚ ಮಾಂ ತಾನಿ ಕರ್ಮಾಣಿ ನಿಬದ್ದಂತಿ ಧನಂಜಯ | 

ಉದಾಸೀನವದಾಸೀನಮಸಕ್ತಂ ತೇಷು ಕರ್ಮಸು ॥ ೯ 


ಆದರೆ, ಧನಂಜಯ, ಆ ಕರ್ಮಗಳಲ್ಲಿ ಉದಾಸೀನನಂತೆ ಫಲಾಸಂಗರಹಿತ 
ನಾಗಿ (ಅಭಿಮಾನವರ್ಜಿತನಾದ) ನನ್ನನ್ನು ಆ ಕರ್ಮಗಳು ಕಟ್ಟಿಹಾಕುವುದಿಲ್ಲ. 


೧೬೮ ಗೀತಾರ್ಥಪ್ರಕಾಶ 


ಎವರಣೆ : ತಾರತಮ್ಯದಿಂದ ಕೂಡಿದ ಈ ವಿಷಮಸೃಷ್ಟಿಯನ್ನು ನಿರ್ಮಿಸಿ 
ದಕ್ಕಾಗಿ ಈಶ್ವರನಿಗೆ ಪುಣ್ಯಪಾಪಗಳು ಏಕೆ ಗಂಟುಬೀಳುವುದಿಲ್ಲವಂದರ, 
ಪಾಪಪುಣ್ಯಗಳಿಗೆ ಕತನೃತ್ತಭಾವನೆಯೂ ಫಲಾಸಕ್ತಿಯೂ ಕಾರಣ. ಅಭಿಮಾನ 
ವೆಂದರೆ ಕರ್ತೃತ್ವಭಾವನೆ. ಅವು ಇಲ್ಲದ್ದರಿಂದ ಈಶ್ವರನಿಗೆ ಪಾಪಪುಣ್ಯಗಳ 
ಸಂಬಂಧವಿಲ್ಲ. 

ಮಯಾದಧ್ಯಕ್ಷೇಣ ಪ್ರಕೃತಿಃ ಸೂಯತೇ ಸಚರಾಚರಮ್‌ ಟ 

ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೇ ॥ ೧೦ 


ಅಧ್ಯಕ್ಷನಾದ - ಸಾಕ್ಲಿಮಾತ್ರಸ್ವರೂಪನಾದ ನನ್ನಿಂದ (ತ್ರಿಗುಣಾತಕವಾದ 
ಅವಿದ್ಯೆಯೆಂಬ) ಈ ಪ್ರಕೃತಿಯು ಚರಾಚರಾತಕವಾದ ಈ ಪ್ರಪಂಚವನ್ನು 
ಹಡೆಯುತ್ತಿರುವುದು. ನಾನು ಅಧ್ಯಕ್ಷನಾದ ಕಾರಣದಿಂದಲೇ, ಅರ್ಜುನ, ಈ 


ಜಗತ್ತು ಹೀಗೆ ಪರಿವರ್ತನೆಗೊಳ್ಳುತ್ತಿರುವುದು. 


ಅವಜಾನಂತಿ ಮಾಂ ಮೂಡಾಃ ಮಾನುಷೀಂ ತನುಮಾಶ್ರಿತಮ್‌ | 

ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಮ್‌ ॥ ೧೧ 

ಸರ್ವಭೂತಮಹೇಶ್ವರನಂಬ ನನ್ನ ಪರಮಾತತತ್ವವನ್ನರಿಯದ ಮೂಢರು 
ಮನುಷ್ಯದೇಹವನ್ನು ಧರಿಸಿದ ನನ್ನನ್ನು ಅಸಡ್ಡಮಾಡುತ್ತಿದ್ದಾರೆ. 

ವಿವರಣೆ : ಇವನು ವಸುದೇವನ ಮಗ, ಯಾದವ, ಗೊಲ್ಲ - ಎಂದು 
ಮೂಢರು ನನ್ನನ್ನು ಅವಮಾನಿಸುತ್ತಿದ್ದಾರೆ. 

ಮೋಘಾಶಾ ಮೋಘಕರ್ಮಾಣೋ ಮೋಘಜ್ಞಾನಾ ವಿಚೇತಸಃ | 

ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ॥ ೧೨ 

ಅಂತಹ ಮೂಡಢಡರ ಆಸಗಳಲ್ಲವೂ ವ್ಯರ್ಥ. ಅವರು ಮಾಡುವ ಕರ್ಮಗಳು 
ನಿಷ್ಪಲ. ಅವರ ಜ್ಞಾನ ಬಂಜೆಯಾದದ್ದು. ಅವರು ವಿವೇಕವನ್ನು ಕಳೆದುಕೊಂಡ 
ವರು. ರಾಕ್ಷಸರಿಗೂ ಅಸುರರಿಗೂ ಯೋಗ್ಯವಾದ ಮೋಹಜನ್ಯ ಸ್ವಭಾವವನ್ನು 
ಅವರು ಪಡದಿದ್ದಾರೆ. 

ವಿವರಣೆ : ತಮ್ಮ ಆತ್ಮನೇ ಆದ ಈಶ್ವರನನ್ನು ತಿರಸ್ಕರಿಸಿ ಈಶ್ವರನೇ 
ಇಲ್ಲವೆಂಬ ನಾಸ್ತಿಕರ ಪ್ರಯತ್ನಗಳೆಲ್ಲ ವ್ಯರ್ಥ. ಅವರ ಜನ್ಮವೇ ವ್ಯರ್ಥವೆಂದು 
ಅಭಿಪ್ರಾಯ. 

ಅವರ ದುಷ್ಕರ್ಮದಿಂದ ಕಟ್ಟ ಫಲವು ಮಾತ್ರ ಆಗದೇ ಇರದು. ರಾಕ್ಷಸರು 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹ್ಮಯೋಗ ೧೬೯ 


ಬೇರೆ, ಅಸುರರು ಬೇರೆ. ಉಭಯರಲ್ಲಿಯೂ ಇರುವ ರಾಜಸತಾಮಸ 
ಪ್ರಕೃತಿಯು ಇಲ್ಲಿ ವಿವಕ್ಸಿತ. 


ಮಹಾತಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ! 


ಭಜಂತ್ಯನನ್ಮಮನಸೋ ಜ್ಞಾತ್ವಾ ಭೂತಾದಿಮವ್ಮಯಮ್‌ 8 ೧೩ 
ಆದರೆ, ಅರ್ಜುನ, ದೈವಸ್ವಭಾವವಾದ ಶಮದಮಾದಿಗಳನ್ನು ಪಡೆದ 


ಮಹಾತ್ಮರು, ಸಮಸ್ತಭೂತಗಳಿಗೆ ಆದಿಕಾರಣನೂ ಅವ್ಯಯನೂ ಆದ ನನ್ನನ್ನು 
ಅನನ್ಯಭಾವದಿಂದ ಭಜಿಸುವರು. 

ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವತಾಃ | 

ನಮಸ್ಕಂತಶ್ಚ ಮಾಂ ಭಕ್ತ್ಯಾ ನಿತ್ಮಯುಕ್ತಾ ಉಪಾಸತೇ ॥ ೧೪ 

ಆ ಮಹಾತ್ಮರು ಪರಮೇಶ್ವರನಾದ ನನ್ನನ್ನು ಸದಾ ಕೀರ್ತನ ಮಾಡುತ್ತಲೂ 
(ಇಂದ್ರಿಯನಿಗ್ರಹಾದಿ ಧರ್ಮಗಳಿಂದ) ನನ್ನನ್ನು ಪಡೆಯಲು ಯತ್ನಿಸುತ್ತಲೂ 
ದೃಢವ್ರತರಾಗಿ ನನ್ನನ್ನು ಭಕ್ತಿಯಿಂದ ನಮಸ್ಕರಿಸುತ್ತಲೂ ನನ್ನಲ್ಲಿಯೇ ನಿತ್ಯವೂ 
ನೆಟ್ಟಮನಸ್ಸುಳ್ಳವರಾಗಿಯೂ ಉಪಾಸನೆ ಮಾಡುತ್ತಾರೆ. 

ಜ್ಞಾನಯಜ್ಞೇನ ಚಾಹ್ಮನ್ಮೇ ಯಜಂತೋ ಮಾಮುಪಾಸತೇ ಟ 

ಏಕತ್ತ್ವೇನ ಪೃಥಕ್ತೇನ ಬಹುಧಾ ವಿಶ್ವತೋಮುಖಮ್‌ ॥ ೧೫ 

ಕೆಲವರು ಜ್ಞಾನವೆಂಬ ಯಜ್ಞದಿಂದ ನನ್ನನ್ನು ಪೂಜಿಸುತ್ತ (ಮಿಕ್ಕ 
ಉಪಾಸನೆಯನ್ನು ಬಿಟ್ಟು ಉಪಾಸನ ಮಾಡುತ್ತಾರೆ. ಕೆಲವರು ಏಕತ್ತದಿಂದಲೂ 
ಕಲವರು ಪೃಥಕ್ತದಿಂದಲೂ ಕಲವರು ವಿಶ್ವತೋಮುಖನಾದ ಪರಮಾತ್ಮನೇ 
ಬಹುಪ್ರಕಾರವಾಗಿ ಇದ್ದಾನೆಂಬ ಭಾವನೆಯಿಂದಲೂ ಉಪಾಸನೆ ಮಾಡುತ್ತಾರೆ. 

ವಿವರಣೆ : ಉಪಾಸಕರ ಜ್ಞಾನವು ಈ ಮೂರು ವಿಧವಾಗಿರಬಹುದು - 

೧. ಏಕತ್ತ್ವನ ಎ ಪರಮಾತ್ಮನೂಬ್ಬನೇ ಸತ್ಯವಂಬ ಜ್ಞಾನವನ್ನು ಸತತವಾಗಿ 
ಮುಂದುವರಿಸುತ್ತ ಮಾಡುವ ಆತ್ಮಚಿಂತನವು ಏಕತ್ವೋಪಾಸನೆ. 

೨. ಪೃಥಕ್ಷೇನ ಮ ಸೂರ್ಯಚಂದ್ರಾದಿಗಳ ರೂಪದಿಂದ ಪರಮಾತ್ಮನೇ 
ತೋರುತ್ತಿದ್ದಾನೆ. ಬೇರೆಬೇರೆಯಾಗಿ ಒಬ್ಬನನ್ನೇ ನೋಡುತ್ತಿದ್ದೇನೆ ಎಂಬ 
ಭಾವನೆಯಿಂದ ಉಪಾಸನೆ. 

೩. ಬಹುಧಾ ಇ ಜಗತ್ತೆಲ್ಲವೂ ಪರಮಾತ್ಮನೇ ಎಂದು ವಿಶ್ವರೂಪೋಪಾಸನೆ. 

ಈ ಪ್ರಕಾರಗಳಲ್ಲಿ ದ್ವೈತದ ಕಲ್ಪನೆಯೇನೂ ಇಲ್ಲ. 


೧೭೦ ಗೀತಾರ್ಥಪ್ರಕಾಶ 


ಅಹಂ ಕ್ರತುರಹಂ ಯಜ್ಞಃ ಸ್ವಧಾಳಕಮಹಮೌಷಧಮ್‌ | 
ಮಂತ್ರೋ *ಹಮಹಮೇವಾಜ್ಯಮಹಮಗ್ನಿರಹಂ ಹುತಮ್‌ ॥ ೧೬ 


ನಾನೇ ಕ್ರತು, ನಾನೇ ಯಜ್ಞ ನಾನೇ ಸ್ವಧಾಕಾರ, ನಾನೇ ಔಷಧ, ನಾನೇ 
ಮಂತ್ರ, ನಾನೇ ಘೃತ, ನಾನೇ ಅಗ್ಲಿ, ನಾನೇ ಹವನಕ್ರಿಯೆ. 

(ಬಹುಪ್ರಕಾರಗಳಲ್ಲಿರತಕ್ಕವನು ನಾನೇ) 

ವಿವರಣೆ : ಕ್ರತು ಎ ಶ್ರುತಿವಿಹಿತವಾದ ಅಗ್ನಿಷ್ಟೋಮಾದಿಯಾಗ. ಯಜ್ಞ = 
ಸ್ಮೃತಿವಿಹಿತವಾದ ವೈಶ್ವದೇವಾದಿ ಯಜ್ಞ. ಸ್ವಧಾ ಎ ಪಿತೃಗಳಿಗೆ ಕೊಡತಕ್ಕ ಪಿಂಡ 
ತರ್ಪಣಾದಿ. ಆಜ್ಯ ಎ ಘೃತ ಮತ್ತು ಹವಿಸ್ಸು. 

ಪಿತಾಹಮಸ್ಕ ಜಗತೋ ಮಾತಾ ಧಾತಾ ಪಿತಾಮಹಃ | 

ವೇದ್ಮಂ ಹಪವಿತ್ರಮೋಂಕಾರಃ ಯಕ್‌ ಸಾಮ ಯಜುರೇವ ಚ ॥. ೧೭ 


ನಾನು ಈ ಜಗತ್ತಿಗೆ ತಂದೆ, ತಾಯಿ, ಕರ್ಮಫಲವಿಧಾತ ಮತ್ತು ಅಜ್ಜ. ನಾನೇ 
ವೇದ್ಯವಾದ ಪರಮಾರ್ಥ, ಪಾವನವಾದ ವಸ್ತು ಓಂಕಾರ, ನಾನೇ ಖುಗ್ರೇದ, 
ಯಜುರ್ವದ ಮತ್ತು ಸಾಮವೇದ. 

ವಿವರಣೆ : ತಂದೆ ಎಂದರ ಜಗತ್ತಿಗೆ ನಿಮಿತ್ತಕಾರಣ, ತಾಯಿಯೆಂದರೆ 
ಉಪಾದಾನಕಾರಣ, ಅಜ್ಜ ಎಂದರೆ ಕಾರಣವನ್ನು ಬಯಸದೆ ಸ್ವತಃಸಿದ್ದವಾದ 
ಮೂಲಕಾರಣ. 

ಗತಿರ್ಭರ್ತಾ ಪ್ರಭುಃ ಸಾಕ್ಷೀ ನಿವಾಸಃ ಶರಣಂ ಸುಹೃತ್‌ | 

ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಮವ್ಮಯಮ್‌ ॥ ೧೮ 

ನಾನೇ ಈ ಜಗತ್ತಿಗೆ ಗತಿ, ಭರ್ತ, ಪ್ರಭು, ಸಾಕ್ಷಿ, ನಿವಾಸ, ಶರಣಾಗತರಕ್ಷಕ, 
ಸುಹೃತ್‌ ಆಗಿದ್ದೇನೆ. ನಾನೇ ಈ ಜಗತ್ತಿನ ಉತ್ಪತ್ತಿಕಾರಣ, ಪ್ರಳಯಕಾರಣ, 
ಜಗತ್ತಿಗೆ ನಿಲ್ಲಲು ಆಸರೆ, ನಿಕ್ಷೇಪ, ಮತ್ತೆ ಮತ್ತೆ ಹುಟ್ಟುವುದಕ್ಕೆ ಬೇಕಾದ ನಿತ್ಯ 
ಕಾರಣ ಬೀಜ. 

ವಿವರಣೆ : ಗತಿ = ಕರ್ಮಫಲ, ಭರ್ತಾ = ಪೋಷಕ, ಸುಹೃತ್‌ ಮ 
ಪ್ರತ್ಯುಪಕಾರವನ್ನು ಬಯಸದೆ ಸಹಾಯ ಮಾಡತಕ್ಕವನು. ನಿಧಾನ = 
ಕಾಲಾಂತರದಲ್ಲಿ ಉಪಯೋಗಿಸಲು ಬೇಕಾದ ವಸ್ತು (0600810; ಇದೇ ನಿಕ್ಷೇಪ. 

ತಪಾಮ್ಮಹಮಹಂ ವರ್ಷಂ ನಿಗೃಹ್ನಾಮ್ಕುತೃಜಾಮಿ ಚ | 

ಅಮೃತಂ ಚೈವ ಮೃತ್ಕುಶ್ಚ ಸದಸಚ್ಚಾಹಮರ್ಜುನ ॥ ೧೯ 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹೃಯೋಗ ೧೭೧ 


ಅರ್ಜುನ, ನಾನು (ಸೂರ್ಯನಾಗಿ ಕಿರಣಗಳಿಂದ) ತಾಪವನ್ನುಂಟು 
ಮಾಡುತ್ತೇನೆ. ಅಂತೆಯೇ ಮಳೆಯನ್ನು ಸುರಿಸುತ್ತೇನೆ. ಮತ್ತೆ ಮಳೆಯನ್ನು 
ನಿಗ್ರಹಿಸುತ್ತೇನೆ. (ದೇವತೆಗಳಿಗೆ) ಅಮೃತವಾಗಿದ್ದೇನೆ. ಮರ್ತ್ಯರಿಗೆ ಮೃತ್ಯುವಾಗಿ 
ದ್ದೇನೆ. ಸತ್‌, ಅಸತ್‌ - ಎರಡೂ ನಾನೇ. 
ವಿವರಣೆ : ಯಾವುದನ್ನು ಅವಲಂಬಿಸಿಯೇ ಜಗತ್ತು ಕಾಣಿಸುತ್ತದೆಯೋ 
ಅದು ಸತ್‌. ಅದೇ ಬ್ರಹ್ಮ ಯಾವುದು ಇನ್ನೊಂದನ್ನು ಅವಲಂಬಿಸಿಯೇ 
ಕಾಣಿಸುತ್ತದೆಯೋ ಅದು ಅಸತ್‌. ಅದೇ ಜಗತ್ತು. ಜಗತ್ತಿನ ಮೂಲ, ಜಗತ್ತು 
- ಈ ಎರಡೂ ನಾನೇ - ಎಂದು ಅಭಿಪ್ರಾಯ. 
ತೈವಿದ್ಮಾ ಮಾಂ ಸೋಮಪಾಃ ಪೂತಪಾಪಾಃ 
ಯಜೈೆರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೇ | 
ತೇ ಪುಣ್ಮಮಾಸಾದ್ಕ ಸುರೇಂದ್ರಲೋಕಂ 
ಅಶ್ನಂತಿ ದಿವ್ಮಾನ್‌ ದಿವಿ ದೇವಭೋಗಾನ್‌ ॥ ೨೦ 
ಯಕ್‌, ಯಜುಸ್‌, ಸಾಮ - ಎಂಬ ತ್ರಿವಿದ್ಯೆಯನ್ನು ಬಲ್ಲವರು 
ಸೋಮಪಾನವನ್ನು ಮಾಡಿ ಪಾಪಮುಕ್ತರಾಗುತ್ತಾರೆ. ಅವರು ಯಜ್ಞಗಳಿಂದ 
ನನ್ನನ್ನು ಆರಾಧಿಸಿ ಸ್ವರ್ಗಪ್ರಾಪ್ತಿಯನ್ನು ಬಯಸುತ್ತಾರೆ. ಅವರು ಪುಣ್ಯಫಲವಾಗಿ 
ದೇವೇಂದ್ರಲೋಕವನ್ನಡರಿ ಸ್ವರ್ಗದಲ್ಲಿ ದೇವತಗಳು ಸದಾ ಭೋಗಿಸುವ 
ದಿವ್ಯಸುಖಗಳನ್ನು ಅನುಭವಿಸುತ್ತಾರೆ. 
ವಿವರಣೆ : ಹಿಂದೆ ಹೇಳಿದ ಜ್ಞಾನಯಜ್ಞವನ್ನಾಚರಿಸುತ್ತ ಭಗವತ್‌ಪ್ರಾಪ್ತಿಗಾಗಿ 
ಪೂಜಿಸತಕ್ಕವರು ಅವರ ವಿಜ್ಞಾನಕ್ಕೆ ಅನುಗುಣವಾಗಿ ಕ್ರಮಮುಕ್ತಿಯ ದಾರಿಯಲ್ಲಿ 
ಹೋಗುತ್ತಾರೆ. ಆದರೆ ಸ್ವರ್ಗಕಾಮಿಗಳಾಗಿ ಶಾಸ್ತ್ರೀಯಕರ್ಮಗಳನ್ನು ಮಾಡ 
ತಕ್ಕವರು ಅವರಿಗೆ ಇಷ್ಟವಾದ ಫಲವನ್ನು ಪಡೆಯುತ್ತಾರೆ. ಆ ಫಲವು ಅನಿತ್ಯ. 
ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ 
ಕ್ಷೀಣೇ ಪುಣ್ಕೇ ಮರ್ತಲೋಕಂ ವಿಶಂತಿ | 
ಏವಂ ತ್ರಯೀಧರ್ಮಮನುಪ್ರಪನ್ನಾಃ 
ಗತಾಗತಂ ಕಾಮಕಾಮಾ ಲಭಂತೇ ॥ ೨೧ 
ಅವರು ವಿಶಾಲವಾಗಿ ಹರಡಿರುವ ಸ್ವರ್ಗಲೋಕವನ್ನು ಭೋಗಿಸಿ, ತಮ್ಮ 
ಪುಣ್ಯವು ಕ್ಷೀಣವಾಗಲು, ಮತ್ತೆ ಈ ಮರ್ತ್ಯಲೋಕವನ್ನು ಪ್ರವೇಶಿಸುವರು. ಈ 
ರೀತಿಯಾಗಿ ವೃದಿಕಕರ್ಮಗಳನ್ನಾಚರಿಸುವ ಕಾಮಿತಫಲಾರ್ಥಿಗಳು ಯಾತಾ 


೧೭೨ ಗೀತಾರ್ಥಪ್ರಕಾಶ 


ಯಾತಗಳನ್ನು ಪಡೆಯುತ್ತಲೇ ಇರುತ್ತಾರೆ. 
ಅನನ್ಶಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೇ ಟ 
ತೇಷಾಂ ನಿತ್ಕಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಮಹಮ್‌ ॥ ೨೨ 


ಆದರೆ ಯಾರು ಅನನ್ಯರಾಗಿ - ಎಂದರೆ - ನನಗಿಂತ ಬೇರೆಯಾಗದವರಾಗಿ 
ನಾನೇ ತಮ್ಮಆತ್ಮವೆಂದು ಚಿಂತಿಸುತ್ತ ನನ್ನ ಉಪಾಸನೆ ಮಾಡುತ್ತಾರೋ ಅಂತಹ 
ಸದಾ ನನ್ನಲ್ಲಿ ಜಿತ್ರವನ್ನಿಟ್ಟಿರುವ, ಸಮ್ಯಗ್‌ದರ್ಶಿಗಳ ಯೋಗಕ್ಷೇಮಗಳನ್ನು 
ನಾನು ವಹಿಸಿಕೊಳ್ಳುತ್ತೇನೆ. 

ವಿವರಣೆ : ಯೋಗ = ಲಭ್ಯವಾಗದಿರುವುದನ್ನು ಪಡಯುವುದು. ಕ್ಷೇಮ = 
ಲಬ್ದವಾದುದರ ಸಂರಕ್ಷಣೆ. “ಜ್ಞಾನೀತ್ವಾತ್ಮವ ಮೇ ಮತಮ್‌' (೭-೧೮) 
ಎಂಬ ಮಾತನ್ನು ಸದಿಸಿಕೊಳ್ಳಬೇಕು. ಎಲ್ಲ ಬಗೆಯ ಭಕ್ತರ ಯೋಗಕ್ಷೇಮ 
ಗಳನ್ನು ಭಗವಂತನು ನೋಡಿಕೊಳ್ಳುತ್ತಾನಾದರೂ ಜ್ಞಾನಿಗಳು ಬಯಸದಿದ್ದರೂ 
ಅವರ ಯೋಗಕ್ಷೇಮಗಳನ್ನು ನೋಡಿಕೊಳ್ಳುತ್ತಾನೆ - ಎಂಬುದೇ ವಿಶೇಷ. 

ಯೇ ಪ್ಮನ್ಯದೇವತಾಭಕ್ತಾ ಯಜಂತೇ ಶ್ರದ್ಧಯಾನ್ವಿತಾಃ | 

ತೇ$ಪಿ ಮಾಮೇವ ಕೌಂತೇಯ ಯಜಂತ್ಯವಿಧಿಪೂರ್ವಕಮ್‌ ॥ ೨೩ 

ಯಾರು ಮಿಕ್ಕ ಇಂದ್ರಾದಿದೇವತೆಗಳ ಭಕ್ತರಾಗಿ ಶ್ರದ್ದಾಯುಕ್ತರಾಗಿಯೇ ಆ 
ದೇವತಗಳನ್ನು ಪೂಜಿಸುತ್ತಾರೋ ಅವರು ವಿಧಿಪೂರ್ವಕವಾಗಿಯಲ್ಲದಿದ್ದರೂ 
(ಪರ್ಯಾಯವಾಗಿ) ನನ್ನನ್ನೇ ಪೂಜಿಸುತ್ತಾರೆ. 

ವಿವರಣೆ : ಇಂದ್ರಾದಿ ದೇವತೆಗಳನ್ನು ಅರ್ಚಿಸತಕ್ಕವರೂ ಶಾಸ್ತ್ರವಿಧಿ 
ಯಂತೆಯೇ ಮಾಡುತ್ತಾರೆ. ಆದ್ದರಿಂದ "ಅವಿಧಿಪೂರ್ವಕಂ' ಎಂದರೆ 
ಅಜ್ಞಾನಪೂರ್ವಕ ಎಂದು ಅರ್ಥ ಮಾಡಬೇಕು. ಶಾಸ್ತ್ರದಲ್ಲಿ ಇಂದ್ರಾದಿ 
ದೇವತಗಳಿಗೆ ಪೂಜೆಯು ಮುಟ್ಟುತ್ತದೆಯೆಂದು ವಿಧಿಸಿದ್ದರೂ ನಿಜವಾಗಿ ಅದು 
ಪರಮಾತನಿಗೇ ಮುಟ್ಟುತ್ತದೆಯೆಂಬ ಜ್ಞಾನವಿಲ್ಲದೆ - ಎಂದರ್ಥ. “ಸರ್ವದೇವ 
ನಮಸ್ಕಾರಃ ಕೇಶವಂ ಪ್ರತಿಗಚ್ಛತಿ.' 

ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಟ 

ನ ತು ಮಾಮಭಿಜಾನಂತಿ ತತ್ತೇನಾತಶ್ಚ್ಯವಂತಿ ತೇ ॥ ೨೪ 

ಏಕೆಂದರೆ, ಎಲ್ಲ ಯಜ್ಞಗಳ ಭೋಕ್ತಾರನೂ ಸ್ವಾಮಿಯೂ ನಾನೇ ಆಗಿದ್ದೇನೆ. 
ನಾನು ಹೀಗಿರುವುದನ್ನು ಆ ಜನರು ಯಥಾವತ್ತಾಗಿ ಅರಿಯರು. ಆದ್ದರಿಂದ 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹ್ಮಯೋಗ ೧೭೩ 


(ಅವಿಧಿಪೂರ್ವಕವಾಗಿ ಅರ್ಚಿಸಿ) ಜಾರಿಬೀಳುತ್ತಾರೆ. 


ಯಾಂತಿ ದೇವವುತಾ ದೇವಾನ್‌ ಪಿತೃನ್‌ ಯಾಂತಿ ಪಿತೃವ್ರತಾಃ | 
ಭೂತಾನಿ ಯಾಂತಿ ಭೂತೇಜ್ಮಾ ಯಾಂತಿ ಮದ್ಮಾಜಿನೋತsಪಿ ಮಾಮ್‌ ॥ 


ಆಯಾ ದೇವತಾವ್ರತಗಳನ್ನು ಮಾಡುವವರು ಆ ದೇವತೆಗಳನ್ನು ಹೋಗಿ 
ಸೇರುವರು. ಪಿತೃವ್ರತರು ಪಿತೃಗಳನ್ನು ಸೇರುವರು. ಭೂತಗಣಗಳನ್ನು 
ಪೂಜಿಸತಕ್ಕವರು ಆಯಾ ಭೂತವನ್ನು ಸೇರುತ್ತಾರೆ. ನನ್ನನ್ನು ಪೂಜಿಸತಕ್ಕವರು 
ನನ್ನನ್ನು ಸೇರುತ್ತಾರೆ. 

ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ | 

ತದಹಂ ಭಕ್ತುಪಹೃತಮಶ್ನಾಮಿ ಪ್ರಯತಾತ್ಮನ:ಃ ॥ ೨೬ 

ಒಂದು ಎಲೆ, ಒಂದು ಹೂ, ಒಂದು ಹಣ್ಣು, ಕಡಗೆ (ಒಂದು ಬೊಗಸೆ) 
ನೀರು - ಇವುಗಳಲ್ಲಿ ಯಾವುದನ್ನಾದರೂ ಒಬ್ಬನು ಭಕ್ತಿಯಿಂದ ಅರ್ಪಿಸಿದರೆ, 
ಆ ಶುದ್ಧಚಿತ್ತನಾದವನು ಭಕ್ತಿಯಿಂದ ಅರ್ಪಿಸಿದ್ದಾನೆಂದು ತಿಳಿದು ನಾನು ಅದನ್ನು 
ಸ್ವೀಕರಿಸುವೆನು. (ನನ್ನ ಆರಾಧನೆ ಬಹಳ ಸುಲಭವೆಂದು ಅಭಿಪ್ರಾಯ) 

ಯತ್ಕರೋಷಿ ಯದಶ್ನಾಸಿ ಯಜ್ಞುಹೋಷಿ ದದಾಸಿ ಯತ್‌ ಟ 

ಯತ್ತಪಸ್ಮಸಿ ಕೌಂತೇಯ ತತ್‌ ಕುರುಷ್ಟ ಮದರ್ಹಣಮ್‌ ॥ ಜಿ 


ಹೆ ರಿ 

ನೀನು ಏನನ್ನು ಮಾಡುತ್ತೀಯೋ, ಏನನ್ನು ತಿನ್ನುತ್ತೀಯೋ, ಯಾವುದನ್ನು 
ಹೋಮ ಮಾಡುತ್ತೀಯೋ, ಯಾವ ತಪಸ್ಸನ್ನು ಮಾಡುತ್ತೀಯೋ 
ಅದೆಲ್ಲವನ್ನೂ ಅರ್ಜುನ, (ಈಶ್ವರಾರ್ಪಣಮಸ್ತು ಎಂದು) ನನಗೆ ಅರ್ಪಿಸಿಬಿಡು. 

ಶುಭಾಶುಭಫಲೈರೇವಂ ಮೋಕ್ಸ್ಮಸೇ ಕರ್ಮಬಂಧನೈಃ | 

ಸಂನ್ಯಾಸಯೋಗಯುಕ್ತಾತ್ಮಾ ವಿಮುಕ್ತೋ ಮಾಮುಪೈಷ್ಯಸಿ ॥ ೨೮ 

ಈ ರೀತಿಯಲ್ಲಿ (ಈಶ್ವರಾರ್ಪಣಬುದ್ಧಿಯಿಂದ ಕರ್ಮವನ್ನು ಮಾಡುತ್ತಿದ್ದರೆ) 
ಇಷ್ಟಾನಿಷ್ಟಫಲಗಳನ್ನು ಕೊಡುವ ಕರ್ಮಬಂಧನಗಳಿಂದ ಬಿಡುಗಡೆ 
ಹೊಂದುತ್ತೀಯೆ. (ಸರ್ವಫಲತ್ಯಾಗವೆಂಬ) ಸಂನ್ಯಾಸಸಹಿತವಾದ 
ಕರ್ಮಯೋಗದಿಂದ ಸಮಾಹಿತಚಿತ್ರನಾಗುವಯಲ್ಲದೆ ಕರ್ಮಪಾಶಗಳಿಂದ 
ವಿಮುಕ್ತನಾಗಿ ನನ್ನನ್ನು ಸೇರಿಕೊಳ್ಳುವೆ. 

ವಿವರಣೆ : ಸರ್ವಫಲತ್ಯಾಗವನ್ನೇ ಇಲ್ಲಿ ಸಂನ್ಯಾಸವೆಂದು ಕರೆಯಲಾಗಿದೆ. 

ಕಲವರನ್ನು ಮಾತ್ರ ಅನುಗ್ರಹಿಸುವುದರಿಂದ ಭಗವಂತನಲ್ಲಿ ರಾಗದ್ವೇಷಗಳಿವೆ 


೧೭೪ ಗೀತಾರ್ಥಪ್ರಕಾಶ 


ಯೆಂದಾಯಿತು - ಎಂಬ. ಶಂಕೆಗೆ, ಹಾಗಲ್ಲ - 


ಸಮೋತಹಂ ಸರ್ವಭೂತೇಷು ನ ಮೇ ದ್ವೇಷ್ಕೋಪಸ್ತಿ ನ ಪ್ರಿಯಃ ಟ 
ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪಹಮ್‌ ॥ 


ನಾನು ಸರ್ವಪ್ರಾಣಿಗಳ ವಿಷಯದಲ್ಲಿಯೂ ಸಮನಾಗಿದ್ದೇನೆ. ನನಗ 
ವೈರಿಯೂ ಇಲ್ಲ, ಪ್ರಿಯನೂ ಇಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ 
ಸೇವಿಸುತ್ತಾರೋ ಅವರು ನನ್ನಲ್ಲಿರುತ್ತಾರೆ. ನಾನು ಅವರಲ್ಲಿರುತ್ತೇನೆ. 

ವಿವರಣೆ : ನನಗೆ ಪಕ್ಷಪಾತವಿಲ್ಲ. ನಾನು ಬೆಂಕಿಯಂತೆ ಇದ್ದೇನೆ. ಬೆಂಕಿಯ 
ಹತ್ತಿರ ಬಂದರೆ ಚಳಿ ಹೋಗುತ್ತದೆ. ದೂರವಿದ್ದರೆ ಇಲ್ಲ. ಹಾಗೆ ನನ್ನ ಹತ್ತಿರ 
ಬಂದರ, ಭಕ್ತರ ಕಷ್ಟ ನೀಗುತ್ತದೆ. ಬರದಿದ್ದರೆ ಇಲ್ಲ. ಇದೇನೂ ಪಕ್ಷಪಾತವಲ್ಲ. 
ಔಷಧವನ್ನು ಸೇವಿಸಿದರೆ ರೋಗವು ಗುಣವಾಗುತ್ತದೆ. ಇಲ್ಲದಿದ್ದರೆ ಇಲ್ಲ. 
ಔಷಧಕ್ಕೆ ರಾಗದ್ವೇಷಗಳಿಲ್ಲ. 

ಅಪಿ ಚೇತ್ಸುದುರಾಚಾರೋ ಭಜತೇ ಮಾಮನನ್ಯಭಾಕ್‌ ಟ 

ಸಾಧುರೇವ ಸ ಮಂತವ್ಯಃ ಸಮ್ಮಗ್‌ ವ್ಯವಸಿತೋ ಹಿ ಸಃ ॥ ೩೦ 

ಒಂದು ವೇಳ ಅವನು ದುರಾಚಾರಿಯೇ ಆಗಿರಲಿ, ಅನನ್ಯಭಾವದಿಂದ 
ಭಜಿಸತಕ್ಕವನಾದರ ಆತನು ಸಾಧುವಂದೇ ತಿಳಿಯಬೇಕು. ಏಕಂದರೆ, ಅವನು 
(ನನ್ನನ್ನು ಭಜಿಸಬೇಕೆಂದು) ಸರಿಯಾದ ನಿಶ್ಚಯವನ್ನೇ ಮಾಡಿರುತ್ತಾನಲ್ಲವೆ ? 

ಕ್ಬಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಚಾಂತಿಂ ನಿಗಚ್ಛತಿ | 

ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶೃತಿ ॥ ೩೧ 


(ದುರಾಚಾರಿಯಾಗಿದ್ದರೂ ನನ್ನನ್ನು ಭಜಿಸುವುದರಿಂದ) ಅವನು ಬೇಗನೆ 
ಧರ್ಮಾತಾಗಿಬಿಡುತ್ತಾನೆ. ಅಲ್ಲದೆ ಪೂರ್ಣವಾಗಿ ಮನಃಶಾಂತಿಯನ್ನು 
ಪಡೆಯುತ್ತಾನೆ. ಅರ್ಜುನ, (ಈ ನುಡಿಯನ್ನು ಕೇಳ) ನನ್ನ ಭಕ್ತನು ಎಂದಿಗೂ 
ಹಾಳಾಗುವುದಿಲ್ಲ. ಇದು ನಿಶ್ಚಯವಂದು ತಿಳಿ. 


ವಿವರಣೆ : ಪ್ರತಿಜಾನೀಹಿ ಎಂಬ ಪದಕ್ಕೆ ಶ್ರೀಶಾಂಕರಭಾಷ್ಯದಲ್ಲಿ "ಪ್ರತಿಜ್ಞಾಂ 
ಕುರು' ಎಂದು ವಿವರಣೆ ಇದೆ. ಅದಕ್ಕೆ "ನಿಶ್ಚಯವನ್ನು ಮಾಡು' ಎಂಬ ಅರ್ಥ 
ಸ್ವರಸವಾಗಿದೆ. ಆದರೂ ಶ್ರೀಕೃಷ್ಣನು ಅರ್ಜುನನಿಂದ “ಭಗವಂತನ ಭಕ್ತನು 
ಹಾಳಾಗುವುದಿಲ್ಲ' ಎಂದು ಪ್ರತಿಜ್ಞೆಯನ್ನು ಮಾಡಿಸುತ್ತಾನೆ - ಎಂಬುದಾಗಿ 
ಕೆಲವರು ಅರ್ಥಮಾಡುತ್ತಾರೆ. 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹೃಯೋಗ ೧೭೫ 


ಮಾಂ ಹಿ ಪಾರ್ಥ ವೃಹಾಶ್ರಿತ್ಮ ಯೇಪಿ ಸಃ ಪಾಪಯೋನಯಃ | 

ಸ್ತ್ರಿಯೋ ವೈಶ್ಶಾಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಮ್‌ ॥ ೩೨ 

ಏಕೆಂದರೆ, ಅರ್ಜುನ, ಪೂರ್ವಾರ್ಜಿತವಾದ ಪಾಪದಿಂದ ಜನಿಸಿದ ಸ್ತ್ರೀ, ವೈಶ್ಯ, 
ಶೂದ್ರರೂ ಸಹ ನನ್ನನ್ನು ಆಶ್ರಯಿಸಿ ನನ್ನ ಭಕ್ತರಾದರೆ, ಅವರೂ ಸಹ ಉತ್ತಮ 
ಗತಿಯನ್ನೇ ಪಡೆಯುತ್ತಾರೆ. 

ವಿವರಣೆ : ಸೀವೈಶ್ಯಾದಿಗಳಿಗೆ ಭಕ್ತಿಮಾರ್ಗದಲ್ಲಿ ಮುಂದುವರಿಯಲು ಕೆಲವು 
ಅಡ್ಡಿಗಳಿರುತ್ತವೆ. ಜನ್ಮಾಂತರದ ಕರ್ಮಲೇಶವು ಅಂಟಿಕೊಂಡದ್ದರಿಂದ ಆ ಜನ್ಮವು 
ಅವರಿಗೆ ಬಂದಿರುತ್ತದೆ - ಎಂದು ತಿಳಿಯಬೇಕಾಗುತ್ತದೆ. ಸ್ವತಃ ಈಗಲೂ ಅವರು 
ಪಾಪಿಷ್ಠರೆಂದು ಅಭಿಪ್ರಾಯವಲ್ಲ. ಅಥವಾ "ಪಾಪಯೋನಯಃ' ಎಂಬುದನ್ನು 
ಸ್ವೀ ವೃಶ್ಯ ಶೂದ್ರರಿಗೆ ವಿಶೇಷಣವಾಗಿ ಬಳಸದೆ, ಪಾಪಯೋನಿಗಳಾದ ದುಷ್ಟರು 
ಮತ್ತು ಸ್ವೀವೃಶ್ಯಾದಿಗಳು ಎಂದೂ ಅರ್ಥ ಹೇಳಬಹುದು. 


(2 


ಕೆಂ ಪುನರ್ಬಾಹ್ಮಣಾಃ ಪುಣ್ಮಾ ಭಕ್ತಾ ರಾಜರ್ಷಯಸ್ತಥಾ 1 
ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಮ್‌ ॥ ೩೩ 


ಹೀಗಿರುವಲ್ಲಿ ಪುಣ್ಯಯೋನಿಗಳಾದ ಬ್ರಾಹ್ಮಣರೂ ರಾಜರ್ಷಿಗಳೂ ನನ್ನ 
ಭಕ್ತರಾದರೆ, (ಅವರು ಪರಮಗತಿಯನ್ನೈದುವರೆಂದು) ಹೇಳಬೇಕಾದ್ದೇನಿದೆ? 
ಆದ್ದರಿಂದ, ಕ್ಷಣಭಂಗುರವೂ 'ಸುಖವರ್ಜಿತವೂ ಆದ ಈ ಮನುಷ್ಯಲೋಕ 
ವನ್ನು ಪಡೆದಿರುವ ನೀನು ನನ್ನನ್ನು ಭಜಿಸು (ಭಜಿಸಿ ಕೃತಾರ್ಥನಾಗು). 

ವಿವರಣೆ : ಮನುಷ್ಯಲೋಕವನ್ನು ಎಂದರೆ ಮನುಷ್ಯತ್ವವನ್ನು ಎಂದೇ 
ತಾತ್ಸರ್ಯ. ಪುರುಷಾರ್ಥವನ್ನು ಸಾಧಿಸಲು ಮನುಷ್ಯಜನಕ್ರಿಂತ ಉತ್ತಮವಾದ 
ಸಾಧನವಿಲ್ಲ. 


ಮನನಾ ಭವ ಮದ್ಭಕ್ತೋ ಮದ್ಕಾಜೀ ಮಾಂ ನಮಸ್ಕುರು | 
ಮಾಮೇವೈಷ್ಠಸಿ ಯುಕ್ತೈವಮಾತಾನಂ ಮತ್ತರಾಯಣಃ ॥ ೩೪ 


ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ರಾಜವಿದ್ಧಾರಾಜಗುಹ್ಮಯೋಗೋ ನಾಮ ನವಮೋತಧ್ಯ್ಮಾಯಃ 


(ಭಜಿಸುವುದು ಹೇಗೆಂದರೆ) ವಾಸುದೇವನಾದ ನನ್ನಲ್ಲಿಯೇ ಮನಸ್ಸನ್ನಿಟ್ಟಿರು. 
ನನ್ನ ಭಕ್ತನಾಗಿ ನನ್ನನ್ನು ಪೂಜಿಸುತ್ತಿರು. ನನ್ನನ್ನೇ ನಮಸ್ಕರಿಸು. ನಾನೇ 


೧೭೬ ಗೀತಾರ್ಥಪ್ರಕಾಶ 


ಪರಮಗತಿಯೆಂದು ನಂಬು. ಹೀಗೆ ನೀನು ಸಮಾಹಿತಚಿತ್ತನಾದರೆ, ಆತ್ಮನಾದ 
ನನ್ನನ್ನೇ. ಸೇರಿಕೊಳ್ಳುವೆ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ರಾಜವಿದ್ಧಾರಾಜಗುಹ್ಮಯೋಗವೆಂಬ 
ಒಂಬತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು. 


೯ನೆಯ ಅಧ್ಯಾಯದ ಸಾರ 


ಭಗವಂತನು ಹೇಳಿದ್ದು: ಎಲ್ಲದಕ್ಕಿಂತ ಹೆಚ್ಚಿನ ರಹಸ್ಯವನ್ನೀಗ ಹೇಳುವೆನು. ಅದೇ 
ಜ್ಞಾನ ಮತ್ತು ವಿಜ್ಞಾನ. ಇದನ್ನರಿತುಕೊಂಡರೆ ಸಂಸಾರಬಂಧನದಿಂದ ಬಿಡುಗಡೆ 
ಹೂಂದುತ್ತೀಯೆ. ಇದು ವಿದ್ಯೆಗಳಲ್ಲಿ ಹೆಚ್ಚಿನದು. ಪ್ರತ್ಯಕ್ಷವಾಗಿ ಅನುಭವಕ್ಕೆ 
ಬರತಕ್ಕದ್ದು. ಇದರಲ್ಲಿ ನಂಬಿಕೆಯಿಲ್ಲದವರು ಸಂಸಾರದಲ್ಲಿಯೇ 
ನರಳಬೇಕಾಗುತ್ತದೆ. 

ಈ ಜಗತ್ತೆಲ್ಲವನ್ನೂ ನಾನು ಅವ್ಯಕ್ತರೂಪದಿಂದ ವ್ಯಾಪಿಸಿದ್ದೇನೆ. ಬ್ರಹ್ಮನಿಂದ 
ಹಿಡಿದು ಸಕಲ ಪದಾರ್ಥಗಳೂ ನನ್ನನ್ನು ಆಶ್ರಯಿಸಿಕೊಂಡಿವೆ. ಆಕಾಶದಲ್ಲಿ 
ವಾಯುವಿರುವಂತೆ ಯಾವ ಲೇಪವೂ ಇಲ್ಲದೆಯೇ ಅವು ನನ್ನಲ್ಲಿರುತ್ತವೆ. 
ಸ್ಥಿತಿಕಾಲದಲ್ಲಿ ನನ್ನಲ್ಲಿರುವ ಎಲ್ಲ ಭೂತಗಳೂ ಪ್ರಳಯಕಾಲದಲ್ಲಿ ನನ್ನ 
ಪ್ರಕೃತಿಯಲ್ಲಿಯೇ ಲೀನವಾಗುತ್ತವೆ. ಮತ್ತ ಸೃಷ್ಟಿಕಾಲ ಬಂದಾಗ ಸೃಷ್ಟಿಸುತ್ತೇನೆ. 
ಪ್ರಕೃತಿಯ ಮೂಲಕವೇ ಸೃಷ್ಟಿಸ್ಥಿತಿಲಯಗಳು ನಡಯುತ್ತವೆ. ನಾನು ಫಲದಲ್ಲಿ 
ಉದಾಸೀನನಾದ್ದರಿಂದ ನನಗೆ ಯಾವ ಕರ್ಮಬಂಧವೂ ಇಲ್ಲ. ಕೇವಲ 
ಸಾಕ್ಷಿಯಾಗಿರುವ ನನ್ನ ಸಾಂನಿಧ್ಯದಿಂದ ಪ್ರಕೃತಿಯು ಜಗದ್ರೂಪವಾಗಿ 
ಮಾರ್ಪಡುವುದು. 

ನಾನೇ ಎಲ್ಲರ ಆತ್ಮನೆಂಬುದನ್ನರಿಯದ ಅಜ್ಞಾನಿಗಳು ಆಸುರಸಂಪತ್ರಿಗೆ 
ವಶರಾಗಿ ಒಬ್ಬರನ್ನೊಬ್ಬರು ಹಿಂಸಿಸುತ್ತಾರೆ. ದೈವಸಂಪತ್ತಿನಿಂದ ಕೂಡಿದ 
ಮಹಾತದು ನಾನೇ ಸಕಲ ಪ್ರಾಣಿಗಳಿಗೂ ಕಾರಣನೆಂಬುದನ್ನು ನಿಶ್ಚಯಿಸಿ 
ನನ್ನನ್ನು ಭಜಿಸುತ್ತಾರೆ. ಈ ಸಜ್ಜನರು ನಾನೇ ಅದ್ದಿತೀಯಬ್ರಹ್ಮವೆಂದೂ 
ಸೂರ್ಯಚಂದ್ರಾದಿರೂಪದಲ್ಲಿದ್ದೇನೆಂದೂ ಸಮಸ್ತವಿಶ್ಚದ ರೂಪದಲ್ಲಿದ್ದೇ 
ನೆಂದೂ ತಿಳಿದು ಜ್ಞಾನಯಜ್ಞಗಳಿಂದ ನನ್ನನ್ನೇ ಅರ್ಚಿಸುತ್ತಿರುವರು. 

ಈ ಸತ್ಯವನ್ನರಿಯದ ಕಾಮಾತ್ಮರು ವೇದೋಕ್ತಕರ್ಮಗಳನ್ನಾಚರಿಸಿ, 


ಅಧ್ಯಾಯ ೯ - ರಾಜವಿದ್ಯಾರಾಜಗುಹ್ಮಯೋಗ ೧೭೭ 


ಸ್ವರ್ಗಾದಿಲೋಕಗಳನ್ನನುಭವಿಸಿ, ಪುಣ್ಯವು ಕ್ಷಯಿಸಿದಮೇಲೆ ಮತ್ತೆ ಮನುಷ್ಯ 
ಲೋಕಕ್ಕೆ ಹಿಂದಿರುಗುತ್ತಾರೆ. ನನ್ನನ್ನು ನಿಷ್ಕಾಮದಿಂದ ಭಜಿಸತಕ್ಕವರ ಯೋಗ 
ಕ್ಷೇಮಗಳನ್ನೂ ನಾನೇ ನೋಡಿಕೊಳ್ಳುತ್ತೇನೆ. ಯಾರು ಯಾರು ಯಾವ 
ದೇವತೆಗಳನ್ನು ಪೂಜಿಸುತ್ತಾರೋ ಅವರೆಲ್ಲರೂ ಪರ್ಯಾಯದಿಂದ ನನ್ನನ್ನೇ 
ಪೂಜಿಸುತ್ತಾರೆಂದು ತಿಳಿ. ಆದರೆ ಆ ಕಾಮಿಗಳು ಈ ರಹಸ್ಯವನ್ನರಿಯದೆ ಇತರ 
ದೇವತಗಳನ್ನರ್ಚಿಸಿ, ಅಲ್ಪಫಲವನ್ನು ಪಡೆಯುತ್ತಾರೆ. ಅವರೇ ನಿಷ್ಕಾಮರಾಗಿ 
ನನ್ನನ್ನು ಅರ್ಚಿಸಿದರೆ ಅನಂತಫಲವನ್ನು ಪಡೆಯುತ್ತಾರೆ. 

ನನ್ನನ್ನು ಪೂಜಿಸುವುದೇನೂ ಕಷ್ಟವಲ್ಲ. ಅದಕ್ಕೆ ಅಧಿಕ ಸಾಮಗ್ರಿಗಳೂ 
ಬೇಕಿಲ್ಲ. ಒಂದು ಹೂ, ಒಂದು ಎಲೆ, ಒಂದ್ದು-ಹಣ್ಣು ಅಥವಾ ಒಂದಿಷ್ಟು 
ನೀರನ್ನು ಪರಮಭಕ್ತಿಯಿಂದ ಅರ್ಪಿಸಿದರೆ ಸಾಕು, ಅದರಿಂದಲೇ ನಾನು 
ತೃಪ್ತನಾಗುವನು. ಆದ್ದರಿಂದ, ಅರ್ಜುನ, ನೀನು ಮಾಡುವ ಸಕಲ ಕರ್ಮವನ್ನೂ 
ನನಗೆ ಅರ್ಪಿಸು. ಇದರಿಂದ ಎಲ್ಲ ಬಂಧನಗಳನ್ನೂ ಕಳಚಿಕೊಂಡು ನನ್ನನ್ನು 
ಸೇರುವೆ. ನನಗೆ ದ್ವೇಷಿಯಾಗಲಿ ಪ್ರಿಯನಾಗಲಿ ಇಲ್ಲ. ನಾನು ಎಲ್ಲರ 
ವಿಷಯದಲ್ಲಿಯೂ ಸಮಾನವಾಗಿ ವರ್ತಿಸುವನು. ಯಾರು ನನ್ನ ಹತ್ತಿರ 
ಬರುತ್ತಾರೋ ಅವರ ಕಷ್ಟ ನೀಗುತ್ತದೆ. (ಬೆಂಕಿಯ ಹತ್ತಿರ ಹೋದರೆ ಚಳಿ 
ಹೋಗುತ್ತದೆ. ಇಲ್ಲದಿದ್ದರೆ ಇಲ್ಲ. ಔಷಧವನ್ನು ಕುಡಿದರೆ ಜ್ವರ ಇಳಿಯುತ್ತದೆ. 
ಇಲ್ಲದಿದ್ದರೆ ಇಲ್ಲ. ಬೆಂಕಿಗಾಗಲಿ ಔಷಧಕ್ಕಾಗಲಿ ಪಕ್ಷಷಾತವೇನೂ ಇಲ್ಲ) 

ಎಂತಹ ಕೆಟ್ಟ ನಡತೆಯವನೇ ಆಗಲಿ ನನ್ನನ್ನು ಆಶ್ರಯಿಸಿ ನನ್ನನ್ನೇ ಭಜಿಸಲು 
ಪ್ರಾರಂಭಿಸಿದರೆ; ಕ್ರಮವಾಗಿ ಅವನು ಸತ್ಪುರುಷನೇ ಆಗಿಬಿಡುವನು. ಭಕ್ತಿಯ 
ಸಾಮರ್ಥ್ಯ ಅಂತಹದು. ಇನ್ನು ಪುಣ್ಯಶಾಲಿಗಳಾಗಿ ಹುಟ್ಟಿ ನನ್ನನ್ನು 
ಭಜಿಸತಕ್ಕವರ ವಿಷಯವಾಗಿ ಹೇಳುವುದೇನು? ಈ ಮನುಷ್ಯಜನದಲ್ಲಿ 
ಸುಖದ ಲೇಶವೂ ಇಲ್ಲ. ಮನುಷ್ಯರಾಗಿ ಹುಟ್ಟಿದವರೆಲ್ಲರೂ ಭಕ್ತಿಮಾರ್ಗದಲ್ಲಿ 
ತೊಡಗಲು ಸಾಧ್ಯವಿದೆ. ಅನಂತಫಲವನ್ನು ನಾನು ಕೊಡುವವನಾಗಿರುವಾಗ ಏಕೆ 
ನನ್ನ ಭಕ್ತರಾಗಿ ಸದ್ಗತಿಯನ್ನು ಪಡೆಯಬಾರದು ? ಅರ್ಜುನ, ನನ್ನನ್ನು 
ಪೂಜಿಸುತ್ತ ನನ್ನ ಭಕ್ತನಾಗಿರು. ಹೀಗಿದ್ದರೆ ಕಡೆಯಲ್ಲಿ ನನ್ನನ್ನೇ ಬಂದು 
ಸೇರುತ್ತೀಯೆ. 


12 


ಅಧ್ಯಾಯ ೧೦ 
ವಿಭೂತಿಯೋಗ 
ಏಳನೆಯ ಮತ್ತು ಒಂಬತ್ತನೆಯ ಅಧ್ಯಾಯಗಳಲ್ಲಿ ಭಗವಂತನ ತತ್ತವನ್ನೂ 


ವಿಭೂತಿಗಳನ್ನೂ ಹೇಳಿದ್ದಾಗಿದೆ. ಆದರೂ ತಿಳಿಯಲು ಕಷ್ಟವಾದ್ದರಿಂದ ಈ 
ಅಧ್ಯಾಯದಲ್ಲಿ ವಿಸ್ತರಿಸಲಾಗುತ್ತದೆ. 


ಶ್ರೀಭಗವಾನುವಾಚ - 
ಭೂಯ ಏವ ಮಹಾಬಾಹೋ ಶೃಣು ಮೇ ಷರಮಂ ವಚಃ ಟ 
ಯತ್ತೇಇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಮಯಾ ॥ ೧ 
ಭಗವಂತನಿಂತೆಂದನು - ಮಹಾಬಾಹು - ಅರ್ಜುನ, ನನ್ನ ಈ 


ಉತೃೃಷ್ಟವಾದ ನುಡಿಯನ್ನು ಇನ್ನೂ ಕೇಳು. ನನ್ನ ಮಾತಿನಿಂದ ಸಂಪ್ರೀತನಾಗುವ 
ನಿನಗೆ ನಿನ್ನ ಹಿತಕಾಮನೆಯಿಂದ ಹೇಳುತ್ತಿದ್ದೇನೆ. 


ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ !ಟ 
ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ॥ ೨ 


ನನ್ನ ಉತ್ಪತ್ತಿಯ ವಿಷಯವನ್ನು ದೇವಗಣಗಳೂ ತಿಳಿದಿಲ್ಲ ಮಹರ್ಷಿಗಳೂ 
ತಿಳಿದಿಲ್ಲ. ಏಕೆಂದರೆ, ಈ ದೇವತೆಗಳಿಗೂ ಮಹರ್ಷಿಗಳಿಗೂ ಸರ್ವಪ್ರಕಾರ 
ದಲ್ಲಿಯೂ ನಾನೇ ಆದಿಯಾಗಿದ್ದೇನೆ. 


ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಮ್‌ | 

ಅಸಂಮೂಢಃ ಸ ಮರ್ತೇಷು ಸರ್ವಪಾಪೈಃ ಪ್ರಮುಚ್ಛತೇ ॥ ೩ 

ಯಾವಾತನು ನನ್ನನ್ನು ಅನಾದಿಯೆಂದೂ ಆದ್ದರಿಂದಲೇ ಜನ್ಮರಹಿತನೆಂದೂ 
ಲೋಕಗಳಿಗೆ ಮಹೇಶ್ವರನೆಂದೂ ತಿಳಿಯುತ್ತಾನೋ ಅವನು ಮಾನವರಲ್ಲಿ 
ಮೋಹರಹಿತನಾದವನು. ಆತನು (ತಿಳಿದು ಮಾಡಿದ ಮತ್ತು ತಿಳಿಯದೆ 
ಮಾಡಿದ) ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. 

ಬುದ್ಧಿರ್ಜಾನಮಸಂಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ | 

ಸುಖಂ ದುಃಖಂ ಭವೋ*ಭಾವೋ ಭಯಂ ಚಾಭಯಮೇವ ಚ ॥ ೪ 


ಅಧ್ಯಾಯ ೧೦ - ವಿಭೂತಿಯೋಗ ೧೭೯ 


ಅಹಿಂಸಾ ಸಮತಾ ತುಷ್ಪಿಸ್ತಪೋ ದಾನಂ ಯಶೋತಯಶಃ ! 
ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ಗಿಧಾಃ ॥ ೫ 


ಬುದ್ಧಿ (ಸೂಕ್ಷ್ಮವಿಷಯವನ್ನರಿಯುವ ಸಾಮಥ್ಯ), ಜ್ಞಾನ (ಆತಾದಿ 
ವಿಷಯಗಳ' ತಿಳಿವಳಿಕೆ, ಯುಕ್ತಾಯುಕ್ತವಿವೇಚನೆ, ತಾಳ್ಮೆ ಸತ್ಯ, 
ಬಾಹ್ಯೇಂದ್ರಿಯನಿಗ್ರಹ, ಮನೋನಿಗ್ರಹ, ಸುಖ, ದುಃಖ, ಹುಟ್ಟುವುದು, 
ಹುಟ್ಟದಿರುವುದು, ಭಯ, ಅಭಯ - ಇವುಗಳಲ್ಲದೆ ಅಹಿಂಸೆ, ಸಮತೆ 
(ಚಿತ್ತವನ್ನು ಏರುಪೇರಿಲ್ಲದೆ ಇಟ್ಟುಕೊಳ್ಳುವುದು), ದೊರಕಿದ್ದರಲ್ಲಿ ತೃಪ್ತಿ 
ತಪಸ್ಸು (ಇಂದ್ರಿಯಗಳನ್ನು ಬಿಗಿಹಿಡಿದು ದೇಹವನ್ನು ದಂಡಿಸುವುದು), ದಾನ, 
ಕೀರ್ತಿ, ಅಪಕೀರ್ತಿ - ಈ ಪ್ರಕಾರವಾದ ಬುದ್ಧಿಯೇ ಮೊದಲಾದ ಭಾವಗಳು 
ಸಕಲ ಪ್ರಾಣಿಗಳಿಗೆ ನನ್ನಿಂದಲೇ (ಅವರವರ ಕರ್ಮಾನುಸಾರವಾಗಿ) ನಾನಾ 
ಪ್ರಕಾರಗಳಾಗಿ ದೊರೆಯುತ್ತವೆ. 


ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಟ 

ಮದ್ಭಾವಾ ಮಾನಸಾ ಜಾತಾ ಯೇಷಾಂ ಲೋಕ ಇಮಾಃ ಪ್ರಜಾಃ ॥ ೬ 

ಪ್ರಾಚೀನರಾದ ಭೃಗು ಮೊದಲಾದ ಏಳು ಮಹರ್ಷಿಗಳು ಮತ್ತು 
ಸಾವರ್ಣರೆಂಬ ನಾಲ್ವರು ಮನುಗಳು - ಇವರೆಲ್ಲರೂ ನನ್ನ ಮನಸ್ಸಿನಿಂದ 


ಹುಟ್ಟಿದವರು; ನನ್ನಲ್ಲಿಯೇ ಇಟ್ಟ ಭಾವನೆಯುಳ್ಳವರು. ಲೋಕದಲ್ಲಿರುವ ಈ 
ಪ್ರಜೆಗಳೆಲ್ಲರೂ ಇವರಿಂದ ಜನಿಸಿದರು. 


ವಿವರಣೆ : ಸಪ್ತಷಿ೯ಗಳ ಹೆಸರು ಮೂರು ಪ್ರಕಾರದಲ್ಲಿರುವುದು ಪ್ರಾಚೀನ 
ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಮಹಾಭಾರತದ ನಾರಾಯಣೀಯೋಪಾಖ್ಯಾನ 
ದಲ್ಲಿ ಭೃಗು, ಮರೀಚಿ, ಅತ್ರಿ, ಪುಲಸ್ಯ, ಪುಲಹ, ಕ್ರತು, ವಸಿಷ್ಠ - ಎಂಬ 
ಸಪ್ಪರ್ಷಿಗಳನ್ನು ಹೆಸರಿಸಿ ಇವರು ಪ್ರವೃತ್ತಿಧರ್ಮಕ್ಕೆ ಕಾರಣರೆಂದು 
ಹೇಳಿರುವುದರಿಂದ, ಪ್ರಕೃತ ಇವರನ್ನೇ ಗ್ರಹಿಸುವುದು ಯುಕ್ತ. ಇನ್ನು ಮನುಗಳು 
ಹದಿನಾಲ್ಕು ಮಂದಿ. ಸ್ವಾಯಂಭುವ, ಸ್ವಾರೋಚಿಷ, ಔತ್ರಮೀ, ತಾಮಸ, ರೈವತ, 
ಚಾಕ್ಷುಷ, ವೈವಸ್ವತ - ಎಂಬ ಏಳು ಮಂದಿ ಒಂದು ವರ್ಗ. ಸಾವರ್ಣಿ, 
ದಕ್ಷಸಾವರ್ಣಿ, ಬ್ರಹಸಾವರ್ಣಿ, ಧರ್ಮಸಾವರ್ಣಿ, ರುದ್ರಸಾವರ್ಣಿ, ದೇವ 
ಸಾವರ್ಣಿ, ಇಂದ್ರಸಾವರ್ಣಿ - ಎಂಬ ಏಳು ಮಂದಿ ಇನ್ನೊಂದು ವರ್ಗ. ಈ 
ಹದಿನಾಲ್ಕು ಮನುಗಳು ಕ್ರಮವಾಗಿ ಒಂದೊಂದು ಮನ್ವಂತರದ ಪ್ರಭುಗಳು. 

ಹೀಗಿರುವಲ್ಲಿ ನಾಲ್ವರು. ಮನುಗಳನ್ನು ಮಾತ್ರ ಇಲ್ಲಿ ಹೇಳಲು 


೧೮೦ ಗೀತಾರ್ಥಪ್ರಕಾಶ 


ಕಾರಣವೇನು? ಅವರು ಯಾರು? ಶ್ರೀಶಾಂಕರಭಾಷ್ಯದಲ್ಲಿ "ಚತ್ತಾರೋ 
ಮನವಃ' ಎಂಬುದಕ್ಕೆ "ಸಾವರ್ಣಾ ಇತಿ ಪ್ರಸಿದ್ದಾ' ಎಂದು ವಿವರಣೆ ಇದೆ. ಏಳು 
ಮಂದಿ "ಸವರ್ಣಿ'ಗಳಿರುವಾಗ ಈ ನಾಲ್ವರು ಯಾರು? ನಾಲ್ವರನ್ನೇ ಗ್ರಹಿಸಲು 
ನಿಮಿತ್ತವೇನು? ಶ್ರೀರಾಮಾನುಜಾಚಾರ್ಯರೂ ಸಹ ನಾಲ್ವರು ಸಾವರ್ಣಿಕ 
ಮನುಗಳೆಂದು ಬರೆದಿದ್ದಾರೆ. ಕೆಲವರು "ಪೂರ್ವೇ ಚತ್ವಾರಃ' ಎಂದರೆ ಸನಕ, 
ಸನಂದನ, ಸನಾತನ, ಸನತ್ಕುಮಾರರೆಂಬ ನಾಲ್ವರು ಬ್ರಹ್ಮಮಾನಸಪುತ್ರರೆಂದು 
ಹೇಳಿದ್ದಾರೆ. ಆದರೆ ಅವರು ನಿವೃತ್ತಿಮಾರ್ಗದವರು. "ಯೇಷಾಂ ಲೋಕ ಇಮಾಃ 
ಪ್ರಜಾಃ' ಎಂಬ ಮುಂದಿನ ಮಾತಿಗೆ ವಿರೋಧವಾಗುತ್ತದೆ. 

ಲೋಕಮಾನ್ಯ ತಿಲಕರು ತಮ್ಮ ಗೀತಾರಹಸ್ಯದ ಇದೇ ಶ್ಲೋಕದ 
ವಿವರಣೆಯಲ್ಲಿ "ಪೂರ್ವೇ ಚತ್ವಾರಃ ಎಂದು ವಿಭಾಗಿಸಿ, ವಾಸುದೇವ, 
ಸಂಕರ್ಷಣ, ಪ್ರದ್ಯುಮ್ನ ಅನಿರುದ್ಧರೇ ಅವರೆಂದು ಹೇಳಿದ್ದಾರೆ. ಇವರಲ್ಲಿ 
ಕಡೆಯವನಾದ ಅನಿರುದ್ಧನಿಂದ (ಬ್ರಹ್ಮದೇವನಿಂದ) ಮರೀಜ್ಯಾದಿಗಳು 
ಹುಟ್ಟಿದರೆಂದು ಮಹಾಭಾರತದಲ್ಲಿ ಹೇಳಿದೆ (ಶಾಂತಿ. ೩೩೯-೩೪ರಿಂದ ೪೦, 
೬೦-೭೨, ೩೪೦-೭೨ರಿಂದ ೩೧). ಈ ನಾಲ್ಕು ಮೂರ್ತಿಗಳಿಗೆ 
ಚತುರ್ವ್ಯೂಹವೆಂಬ ಸಂಜ್ಞೆಯಿದ್ದು, ಈ ಮೂರ್ತಿಗಳು ಸ್ವತಂತ್ರವಾದವು 
ಗಳೆಂಬ ಇನ್ನೊಂದು ಭಾಗವತಪಂಥವಿದ್ದರೂ ಅದು ಇಲ್ಲಿ ಗ್ರಾಹ್ಯವಲ್ಲವೆಂದು 
ಶ್ರೀ ತಿಲಕರು ಹೇಳಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ರಾಮರಾಯ ಕವಿಗಳು ಬರೆದ 
ಭಾಷ್ಕಾರ್ಕಪ್ರಕಾಶವೆಂಬ ವ್ಯಾಖ್ಯೆಯಲ್ಲಿ - ಮನುಗಳು ಹದಿನಾಲ್ಕು ಮಂದಿ 
ಇದ್ದರೂ ಒಂದು ಮನ್ವಂತರದಲ್ಲಿ ನಾಲ್ವರೇ ಪ್ರಜಾಸ್ಟಷ್ಟಿಗೆ ಕಾರಣರೆಂದೂ ಅವರ 
ಹೆಸರುಗಳು ಬ್ರಹ್ಮಸಾವರ್ಣ, ರುದ್ರಸಾವರ್ಣ, ಧರ್ಮಸಾವರ್ಣ ಮತ್ತು 
ದಕ್ಷಸಾವರ್ಣ - ಎಂದೂ ಬರೆದಿದ್ದಾರೆ. ಇದಕ್ಕೆ ಆಧಾರವನ್ನು ತಿಳಿಸಿಲ್ಲ. 
ಆಧಾರವು ದೊರಕಿದರೆ ಈ ಪಕ್ಷವೇ ಭಾಷ್ಯಸಂಮತವಾಗುತ್ತದೆ. 


ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ತ್ವತಃ | 
ಸೋತವಿಕಂಪೇನ ಯೋಗೇನ ಯುಜ್ಯತೇ ನಾತ್ರ ಸಂಶಯಃ ॥ ೭ 


ನನ್ನ ಈ ವಿಭೂತಿಯನ್ನೂ (ಮಾಹಾತ್ಮ್ಯದ ವಿಸ್ತಾರವನ್ನೂ) ಯೋಗವನ್ನೂ 
ಎಂದರೆ ನಾನು ಮಾಡಿರುವ ಘಟನೆಯನ್ನೂ ಅಥವಾ ಯೋಗಸಾಮರ್ಥ್ಯವನ್ನೂ 
ಯಾವಾತನು ಇದ್ದಂತೆ ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೋ ಅವನು (ಆತ್ಮ 
ವಿಷಯಕ) ಚಿತ್ತಸ್ಥೈರ್ಯದಿಂದ ಕೂಡಿದವನಾಗುತ್ತಾನೆ. ಈ ವಿಷಯದಲ್ಲಿ 
ಸಂದೇಹವಿಲ್ಲ. 


ಅಧ್ಯಾಯ ೧೦ - ವಿಭೂತಿಯೋಗ ೧೮೧ 


ಅಹಂ ಸರ್ವಸ್ಮ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೇ | 

ಇತಿ ಮತ್ತಾ ಭಜಂತೇ ಮಾಂ ಬುಧಾ ಭಾವಸಮನ್ನಿತಾಃ ॥ ೮ 

ನಾನು ಈ ಸಮಸ್ತ ಜಗತ್ತಿನ ಜನ್ಮಸ್ಮಾನವೆಂದೂ ಸ್ಥಿತಿ, ನಾಶ, ಭೋಗ 
ಮೂದಲಾದದ್ದಲ್ಲವೂ ನನ್ನಿಂದ ನಡೆಯುತ್ತದೆಯೆಂದೂ ತಿಳಿದುಕೊಂಡಿರುವ. 
ತತ್ವವಿದರು ಪರಮಾರ್ಥದಲ್ಲಿ ಅಭಿನಿವೇಶವೆಂಬ ಭಾವದಿಂದ ಕೂಡಿದವರಾಗಿ 
ನನ್ನನ್ನು ಭಜಿಸುತ್ತಾರೆ. 


ಟಿಪ್ಪಣಿ - ಅಭಿನಿವೇಶ = ಪರಮಾರ್ಥತತ್ತದಲ್ಲಿ ಅತಿಶಯವಾದ 
ಅಭಿಮಾನ. 

ಮಚ್ಚಿತ್ತಾ ಮದ್ದತಪ್ರಾಣಾಃ ಬೋಧಯಂತಃ ಪರಸ್ಪರಮ್‌ | 

ಕಥಯಂತಶ್ಚ ಮಾಂ ನಿತ್ಯಂ ತುಷ್ಕಂತಿ ಚ ರಮಂತಿ ಚ ॥ ೯ 


ಆ ಜನರು ನನ್ನಲ್ಲಿಯೇ ಚಿತ್ರವನ್ನಿಟ್ಟು, ನನ್ನಲ್ಲಿಯೇ ಪ್ರಾಣವನ್ನಿಟ್ಟು ಎಂದರೆ 
- ನನಗಾಗಿಯೇ ಬಾಳತಕ್ಕವರಾಗಿ, ಪರಸ್ಪರ ನನ್ನ ವಿಷಯವನ್ನು ತಿಳಿಸುತ್ತ ನನ್ನ 
ವಿಚಾರವನ್ನು ಸದಾ ಹೇಳುತ್ತ ತೃಪ್ತರಾಗಿ ಆನಂದಿಸುತ್ತಾರೆ. 

ತೇಷಾಂ ನಿತ್ಕಾಭಿಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಮ್‌ | 

ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ ॥ ೧೦ 

ಹೀಗೆ (ಬಾಹ್ಯವಿಷಯಗಳನ್ನು ತೊರೆದು) ಸರ್ವದಾ ನನ್ನಲ್ಲಿ ಆಸಕ್ತರಾಗಿ 
ಕೇವಲ ಪ್ರೇಮದಿಂದಲೇ ನನ್ನನ್ನು ಸೇವಿಸುವವರಿಗೆ ನಾನು ಬುದ್ಧಿಯೋಗವನ್ನು 
- ಎಂದರೆ - ಸಮ್ಯಗ್‌ದರ್ಶನದ ಯೋಗವನ್ನು ನೀಡುತ್ತೇನೆ. ಆ ಸಮ್ಯಗ್‌ 
ದರ್ಶನದಿಂದ ಅವರು ನನ್ನನ್ನು ಸೇರಿಕೊಳ್ಳುತ್ತಾರೆ. 


ತೇಷಾಮೇವಾನುಕಂಪಾರ್ಥಮಹಮಜ್ಞಾನಜಂ ತಮಃ ಟ 


ನಾಶಯಾಮ್ಯಾತಭಾವಸ್ಕೋ ಜ್ಞಾನದೀಪೇನ ಭಾಸ್ವತಾ ॥ ೧೧ 


ನಾನು ಆ ಭಕ್ತಜನರ ಮೇಲಿರುವ ಕನಿಕರದಿಂದ, ಅವರ ಅಂತಃಕರಣ 
ದಲ್ಲಿಯೇ ಇದ್ದುಕೊಂಡು ಅವಿವೇಕಜನ್ಯವಾದ ತಪ್ಪು ತಿಳಿವಳಿಕೆಯೆಂಬ 
ಕತ್ತಲೆಯನ್ನು ಪ್ರಕಾಶಮಾನವಾದ ಜ್ಞಾನದೀಪದಿಂದ ನಾಶ ಮಾಡುವೆನು. 
(ಅವರಿಗೆ ಆತ್ಮಜ್ಞಾನವನ್ನು ನೀಡುವೆನು ಎಂದು ಅಭಿಪ್ರಾಯ) 


ವಿವರಣೆ : ಅಜ್ಞಾನವೇ ಕತ್ತಲೆಯಾದರೂ "ಅಜ್ಞಾನಜಂ ತಮಃ' ಎಂದು 
ಹೇಳಿರುವುದರಿಂದ ಅಜ್ಞಾನಶಬ್ದಕ್ಕೆ ಅವಿವೇಕವೆಂದು ಅರ್ಥವನ್ನು ಹೇಳಿದೆ. 


೧೮೨ ಗೀತಾರ್ಥಪ್ರಕಾಶ 


ಉಳಿದ ಕಡೆ ಅಜ್ಞಾನವೆಂದರೆ ತಪ್ಪು ತಿಳಿವಳಿಕೆ. ಇಲ್ಲಿ ಜ್ಞಾನದೀಪ ಎಂಬ 
ರೂಪಕವನ್ನು ಭಾಷ್ಯಕಾರರು ಸುಂದರವಾಗಿ ಉಪಪಾದಿಸಿದ್ದಾರೆ - ಆತ್ಮನೇ ಸತ್ಯ, 
ಉಳಿದದ್ದು ಮಿಥ್ಯೆ - ಎಂಬ ವಿವೇಕಪ್ರತ್ಯಯವೇ ಜ್ಞಾನದೀಪದ ಆಕಾರ, ಭಕ್ತಿ 
ಈ ದೀಪದ ಎಣ್ಣೆ, ನನ್ನಲ್ಲಿಟ್ಟಿರುವ ಅಭಿಮಾನವೇ ಗಾಳಿ, ಬ್ರಹ್ಮಚರ್ಯಾದಿ 
ಸಾಧನಗಳಿಂದ ಸಂಸ್ಕೃತವಾದ ಪ್ರಜ್ಞೆಯೇ ಬತ್ತಿ ವೈರಾಗ್ಯವನ್ನು ತಳೆದ 
ಅಂತಃಕರಣವೇ ದೀಪದ ಹಣತೆ, ರಾಗದ್ವೇಷಾದಿಗಳೆಂಬ ಗಾಳಿಯ ಹೊಡೆತ 
ಏಲ್ಲದ ಮನಸ್ಸು ದೀಪವಿಡುವ ಕೋಣೆ, ಸಮ್ಯಗ್‌ದರ್ಶನವೆಂಬುದೇ 
ಜ್ಞಾನದೀಪದ ಪ್ರಭೆ. 


ಅರ್ಜುನ ಉವಾಚ ಇ 
ಪರಂ ಬ್ರಹ್ಮ ಪರಂ ಧಾಮ ಹವಿತ್ರಂ ಪರಮಂ ಭವಾನ್‌ | 


ಪುರುಷಂ ಶಾಶ್ವತಂ ದಿವೃಮಾದಿದೇವಮಜಂ ವಿಭುಮ್‌ ॥ ೧೨ 
ಆಹುಸ್ತಾಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಟ 
ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ॥ ೧೩ 


ಅರ್ಜುನನು ಹೀಗೆಂದನು - ನೀನು ಪರಮಾತ್ಮ ಪರಮ ತೇಜಸ್ಸು, 
ಪರಮ ಪಾವನ. ನೀನು ಶಾಶ್ವತನಾದ ಪುರುಷನೆಂದೂ ಸ್ವರ್ಗದಲ್ಲಿರುವ 
ಆದಿದೇವನೆಂದೂ ಜನ್ಮ್ನರಹಿತನೆಂ ದೂ ಸರ್ವವ್ಯಾಪಕನಾದ ವಿಭುವಂದೂ 
ಯಷಿಗಳೆಲ್ಲರೂ ಹೇಳುತ್ತಾರೆ. ದೇವರ್ಷಿಯಾದ ನಾರದನೂ ಅಸಿತದೇವಲನೂ 
ವ್ಯಾಸಮುನಿಯೂ ಹಾಗೆಯೇ ಹೇಳುತ್ತಾರೆ. ಅಲ್ಲದೆ ಸ್ವತಃ ನೀನೇ ಹಾಗೆಂದು 
ನನಗೆ ಹೇಳುತ್ತಿದ್ದೀಯೆ. 

ಟಪ್ಪಣಿ : ಅಸಿತ, ದೇವಲ - ಎಂದು ಇಬ್ಬರಲ್ಲ. ಅಸಿತದೇವಲನೆಂದು 
ಒಬ್ಬನೇ ಆದ ಖುಷಿಯ ಹೆಸರು. 

ಸರ್ವಮೇತದೃತಂ ಮನ್ಶೇ ಯನ್ಮಾಂ ವದಸಿ ಕೇಶವ 1 

ನ ಹಿತೇ ಭಗವನ್‌ ವ್ಯಕ್ತಿಂ ವಿದುರ್ದೇವಾ ನ ದಾನವಾಃ ॥ ೧೪ 


ಹೇ ಕೇಶವ, ಇದೆಲ್ಲವೂ - ಯಷಿಗಳು ಹೇಳುವುದೂ-ನೀನು ಹೇಳುವುದೂ 
ಸತ್ಯವೆಂದೇ ನಾನು ನಂಬುತ್ತೇನೆ. ಹೇ ಭಗವನ್‌, ನಿನ್ನ ಅಭಿವ್ಯಕ್ತಿಯ 
ಮೂಲವೇನೆಂಬುದು ದೇವತೆಗಳಿಗೂ ಗೊತ್ತಿಲ್ಲ ದಾನವರಿಗೂ ಗೊತ್ತಿಲ್ಲ. 
(ಏಕೆಂದರೆ, ನೀನು ಅವರೆಲ್ಲರಿಗೂ ಆದಿಯಾಗಿದ್ದೀಯೆ) 


ಅಧ್ಯಾಯ ೧೮ - ವಿಭೂತಿಯೋಗ ೧೮೩ 


ಸ್ವಯಮೇವಾತ್ಮನಾತಾನಂ ವೇತ್ಥ ತ್ವಂ ಪುರುಷೋತ್ತಮ ಟ 

ಭೂತಭಾವನ ಭೂತೇಶ ದೇವದೇವ ಜಗತ್ಪತೇ ॥ ೧೫ 

ಹೇ ಪುರುಷೋತ್ತಮ, ಭೂತಭಾವನ, ಭೂತೇಶ, ದೇವದೇವ, ಜಗದೀಶ್ವರ 
-ನೀನೇ ನಿನ್ನನ್ನು ನಿನ್ನಿಂದ ಅರಿತುಕೊಂಡಿದ್ದೀಯೆ. 

ವಿವರಣೆ : ಭೂತಭಾವನ ಎ ಸ್ಥಾವರಜಂಗಮಗಳೆಂಬ ಭೂತವಸ್ತುಗಳನ್ನು 
ಉತ್ಪಾದಿಸತಕ್ಕವನು. 

ವಕ್ತುಮರ್ಹಸ್ಮಶೇಷೇಣ ದಿವ್ಮಾ ಹ್ಯಾತವಿಭೂತಯಃ | 

ಯಾಭಿರ್ವಿಭೂತಿಭಿರ್ಲೋಕಾನಿಮಾಂಸ್ತ್ರಂ ವಾಹ ತಿಷ್ಕಸಿ ॥ ೧೬ 

ಯಾವ ವಿಭೂತಿಗಳಿಂದ - ಮಹಿಮಾನ್ವಿತ ವಸ್ತುರೂಪಗಳಿಂದ ನೀನು ಈ 
ಸಮಸ್ತ ಲೋಕಗಳನ್ನು ವ್ಯಾಪಿಸಿಕೊಂಡಿರುವೆಯೋ ಆ ವಿಭೂತಿಗಳು 
ದಿವ್ಯವಾದವುಗಳೇ ಸರಿ. ಅವನ್ನು ಒಂದೂ ಬಿಡದಂತೆ ಪೂರ್ತಿಯಾಗಿ ನೀನು 
ಹೇಳಬೇಕು. 

ಕಥಂ ವಿದ್ಯಾಮಹಂ ಯೋಗಿನ್‌ ತ್ವಾಂ ಸದಾ ಪರಿಚಿಂತಯನ್‌ | 

ಕೇಷು ಕೇಷು ಚ ಭಾವೇಷು ಚಿಂತ್ಕೋತಸಿ ಭಗವನಯಾ ॥ ೧ 

ಎಲ್ಫೆ ಯೋಗಿಯೆ, ನಿನ್ನನ್ನು ನಾನು ಸದಾ ಧ್ಯಾನಿಸುತ್ತಿದ್ದರೆ, ನಿನ್ನನ್ನು 
ಅರಿತುಕೊಳ್ಳುವುದು ಹೇಗೆ ? ಯಾವ ಯಾವ ಭಾವಗಳಲ್ಲಿ - ಪದಾರ್ಥಗಳಲ್ಲಿ 
ಹೇ ಭಗವಂತ, ನಿನ್ನನ್ನು ಚಿಂತಿಸಬೇಕು ? 

ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ | 

ಭೂಯಃ ಕಥಯ ತೃಪ್ಪಿರ್ಶಿ ಶೃಣ್ವತೋ ನಾಸ್ತಿ ಮೇತಮೃತಮ್‌ ॥ ೧೮ 

ಜನಾರ್ದನ, ನಿನ್ನ ಯೋಗಸಾಮರ್ಥ್ಯವನ್ನೂ ಮಾಹಾತ್ಮದ ವಿಸ್ಮ್ತಾರವನ್ನೂ 
ಇನ್ನೂ ಹೇಳು. ನಿನ್ನ ವಾಕ್ಕಾಮೃತವನ್ನು ಎಷ್ಟು ಕೇಳಿದರೂ ನನಗೆ 
ತೃಪ್ತಿಯಾಗುವುದಿಲ್ಲ. 
ಶ್ರೀಭಗವಾನುವಾಚ - 

ಹಂತ ತೇ ಕಥಯಿಷ್ಕಾಮಿ ದಿವ್ಕಾ ಹ್ಮಾತ್ತವಿಭೂತಯಃ ಟ 

ಪ್ರಾಧಾನ್ಮತಃ ಕುರುಶ್ರೇಷ್ಠ ನಾಸ್ತಂತೋ ವಿಸ್ತರಸ್ಕ ಮೇ ॥ ೧೯ 

ಆಗ ಭಗವಂತನಿಂತೆಂದನು - ಆಹಾ! ಆಗಲಪ್ಪ ಅರ್ಜುನ, ದಿವ್ಯವಾದ 
ನನ್ನ ಆತ್ಮವಿಭೂತಿಗಳಿವೆಯಲ್ಲ, ಇವುಗಳಲ್ಲಿ ಮುಖ್ಯವಾದವನ್ನು ಆರಿಸಿ ನಿನಗೆ 


೧೮೪ ಗೀತಾರ್ಥಪ್ರಕಾಶ 


ಹೇಳುವೆನು. ಅವುಗಳ ವಿಸ್ತಾರಕ್ಕೆ ಕೊನೆಯಿಲ್ಲ. 


ಅಹಮಾತ್ಮಾ ಗುಡಾಕೇಶ ಸರ್ವಭೂತಾಶಯಸ್ಥಿತಃ | 
ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂತ ಏವ ಚ ॥ ೨೦ 


ಎಲ್ಫೆ ಗುಡಾಕೇಶ (ಅರ್ಜುನ), ನಾನು ಸರ್ವಪ್ರಾಣಿಗಳ ಹೃದಯದಲ್ಲಿರುವ 
ಪ್ರತ್ಯಗಾತನಾಗಿದ್ದೇನೆ. ಸಕಲ ಭೂತಗಳಿಗೂ ನಾನೇ ಆದಿಯಾದ ಉತ್ಪತ್ತಿ, 
ಮಧ್ಯದ ಸ್ಥಿತಿ, ಅಂತ್ಯದ ಪ್ರಳಯವೂ ಆಗಿದ್ದೇನೆ. 

ವಿವರಣೆ : ಹೃದಯಸ್ಥನಾದ ಆತ್ಮನು ನಾನೆಂದು ಮೊದಲು ಹೇಳಿದ್ದರಿಂದ 
ಇದು ಬಹುಮುಖ್ಯವಾದ ವಿಭೂತಿ. "ಹೃದಯಗತನಾದ ಪ್ರತ್ಯಗಾತ್ಮನೇ ನಾನು' 
ಎಂದು ಧ್ಯಾನಿಸುತ್ತಿರಬೇಕು. ಇದಾಗದಿದ್ದರೆ ಮುಂದೆ ಹೇಳುವ ವಸ್ತುಗಳಲ್ಲಿ 
ಪರಮಾತನಿದ್ದಾನೆಂದು ಚಿಂತಿಸಬೇಕು. ಗುಡಾಕಾ ಎಂದರ ನಿದ್ರ ಅಥವಾ ಜಾಡ್ಯ. 
ಅದನ್ನು ಜಯಿಸಿದವನು - ಅದರ ಮೇಲೆ ಪ್ರಭುತ್ವವುಳ್ಳವನು ಗುಡಾಕೇಶ. 
ಕಲವರು ಗುಡಾ ಎಂದರೆ ದಟ್ಟವಾದ ಕೇಶ. ಕೇಶಗಳುಳ್ಳವನು ಗುಡಾಕೇಶ 
ಎಂದು ಹೇಳುತ್ತಾರೆ. ಗುಡಾಕೇಶನೆಂದರೆ ಅರ್ಜುನ. ಇದೊಂದು ರೂಢಶಬ್ದ. 


ಆದಿತ್ಕಾನಾಮಹಂ ವಿಷ್ಣುರ್ಜೋತಿಷಾಂ ರವಿರಂಶುಮಾನ್‌ | 
ಮರೀಚಿರ್ಮರುತಾಮಸ್ಮಿ ನಕ್ಟತ್ರಾಣಾಮಹಂ ಶಶೀ ॥ ೨೧ 


ದ್ವಾದಶಾದಿತ್ಯರಲ್ಲಿ ನಾನು ವಿಷ್ಣುವೆಂಬ ಆದಿತ್ಯನಾಗಿದ್ದೇನೆ. ಬೆಳಗುವ 
ಜ್ಯೋತಿಗಳಲ್ಲಿ ಪ್ರಶಸ್ತ ಕಿರಣಗಳುಳ್ಳ ರವಿಯಾಗಿದ್ದೇನೆ. ಮರುತ್ತುಗಳಲ್ಲಿ 
ಮರೀಚಿ ನಾನು. ನಕ್ಷತ್ರಗಳಿಗೆ ಪತಿಯಾದ ಚಂದ್ರ ನಾನು. 


ವಿವರಣೆ : ದ್ವಾದಶಾದಿತ್ಯರು : ಧಾತೃ, ಮಿತ್ರ, ಅರ್ಯಮ, ಶಕ್ರ, ವರುಣ, 
ಅಂಶ, ಭಗ, ವಿವಸ್ತಾನ್‌, ಪೂಷ, ಸವಿತೃ, ತ್ವಷ್ಟೃ, ವಿಷ್ಣು - ಇದೂಂದು ಕ್ರಮ. 
ಇನ್ನೊಂದು ಕ್ರಮದಿಂದ - ಅಂಶ, ಭಗ, ಮಿತ್ರ, ವರುಣ, ಧಾತೃ, ಅರ್ಯಮ, 
ಜಯಂತ, ಭಾಸ್ಕರ, ತ್ರಷ್ಟ, ಪೂಷ, ಇಂದ್ರ, ವಿಷ್ಣು. ಇವರು ಅದಿತಿಯ 
ಮಕ್ಕಳಾದ್ದರಿಂದ ಆದಿತ್ಯರು. ಮರುದ್ದೇವತಗಳು ಏಳು ಜನರೆಂದೂ 
ನಲವತ್ತೊಂಬತ್ತು ಜನರೆಂದೂ ವರ್ಣನೆ ಇದೆ. ಅಶ್ವಿನ್ಯಾದಿ ತಾರೆಗಳಿಗೆ ಚಂದ್ರನು 


ಪತಿ. 


ವೇದಾನಾಂ ಸಾಮವೇದೋ೩ಸ್ಮಿ ದೇವಾನಾಮಸ್ಮಿ ವಾಸವಃ 1 
ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ॥ ಲ 


ಅಧ್ಯಾಯ ೧೦ - ವಿಭೂತಿಯೋಗ ೧೮೫ 


ವೇದಗಳಲ್ಲಿ ಸಾಮವೇದವಾಗಿದ್ದೇನೆ. ರುದ್ರರು, ಆದಿತ್ಯರು - ಮೊದಲಾದ 
ದೇವತಗಳಲ್ಲಿ ಇಂದ್ರನೇ ನಾನು. ಇಂದ್ರಿಯಗಳಲ್ಲಿ ಮನಸ್ಸಾಗಿದ್ದೇನೆ. 
ದೇಹೇಂದ್ರಿಯಗಳಿಂದ ಕೂಡಿದ ಪ್ರಾಣಿದೇಹಗಳಲ್ಲಿ ಬುದ್ಧಿಯೆಂಬ ಅಂತಃಕರಣ 
ವೃತ್ತಿ ನಾನು. 

ವಿವರಣೆ : ಸಾಮವೇದವು ಗೀತಿಯುಕ್ತವಾದ್ದರಿಂದಲೂ ಖುಗ್ಗೇದದ 
ಸಾರವೇ ಸಾಮವೇದವೆಂದೂ ಅದರಿಂದ ಓಂಕಾರವು ಹುಟ್ಟಿತಂದು ಛಾಂದೋಗ್ಯ 
ದಲ್ಲಿ (೧-೧-೨ ವರ್ಣನೆಯಿರುವುದರಿಂದಲೂ ಸಾಮವೇದಕ್ಕೆ ಪ್ರಾಶಸ್ಯವನ್ನು 
ಹೇಳಿರಬಹುದು. ಮನಸ್ಸು ಇಂದ್ರಿಯವೆಂದೂ ಇಂದ್ರಿಯವಲ್ಲವೆಂದೂ ಎರಡು 
ಪಕ್ಟಗಳಿವೆ. ಇಲ್ಲಿ ಮನಸ್ಸು ಇಂದ್ರಿಯವೆಂದು ಒಪ್ಪಲಾಗಿದೆ. 

ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಪರಕ್ಷಸಾಮ್‌ | 

ವಸೂನಾಂ ಪಾವಕಶ್ನಾಸ್ಥಿ ಮೇರುಃ ಶಿಖರಿಣಾಮಹಮ್‌ ॥ ೨೩ 


ಏಕಾದಶರುದ್ರರಿಗ ಒಡೆಯನಾದ ಶಂಕರನಾಗಿದ್ದೇನೆ. ಯಕ್ಷರಾಕ್ಷಸರಲ್ಲಿ 
ಕುಬೇರನಾಗಿದ್ದೇನೆ. ಅಷ್ಟವಸುಗಳಲ್ಲಿ ಅನಲ ಎಂಬ ಹೆಸರಿನ ಪಾವಕನು ನಾನು. 
ಪರ್ವತಗಳಲ್ಲಿ ಮೇರುವಾಗಿದ್ದೇನೆ. 

ವಿವರಣೆ : ಏಕಾದಶರುದ್ರರಲ್ಲಿ ಶಂಕರ ಎಂಬ ಹೆಸರು ಎಲ್ಲಿಯೂ ಇಲ್ಲದ 
ಕಾರಣ ಏಕಾದಶರುದ್ರರಿಗೆ ಒಡೆಯನೆಂದು ಅರ್ಥವನ್ನು ಬರೆದಿದೆ. ಅವರು 
ಯಾರೆಂದರೆ ಅಜ್ಯಕಪಾತ್‌, ಅಹಿರ್ಬುಧ್ಧ್ಯ, ಪಿನಾಕಿ, ಅಪರಾಜಿತ, ಯತ, 
ಪಿತೃರೂಪ, ತ್ರ್ಯಂಬಕ, ವೃಷಾಕಪಿ, ಶಂಭು, ಹವನ ಮತ್ತು ಈಶ್ವರ (ಅನು. ಪರ್ವ 
೧೫೦-೧೩) ಹರಿವಂಶ, ಪದಪುರಾಣಗಳಲ್ಲಿ ಈ ಹೆಸರುಗಳ ವ್ಯತ್ಯಾಸವಿದೆ. 

ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಮ್‌`। 

ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ॥ ೨೪ 

ಪಾರ್ಥ, ರಾಜಪುರೋಹಿತರಲ್ಲಿ ಮುಖ್ಯನಾದ ಬೃಹಸ್ಪತಿಯೇ ನಾನೆಂದು 
ತಿಳಿ. ಸೇನಾಪತಿಗಳಲ್ಲಿ (ದೇವಸೇನಾಪತಿಯಾದ) ಷಣ್ಣುಖನು ನಾನು. 
ಜಲಾಶಯಗಳಲ್ಲಿ ಸಾಗರ ನಾನು. 

ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಕೇಕಮಕ್ಬರಮ್‌ | 

ಯಜ್ಞಾನಾಂ ಜಪಯಜ್ಞೋತಸ್ಮಿ ಸ್ಥಾವರಾಣಾಂ ಹಿಮಾಲಯಃ ॥ ೨೫ 


ಮಹರ್ಷಿಗಳಲ್ಲಿ ನಾನು ಭೃಗುವಾಗಿದ್ದೇನೆ. ವಾಕ್ಕುಗಳಲ್ಲಿ ಏಕಾಕ್ಟರವಾದ 


೧೮೬ ಗೀತಾರ್ಥಪ್ರಕಾಶ 


ಓಂಕಾರವಾಗಿದ್ದೇನೆ. ಯಜ್ಞಗಳಲ್ಲಿ ಜಪಯಜ್ಞವಾಗಿದ್ದೇನೆ. ಸ್ಮಾವರಗಳಲ್ಲಿ 
ಹಿಮಾಲಯಪರ್ವತವೇ ನಾನು. 


ವಿವರಣೆ : ತ್ರಿಲೋಕಜನನಿಯಾದ ಲಕ್ಷ್ಮೀದೇವಿಗೆ ತಂದೆಯಾದ ಪ್ರಯುಕ್ತ 
ಭೃಗುವಿಗೆ ಪ್ರಾಶಸ್ತ. ಜಪಯಜ್ಞವು ಹಿಂಸಾರಾಹಿತ್ಯದಿಂದಲೂ ಅಲ್ಬವ್ಯಯ 
ಸಾಧ್ಯವಾದ್ದರಿಂದಲೂ ಪ್ರಶಸ್ತ. ಅದು ಚಿತ್ತದ ಏಕಾಗ್ರತಗೂ ಚಿತ್ತಶುದ್ಧಿಗೂ 
ಹೆಚ್ಚು ಉಪಯುಕ್ತ. 
ಅಶ್ವತ್ಯಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ | 
ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ॥ ೨೬ 
ವೃಕ್ಚಗಳಲ್ಲೆಲ್ಲ ಅಶ್ವತ್ನವೃಕ್ಷವಾಗಿದ್ದೇನ. ದೇವರ್ಷಿಗಳಲ್ಲಿ ನಾರದನೂ 
ಗಂಧರ್ವರಲ್ಲಿ ಚಿತ್ರರಥನೂ ಆಗಿದ್ದೇನೆ. ಸಿದ್ದಪುರುಷರಲ್ಲಿ - ಧರ್ಮ, ಜ್ಞಾನ, 
ವೈರಾಗ್ಯ, ಅಣಿಮಾದಿಸಿದ್ದಿಗಳನ್ನು ಪಡೆದವರಲ್ಲಿ - ಕಪಿಲಮುನಿ ನಾನು. 
ಉಚ್ಚೈಃಶ್ರವಸಮಶ್ಚಾನಾಂ ವಿದ್ಧಿ ಮಾಮೃತೋದ್ಧವಮ್‌ | 
ಖಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಮ್‌. ॥ ೨೭ 
ಕುದುರೆಗಳ ನಡುವೆ, ಅಮೃತಕ್ಕಾಗಿ ಸಮುದ್ರವನ್ನು ಕಡದ ನಿಮಿತ್ತದಿಂದ, 
ಉಚ್ಚೈಃಶ್ರವಸ್ಪಂಬ ಅಶ್ವರಾಜನೇ ನಾನೆಂದು ತಿಳಿ. ಆನೆಗಳಲ್ಲಿ ನಾನು 
ಐರಾವತವಂದೂ ಮನುಷ್ಯರಲ್ಲಿ ಮನುಜೇಂದ್ರನಾದ ರಾಜನೆಂದೂ ತಿಳಿ. 
ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್‌ | 
ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ ॥ ೨೮ 
ಆಯುಧಗಳಲ್ಲಿ ನಾನು ವಜ್ರಾಯುಧ, ಧೇನುಗಳಲ್ಲಿ ಕಾಮಧೇನು, ಸಂತತಿಗೆ 
ಕಾರಣನಾದ ಮನ್ಮಥನು ನಾನು. ಸರ್ಪಗಳಲ್ಲಿ ವಾಸುಕಿಯಾಗಿರುವೆಸು. 
ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಮ್‌ ।ಟ 
ಪಿತ್ಠಕಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಮ್‌ ॥ ೨೯ 


ನಾಗಗಳಲ್ಲಿ ನಾನು ನಾಗರಾಜನಾದ ಅನಂತನು. ಜಲವಾಸಿಗಳಲ್ಲಿ ನಾನು 
ವರುಣ. ಪಿತೃಗಳಲ್ಲಿ ನಾನು ಅರ್ಯಮನೆಂಬ ಪಿತೃವಾಗಿದ್ದೇನೆ. ನಿಯಾಮಕರಲ್ಲಿ 
ನಾನು ಯಮನಾಗಿದ್ದೇನೆ. 


ವಿವರಣೆ : ಸರ್ಪ, ನಾಗ - ಇವೆರಡರಲ್ಲಿ ಒಳಭೇದವಿದೆ. ಅದೇನೆಂಬುದು 
ನಿಶ್ಚಿತವಾಗಿ' ತಿಳಿಯುವುದಿಲ್ಲ. ಶ್ರೀಧರೀಯ ಟೀಕೆಯಲ್ಲಿ ಸರ್ಪವು 


ಅಧ್ಯಾಯ ೧೦ - ವಿಭೂತಿಯೋಗ ೧೮೭ 


ವಿಷವುಳ್ಳದ್ದಂದೂ ನಾಗವು ವಿಷರಹಿತವೆಂದೂ ಹೇಳಿದೆ. ಶ್ರೀರಾಮಾನುಜ 
ಭಾಷ್ಯದಲ್ಲಿ ಸರ್ಪವು ಒಂದು ಹೆಡೆಯುಳ್ಳದ್ದೆಂದೂ ನಾಗವು ಅನೇಕ ಹೆಡೆಯುಳ್ಳ 
ದ್ದಂದೂ ಬರೆದಿದೆ. ಅನಂತ, ವಾಸುಕಿಗಳರಡೂ ಅನೇಕ ಹೆಡೆಯುಳ್ಳವೂ 
ವಿಷಸಹಿತಗಳೂ ಎಂದು ಪುರಾಣಗಳಲ್ಲಿ ವರ್ಣಸಿದ್ದುಂಟು. ಅನಂತನು 
ಅಗ್ನಿವರ್ಣದವನೆಂದೂ ವಾಸುಕಿಯು ಅರಿಸಿನ ಬಣ್ಣದವನೆಂದೂ ಹೇಳಿದ್ದುಂಟು. 
ಸರ್ಪಗಳು ಮಹಾತಲದಲ್ಲಿಯೂ ನಾಗಗಳು ಪಾತಾಳದಲ್ಲಿಯೂ ಇರುತ್ತವೆ 
ಯೆಂದು ಭಾಗವತದಲ್ಲಿ ಹೇಳಿದೆ (೫. ೨೪-೨೯, ೩೧). 

ಪ್ರಹ್ಹಾದಶ್ಚಾಸ್ಮಿ ದೈತ್ಕಾನಾಂ ಕಾಲಃ ಕಲಯತಾಮಹಮ್‌ | 

ಮೃಗಾಣಾಂ ಚ ಮೃಗೇಂದ್ರೋ$ಹಂ ವೈನತೇಯಶ್ಚ ಪಕ್ಷಿಣಾಮ್‌ ॥ ೩೦ 

ದೃತ್ಯರಲ್ಲಿ ನಾನು ಪ್ರಹ್ಲಾದನೂ ಗಣನಮಾಡತಕ್ಕವರಲ್ಲಿ ಕಾಲನೂ 
ಆಗಿದ್ದೇನೆ. ಮೃಗಗಳಲ್ಲಿ ಸಿಂಹ ಅಥವಾ ಹುಲಿ ನಾನು. ಪಕ್ಷಿಗಳಲ್ಲಿ ನಾನು 
ಗರುಡನಾಗಿದ್ದೇನೆ. 

ಪವನಃ ಪವತಾಮಸ್ಮಿ ರಾಮಃ ಶಸ್ತಭೃತಾಮಹಮ್‌ ಟ 

ರುಷಾಣಾಂ ಮಕರಶ್ಚಾಸ್ಮಿ ಸ್ಪೋತಸಾಮಸ್ಮಿ ಜಾಹ್ನವೀ ॥ ೩೧ 

ಪಾವನಮಾಡತಕ್ಕವರಲ್ಲಿ ವಾಯು ನಾನು. ಶಸ್ತ್ರಧಾರಿಗಳಲ್ಲಿ (ದಶರಥ 
ಪುತ್ರನಾದ) ಶ್ರೀರಾಮ ನಾನು. ಮೀನುಗಳಲ್ಲಿ (ಜಲಚರಗಳಲ್ಲಿ ಮಕರವೇ 
(shark) ನಾನು. ನದಿಗಳಲ್ಲಿ ಗಂಗಾನದಿಯಾಗಿದ್ದೇನೆ. 


ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ |ಟ 
ಅಧ್ಮಾತ್ಮವಿದ್ಮಾ ವಿದ್ಮಾನಾಂ ವಾದಃ ಪ್ರವದತಾಮಹಮ್‌ 8 ೩೨ 


ಎಲ್ಲ ಸೃಷ್ಟಿಗಳಿಗೂ ಆದಿ, ಮಧ್ಯ, ಅಂತಗಳು ನಾನೇ. ಅರ್ಜುನ, ವಿದ್ಯೆಗಳಲ್ಲಿ 
ಅಧ್ಯಾತವಿದ್ಯೆಯಾಗಿದ್ದೇನೆ. ವಾದ ಮಾಡುವವರಲ್ಲಿರುವ (ತತ್ತನಿರ್ಣಯಕ್ಕೆ 
ಉಪಯುಕ್ತವಾದ) ವಾದವೇ ನಾನು. 


ಅಕ್ಷರಾಣಾಮಕಾರೋಪಸ್ಮಿ ದ್ಹಂದ್ರಃ ಸಾಮಾಸಿಕಸ್ಮ ಚ | 


೬ ದ್‌್‌ 


ಅಹಮೇವಾಕ್ಷಯಃ ಕಾಲೋ ಧಾತಾಆಹಂ ವಿಶ್ವತೋಮುಖಃ ॥ ೩೩ 
ಅಕ್ಷರಗಳಲ್ಲಿ ನಾನು ಅಕಾರವಾಗಿದ್ದೇನೆ. ಸಮಾಸಗಳ ಸಮೂಹದಲ್ಲಿ ನಾನು 
ದ್ವಂದ್ವಸಮಾಸ. ನಾನೇ ಎಂದಿಗೂ ಕ್ಷಯಿಸದಿರುವ ಕಾಲವಾಗಿದ್ದೇನ. ಅಥವಾ 
ಕಾಲಕ್ಕೂ ಮೂಲನಾದ ಕಾಲ(ಪರಮೇಶ್ವರ)ನಾಗಿದ್ದೇನೆ. ಸಕಲರಿಗೂ ಕರ್ಮ 


೧೮೮ ಗೀತಾರ್ಥಪ್ರಕಾಶ 


ಫಲಗಳನ್ನು ನೀಡುವ ವಿಶ್ವತೋಮುಖನು ನಾನು. 


ವಿವರಣೆ : ವರ್ಣಮಾಲೆಯಲ್ಲಿ ಆದಿಯಾದ್ದರಿಂದಲೂ ಬಾಯನ್ನು ತೆರೆ 
ದೊಡನೆ ಮೊದಲು ಅನಾಯಾಸವಾಗಿ ಹೊರಡುವುದರಿಂದಲೂ ಅಕಾರಕ್ಕೆ 
ಪ್ರಾಧಾನ್ಯ. ಸಮಾಸಗಳಲ್ಲಿ ಎಲ್ಲ ಶಬ್ದಾರ್ಥಗಳಿಗೂ ಪ್ರಾಧಾನ್ಯವಿರುವುದು 
ದ್ವಂದ್ರಸಮಾಸದಲ್ಲಿ ಮಾತ್ರ. ಆದ್ದರಿಂದ ಅದಕ್ಕೆ ಪ್ರಾಧಾನ್ಯ. 

ಮೃತ್ಕುಃ ಸರ್ವಹರಶ್ಚಾಹಮುದ್ಧವಶ್ಚ ಭವಿಷ್ಯತಾಮ್‌ | 

ಕೀರ್ತಿಃ ಶ್ರೀರ್ವಾಕ್‌ ಚ ನಾರೀಣಾಂ ಸ್ಕೃತಿರ್ಮೇಧಾ ಧೃತಿಃ ಕ್ಷಮಾ ॥ 

ಸರ್ವಸ್ವವನ್ನೂ ಸರ್ವಜಗತ್ತನ್ನೂ ನಾಶಮಾಡಿಬಿಡಬಲ್ಲ ಮೃತ್ಯು ನಾನು. 
ಭವಿಷ್ಯತ್ತಿನಲ್ಲಿ ಯಾರಿಗೆ ಕಲ್ಯಾಣವಾಗಲಿದೆಯೋ ಅವರಿಗೆ ಅಭ್ಯುದಯ 
ಕಾರಣನು ನಾನು. ಸ್ವೀವರ್ಗದಲ್ಲ ಕೀರ್ತಿ, ಶ್ರೀ, ವಾಕ್‌, ಸ್ಮೃತಿ, ಮೇಧಾ, ಧೃತಿ, 
ಕೃಮಗಳು ನಾನು. 


ವಿವರಣೆ : ಕೀರ್ತಿ ಮೊದಲಾದ ಶಬ್ದಗಳು ಸ್ತೀಲಿಂಗದಲ್ಲಿರುವುದರಿಂದ 
ಸ್ತ್ರೀಯರಂದು ಗಣಿಸಿದೆ. ಅಥವಾ ಕೀರ್ತಿ ಮೊದಲಾದವುಗಳ ಅಧಿದೇವತೆ 
ಗಳಂದೂ ಹೇಳಬಹುದು. ಇವರು ಸ್ತ್ರೀಯರಲ್ಲಿ ಉತ್ತಮರು. ಇವರ ನೆರಳು 
ಸೋಂಕಿದರೂ ಮನುಷ್ಯನು ತನ್ನನ್ನು ಕೃತಾರ್ಥನೆಂದು ತಿಳಿಯುತ್ತಾನೆ. 


ಬೃಹತ್‌ಸಾಮ ತಥಾ ಸಾಮ್ನಾಂ ಗಾಯತ್ರೀ ಛಂದಸಾಮಹಮ್‌ | 
ಮಾಸಾನಾಂ ಮಾರ್ಗಶೀರ್ಷೋ $ಹಮೃತೂನಾಂ ಕುಸುಮಾಕರಃ ॥ ೩೫ 


ಸಾಮಗಳಲ್ಲಿ ಪ್ರಧಾನವಾದ ಬೃಹತ್‌ಸಾಮವು ನಾನು. ಛಂದಸ್ಸುಗಳಲ್ಲಿ 
ನಾನು ಗಾಯತ್ರೀಛಂದಸ್ಸು (ಛಂದೋವಿಶಿಷ್ಟವಾದ ಖುಕ್ಕುಗಳಲ್ಲಿ ಗಾಯತ್ರೀ 
ಮಂತ್ರ ನಾನು ಎಂದಥ್ಥ). ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವೂ 
ಯತುಗಳಲ್ಲಿ ವಸಂತಯತುವೂ ಆಗಿದ್ದೇನೆ. 


ವಿವರಣೆ : ಪೈರುಗಳು ಪಕ್ವವಾಗುವ ಕಾಲವು ಮಾರ್ಗಶೀರ್ಷ. ಚೈತ್ರಾದಿ 
ಮಾಸಗಳನ್ನು ಹಿಂದೆ ಮಾರ್ಗಶೀರ್ಷದಿಂದ ಗಣಿಸುತ್ತಿದ್ದರೆಂದೂ ಆದ್ದರಿಂದ ಆ 
ಮಾಸಕ್ಕೆ ಆಗ್ರಹಾಯಣೀ (ವರ್ಷದ ಆದಿಮಾಸ) ಎಂಬ ಹೆಸರಿತ್ತಂದೂ 
ಲೋಕಮಾನ್ಯ ತಿಲಕರ ಅಭಿಪ್ರಾಯವಿದೆ. 

ದ್ಯೂತಂ ಛಲಯತಾಮಸ್ಥಿ ತೇಜಸ್ತೇಜಸ್ವಿನಾಮಹಮ್‌ | 

ಜಯೋತಸ್ಮಿ ವ್ಯವಸಾಯೋಶಿಸ್ಕಿ ಸತ್ತ್ವಂ ಸತ್ತವತಾಮಹಮ್‌ ॥ ೩೬ 


ಅಧ್ಯಾಯ ೧೦ - ವಿಭೂತಿಯೋಗ ೧೮೯ 


ವಂಚಕರಲ್ಲಿ ನಾನು ಜೂಜಾಗಿದ್ದೇನೆ. ತೇಜಸ್ವಿಗಳ ತೇಜಸ್ಸು ನಾನು. 
ಜಯಶಾಲಿಗಳಿಗೆ ಜಯವೂ ನಿಶ್ಚಯಿಸತಕ್ಕವರ ನಿಶ್ಚಯವೂ ಸಾತ್ತಿಕರಲ್ಲಿ ಸತ್ತವೂ 
ನಾನೇ ಆಗಿದ್ದೇನೆ. 

ವೃಷ್ಟೀನಾಂ ವಾಸುದೇವೋತಸ್ಮಿ ಪಾಂಡವಾನಾಂ ಧನಂಜಯಃ ಟ 

ಮುನೀನಾಮಪ್ಕ್ಮಹಂ ವ್ಯಾಸಃ ಕವೀನಾಮುಶನಾ ಕವಿಃ ॥ ೩೭ 

ಯಾದವರಲ್ಲಿ ವಸುದೇವನ ಮಗನಾದ ವಾಸುದೇವ ನಾನು. ಪಾಂಡವರಲ್ಲಿ 
ಅರ್ಜುನ(ನೀನೆಲ)ನಾಗಿದ್ದೇನೆ. ಜ್ಞಾನಿಗಳಾದ ಮುನಿಗಳಲ್ಲಿ ನಾನು ವ್ಯಾಸ 
ಮಹರ್ಷಿ. ಕ್ರಾಂತದರ್ಶಿಗಳಲ್ಲಿ (ದೂರದರ್ಶಿಗಳಲ್ಲಿ ಉಶನನೆಂಬ ಕವಿ 
(ಶುಕ್ರಾಚಾರ್ಯ) ನಾನು. 

ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಮ್‌ ।ಟ 

ಮೌನಂ ಚೈವಾಸ್ಮಿ ಗುಹ್ಮಾನಾಂ- ಜ್ಞಾನಂ ಜ್ಞಾನವತಾಮಹಮ್‌ ॥ ೩೮ 


ದಮನಮಾಡುವವರಲ್ಲಿ ದಮನಸಾಧನವಾದ ದಂಡ ನಾನು. ಜಯೇಚ್ಛುಗಳ 
ಕಾರ್ಯನೀತಿಯೇ ನಾನು. ಗೋಪ್ಯವಿಷಯಗಳಲ್ಲಿ ಮುಖ್ಯ ಕಾರಣವಾದ 
ಮೌನವೇ ನಾನು. ಜ್ಞಾನಿಗಳ ಜ್ಞಾನವು ನಾನು. 


ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ | 
ನ ತದಸ್ತಿ ವಿನಾ ಯತ್‌ ಸ್ಕಾನ್‌ ಮಯಾ ಭೂತಂ ಚರಾಚರಮ್‌ ॥ ೩೯ 


ಅರ್ಜುನ, ಸರ್ವಭೂತಗಳೂ ಹುಟ್ಟುವುದಕ್ಕೆ ಕಾರಣವಾದ ಬೀಜ 
ಯಾವುದೋ ಆ ಬೀಜವೇ ನಾನು. ನಾನಿಲ್ಲದ ಇರಬಹುದಾದ ಯಾವುದೇ 
ಒಂದು ಚರಾಚರವಸುವೂ ಇಲ್ಲ. 


ವಿವರಣೆ : ಸ್ಥಾವರವಾಗಲಿ ಜಂಗಮವಾಗಲಿ ಯಾವುದೂ ನಾನಿಲ್ಲದೆ 
ಇರುವುದಿಲ್ಲ. ಏಕಂದರೆ, ನನ್ನನ್ನು ಬಿಟ್ಟರೆ ಆತ್ಮನೇ ಇಲ್ಲವಾಗಿ ಶೂನ್ಯವಾಗಿ 
ಬಿಡುವುದು. ಆದ್ದರಿಂದ ನಾನು ಎಲ್ಲಕ್ಕೂ ಆತ್ಮ ನಾನೇ ಎಲ್ಲವೂ ಎಂದು 
ತಾತ್ಪರ್ಯ. ಶೂನ್ಯವೆಂಬ ಕಲ್ಪನೆಗೂ ಸಾಕ್ಷಿಯಾಗಿ ಆತ್ಮನಿರಬೇಕಾಗುತ್ತದೆ. 
"ಐತದಾತ್ಮ್ಯಮಿದಂ ಸರ್ವಂ' (ಛಾಂ. ೬-೭-೮). 

ನಾಂತೋ ಸ್ತಿ ಮಮ ದಿವ್ಕಾನಾಂ ವಿಭೂತೀನಾಂ ಪರಂತಪ | 

ಏಷ ತೂದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ ॥ ೪೦ 


ಪರಂತಪ - ಅರ್ಜುನ, ನನ್ನ ದಿವ್ಯವಿಭೂತಿಗಳಿಗೆ ಕೊನೆಯೆಂಬುದೇ ಇಲ್ಲ. 


೧೯೦ ಗೀತಾರ್ಥಪ್ರಕಾಶ 


ನನ್ನ ವಿಭೂತಿಯ ವಿಸ್ತರವನ್ನು ಕೇವಲ ಒಂದು ಅಂಶವಾಗಿ ನಿನಗೆ ಹೇಳಿದ್ದೇನೆ. 


ಯದೃದ್ದಿಭೂತಿಮತ್‌ ಸತ್ತ್ವಂ ಶ್ರೀಮದೂರ್ಜಿತಮೇವ ವಾ! 
ತತ್ತದೇವಾವಗಚ್ಚ ತ್ವಂ ಮಮ ತೇಜೋ ೨ಂಶಸಂಭವಮ್‌ ॥ ೪೧ 


ಲೋಕದಲ್ಲಿ ಯಾವ ಸತ್ತವು ವೈಭವೋಪೇತವಾಗಿದೆಯೋ ಸಂಪದ್ಯುಕ್ತ 
ವಾಗಿದೆಯೋ ಅಥವಾ ಉತ್ಸಾಹಶಕ್ತಿಯುಕ್ತವಾಗಿದೆಯೋ ಅದೆಲ್ಲವೂ ನನ್ನ 
ತೇಜಸ್ಸಿನ ಒಂದು ಅಂಶದಿಂದಾಗಿದೆಯೆಂದು ತಿಳಿದುಕೊ. 


ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ | 
ವಿಷ್ಠಭ್ಮಾಹಮಿದಂ ಕೃತ್ನುಮೇಕಾಂಶೇನ ಸ್ಥಿತೋ ಜಗತ್‌ ॥ ೪೨ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೀ 
ವಿಭೂತಿಯೋಗೋ ನಾಮ ದಶಮೋ ೨9 ಧ್ಯ್ಮಾಯಃ 

ಅಥವಾ ಇಷ್ಟೊಂದು ಬಹಳವಾಗಿ ತಿಳಿದದ್ದರಿಂದ ನಿನಗೆ ಆಗುವುದೇನು, 
ಅರ್ಜುನ ? (ಎಷ್ಟು ಹೇಳಿದರೂ ಉಳಿದೇ ಇರುತ್ತದೆ). ಈ ಇಡಿಯ ಜಗತ್ತನ್ನೂ 
ಏಕಾಂಶದಿಂದ (ಸರ್ವಭೂತಗಳ ಸ್ವರೂಪವಾದ ಒಂದು ಪಾದದಿಂದ) 
ಹಿಡಿದಿಟ್ಟುಕೊಂಡಿದ್ದೇನೆ. 


ವಿವರಣೆ : ““ಪಾದೋಶಸ್ಯ ವಿಶ್ವಾಭೂತಾನಿ | ತ್ರಿಪಾದಸ್ಯಾಮೃತಂ ದಿವಿ ೬... 
ಏತಾವಾನಸ್ಯ ಮಹಿಮಾ | ಅತೋ ಜ್ಯಾಯಾಗ್‌ಶ್ಚ ಪುರುಷಃ ಎಂಬ ಪುರುಷ 
ಸೂಕ್ತದ ಸಾಲುಗಳಿಗೆ ಹೋಲಿಸಿ ನೋಡಬಹುದು. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ವಿಭೂತಿಯೋಗವೆಂಬ 
ಹತ್ತನೆಯ ಅಧ್ಮಾಯವು ಸಮಾಪ್ತವಾಯಿತು. 


೧೦ನೆಯ ಅಧ್ಯಾಯದ ಸಾರ 


ಶ್ರೀಕೃಷ್ಣನು ಹೇಳಿದ್ದು: ಅರ್ಜುನ, ನಿನಗೆ ಒಳ್ಳೆಯದಾಗಲೆಂದು ಇನ್ನೂ 
ಹೇಳುತ್ತೇನೆ. ನನ್ನ ಆದಿಯು ದೇವತೆಗಳಿಗೂ ಗೊತ್ತಿಲ್ಲ, ಮಹರ್ಷಿಗಳಿಗೂ 
ಗೊತ್ತಿಲ್ಲ. ಏಕೆಂದರೆ, ನಾನೇ ಅವರಿಗೆಲ್ಲ ಆದಿಕಾರಣನಾಗಿದ್ದೇನೆ. ನಾನು 
ಅನಾದಿಯೆಂದೂ ವಿಶ್ವದ ಸಕಲ ಪ್ರಾಣಿಗಳಿಗೂ ಬುದ್ಧಿಯೇ ಮೊದಲಾದ್ದನ್ನು 
ಅನುಗ್ರಹಿಸತಕ್ಕವನೆಂದೂ ನನ್ನ ಸಂಕಲ್ಪಮಾತ್ರದಿಂದ ಮಹರ್ಷಿಗಳೇ 


ಅಧ್ಯಾಯ ೧೦ - ವಿಭೂತಿಯೋಗ ೧೯೧ 


ಮೊದಲಾದವರೆಲ್ಲರೂ ಹುಟ್ಟುತ್ತಾರೆಂದೂ ಯಾರು ತಿಳಿಯುತ್ತಾರೋ ಅವರು 
ಉತ್ತಮವಾದ ಭಕ್ತಿಯೋಗವನ್ನು ಪಡೆಯುತ್ತಾರೆ. ಅವರ ಹೃದಯದಲ್ಲಿ ನಾನು 
ನೆಲೆಸಿ ಅವರ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡಿ 
ಅನುಗ್ರಹಿಸುತ್ತೇನೆ. 

ನನ್ನ ವಿಭೂತಿಗಳಿಗೆ ಮಿತಿಯೇ ಇಲ್ಲ. ಅವು ಎಣಿಸಲು ಶಕ್ಯವಾದುವುಗಳಲ್ಲ. 
ಆದರೆ ಮುಖ್ಯವಾದ ಕೆಲವು ನನ್ನ ವಿಭೂತಿಗಳನ್ನು ತಿಳಿಸುತ್ತೇನೆ. ಅವುಗಳೇ 
ನಾನೆಂದು ಧ್ಯಾನಿಸಬಹುದು. ಅವುಗಳ ಅಂತರ್ಯಾಮಿಯೇ ನಾನೆಂದೂ 
ಇಟ್ಟುಕೊಳ್ಳಬಹುದು. ಎಲ್ಲರ ಹೃದಯದಲ್ಲಿಯೂ ನಾನು ನೆಲೆಸಿದ್ದೇನೆ. ಅವರ 
ಆತ್ಮವೇ ನಾನು. ಮನಸ್ಸು, ಜೇತನಾವ್ಯಾಪಾರ, ಶಂಕರ, ಕುಬೇರ, ಪಾವಕನೆಂಬ 
ವಸು, ಮೇರುಗಿರಿ, ಬೃಹಸ್ಪತಿ, .ಸ್ಕಂದ, ಸಾಗರ, ಭೃಗುಮಹರ್ಷಿ, ಓಂಕಾರ, 
ಜಪಯಜ್ಞ, ಹಿಮಾಲಯ, ಅಶ್ವತ್ವ ನಾರದ - ಇತ್ಯಾದಿಗಳೆಲ್ಲವೂ ನಾನೇ. 
ಗಂಗಾನದಿಯೂ ನಾನು, ಅಕ್ನರಗಳಲ್ಲಿ ಅಕಾರವೂ ಸಮಾಸಗಳಲ್ಲಿ 
ದ್ವಂದ್ರಸಮಾಸವೂ ನಾನೇ ಆಗಿದ್ದೇನೆ. ಅಧ್ಯಾತವಿದ್ಯೆ, ವಾದ, ಕಾಲ - ಎಲ್ಲವೂ 
ನಾನೇ. ಗಾಯತ್ರೀಮಂತ್ರ ಮಾರ್ಗಶೀರ್ಷಮಾಸಗಳೂ ನಾನು. ಜೂಜಾಟವೂ 
ನಾನು. ಜಯವೂ ನಾನು. ರಾಜನೀತಿ, ಮೌನ, ಜೂಜು, ತೇಜಸ್ಸು, 
ವಾಸುದೇವ, ಅರ್ಜುನ, ವ್ಯಾಸ, ಶುಕ್ರಾಚಾರ್ಯ - ಎಲ್ಲವೂ ನಾನೇ. ನನ್ನ 
ವಿಭೂತಿಗಳೇ. 

ನನ್ನನ್ನು ಬಿಟ್ಟು ಯಾವುದೂ ಇಲ್ಲ. ನನ್ನ ವಿಭೂತಿಗಳಿಗೆ ಪಾರವೇ 
ಇಲ್ಲದ್ದರಿಂದ ಕೆಲವನ್ನು ಮಾತ್ರ ಇಲ್ಲಿ ಹೇಳಿದ್ದೇನೆ. ಲೋಕದಲ್ಲಿ ಯಾವ 
ಯಾವುದು ತೇಜಸ್ಸು, ಮಹಿಮೆ, ಉತ್ಸಾಹಗಳಿಂದ ಕೂಡಿದೆಯೋ ಅದೆಲ್ಲವೂ 
ನನ್ನ ತೇಜಸ್ಸಿನ ಒಂದು ಅಂಶದಿಂದ ಹುಟ್ಟಿದೆಯೆಂದು ತಿಳಿ. ಸಮಸ್ತ ಜಗತ್ತೂ 
ನನ್ನ ಒಂದೇ ಒಂದು ಅಂಶದಿಂದ ಆಗಿದೆಯೆಂದು ತಿಳಿದುಕೊ. 


ಅಧ್ಯಾಯ ೧೧ 
ವಿಶ್ವರೂಪದರ್ಶನಯೋಗ 


ಹಿಂದಿನ ಅಧ್ಯಾಯದ ಕಡೆಯಲ್ಲಿ "ವಿಷ್ಟಭ್ಯಾಹಮಿದಂ ಕೃತ್ಸಮೇಕಾಂಶೇನ 
ಸ್ಥಿತೋ ಜಗತ್‌' ಎಂದು ಭಗವಂತನು ತನ್ನ ವಿರಾಡ್ರೂಪವನ್ನು ಸೂಚಿಸಿದ್ದರಿಂದ 
ಅದನ್ನು ನೋಡಬೇಕೆಂದು ಬಯಸಿ ಅರ್ಜುನನು ಹೇಳುತ್ತಾನೆ. 


ಅರ್ಜುನ ಉವಾಚ - 

ಮದನುಗ್ರಹಾಯ ಪರಮಂ ಗುಹ್ಮಮಧ್ಯಾತಸಂಜ್ಞಿತಮ್‌ |ಟ 

ಯತ್ವಯೋಕ್ತಂ ವಚಸ್ತೇನ ಮೋಹೋ*ಯಂ ವಿಗತೋ ಮಮ ॥ ೧ 

ಅರ್ಜುನನು ಇಂತೆಂದನು - ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ಅತ್ಯಂತ 
ರಹಸ್ಯವಾದ ಅಧ್ಯಾತ್ಮವಿಷಯವನ್ನು ಹೇಳಿದೆಯಷ್ಟ; ಅದರಿಂದ ನನ್ನ ಮೋಹವು 
ತೊಲಗಿತು. 

ವಿವರಣೆ : ಇಲ್ಲಿರುವ ಅಧ್ಯಾತಶಬ್ದದಲ್ಲಿ ಆತ್ಮನೆಂದರೆ ಚೈತನ್ಯ್ಕರೂಪನಾದ 
ಆತ್ಮನೇ, ದೇಹವಲ್ಲ. ಆತ್ಮ-ಅನಾತ್ಮಗಳನ್ನು ವಿಂಗಡಿಸಿ ತಿಳಿದುಕೊಳ್ಳದ್ದರಿಂದ 
ಉಂಟಾದ ಆತ್ಮದಿಷಯಕ ಭ್ರಾಂತಿಯೇ ಮೋಹ. ಈ ಶ್ಲೋಕದ ೧ನೆಯ 
ಪಾದದಲ್ಲಿ ೯ ಅಕ್ಬರಗಳಿರುವುದು ವಿಶೇಷ. 

ಭವಾಷ್ಕಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ | 

ತ್ವತ್ತಃ ಕಮಲಪತ್ರಾಕ್ಸ ಮಾಹಾತ್ಮ್ಯಮಪಿ ಚಾವಯಮ್‌ ॥ ೨ 

ಹೇ ಕಮಲಪತ್ರಾಕ್ಷ - ಶ್ರೀಕೃಷ್ಣ, ಈ ಭೂತವಸ್ತುಗಳ ಹುಟ್ಟು ನಾಶಗಳನ್ನು 
ಎಸ್ತಾರವಾಗಿ ನಿನ್ನಿಂದ ಕೇಳಿದನು. ಶಾಶ್ವತವಾದ ನಿನ್ನ ಮಹಿಮೆಯನ್ನು 
ಕೇಳಿದ್ದಾಯಿತು. 

ಏವಮೇತದ್ಕಥಾತ್ಮ ತ್ವಮಾತ್ಮಾನಂ ಪರಮೇಶ್ವರ ॥ 

ದ್ರಷ್ಟುಮಿಚ್ಛಾಮಿ ತೇ ರೂಪಮೈಶ್ಚರಂ ಪುರುಷೋತ್ತಮ ॥ ೩ 

ಪರಮೇಶ್ವರ, ನೀನು ಯಾವ ಪ್ರಕಾರ ಹೇಳುತ್ತಿದ್ದೀಯೋ ಅದೆಲ್ಲವೂ 
ಹಾಗೆಯೇ ಇದೆಯೆಂಬುದು ನಿಶ್ಚಯ. ಹೇ ಪುರುಷೋತ್ತಮ, ನಿನ್ನ ಈಶ್ವರೀಯ 
ರೂಪವನ್ನು ನೋಡಬೇಕೆಂದು ನನಗೆ ಬಯಕೆಯಾಗಿದೆ. 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೧೯೩ 


ಮನ್ಮಸೇ ಯದಿ ತಚ್ಛಕ್ಕಂ ಮಯಾ ದ್ರಷ್ಟುಮಿತಿ ಪ್ರಭೋ | 

ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವಯಮ್‌ ॥ ೪ 

ಹೇ ಸ್ವಾಮಿ, ಆ ರೂಪವನ್ನು ನೋಡಲು ನನಗ ಸಾಧ್ಯವೆಂದು ನೀನು 
ಭಾವಿಸುವುದಾದರೆ, ಯೋಗೇಶ್ವರ, ಅವ್ಯಯವಾದ ನಿನ್ನ ಆ ರೂಪವನ್ನು ನನಗ 
ತೋರಿಸು. 

ವಿವರಣೆ : ಯೋಗೇಶ್ವರ = ಯೋಗಗಳ ಈಶ್ವರ. ಅಥವಾ ಯೋಗವುಳ್ಳ 
ವರು ಯೋಗಗಳು ಅವರೇ ಯೋಗಿಗಳು. ಯೋಗೀಶ್ವರನಂದರ್ಥ. 
ಶೀಭಗವಾನುವಾಚ - 

ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತಥ ಸಹಸ್ರಶಃ | 

ನಾನಾವಿಧಾನಿ ದಿವ್ಕಾನಿ ನಾನಾವರ್ಣಾಕೃತೀನಿ ಚ ॥ ೫ 

ಭಗವಂತನು ಹೀಗೆಂದನು - ಹಾಗಾದರೆ, ಅರ್ಜುನ, ನಾನಾ ಪ್ರಕಾರ 
ವಾಗಿಯೂ ನಾನಾವರ್ಣಗಳಿಂದಲೂ ಆಕಾರಗಳಿಂದಲೂ ಕೂಡಿದ, ನನ್ನ 
ನೂರಾರು ಸಾವಿರಾರು ದಿವ್ಯರೂಪಗಳನ್ನು ನೋಡು! 

ಪಶ್ಶಾದಿತ್ಕಾನ್‌ ವಸೂನ್‌ ರುದ್ರಾನಶ್ಚಿನೌ ಮರುತಸ್ತಥಾ ! 

ಬಹೂನೃದೃಷ್ಟಪೂರ್ವಾಣಿ ಹಶ್ಶಾಶ್ಚರ್ಯಾಣಿ ಭಾರತ ॥ ೬ 

ಭರತಕುಲೋದವ, ಆದಿತ್ತರನ್ನೂ ವಸುಗಳನ್ನೂ ರುದ್ರರನ್ನೂ ಅಶ್ವಿನೀ 
ದೇವತಗಳನ್ನೂ ಮರುತ್ತುಗಳನ್ನೂ ನೋಡು. ಮತ್ತು ಯಾರೂ ಹಿಂದಂದೂ 
ಕಾಣದಿರುವ ವಿಪುಲವಾದ ಅದ್ಭುತಗಳನ್ನೂ ನೋಡು. 

ವಿವರಣೆ : ದ್ವಾದಶ ಆದಿತ್ಕರು, ಅಷ್ಟವಸುಗಳು, ಏಕಾದಶರುದ್ರರು, ಇಬ್ಬರು 
ಅಶ್ಲಿನೀದೇವತಗಳು, ನಲವತ್ತೂಂಬತ್ತು ಮರುತ್ತುಗಳು. 

ಇಹೃಕಸ್ಕಂ ಜಗತ್‌ ಕೃತ್ಸ್ನಂ ಪಶ್ಶಾದ್ಯ ಸಚರಾಚರಮ್‌ | 

ಮಮ ದೇಹೇ ಗುಡಾಕೇಶ ಯಚ್ಚಾನೃದ್ಹಷ್ಟುಮಿಚ್ಛಸಿ ॥ 2 

ಗುಡಾಕೇಶ - ಅರ್ಜುನ, ಚರಾಚರಾತಕವಾದ ಸಕಲಪ್ರಪಂಚವೂ ಒಂದೇ 
ಕಡಯಲ್ಲಿರುವುದನ್ನು ನನ್ನ ದೇಹದಲ್ಲಿ ನೋಡು. ಅಲ್ಲದೆ ಇನ್ನೇನನ್ನು 
ನೋಡಬೇಕೆಂದು ಬಯಸುವೆಯೋ, ಯುದ್ಧದಲ್ಲಿ ನಾವು ಜಯಿಸುತ್ತೇವೂೋ 
ಅಥವಾ ಅವರೇ ಜಯಿಸುತ್ತಾರೋ ಎಂಬ ಶಂಕೆಯನ್ನು ತಗದಿದ್ದಯಲ್ಲ, ಆ 
ಭವಿಷ್ಯತ್ತನ್ನೂ ನೋಡು! 
13 


೧೯೪ ಗೀತಾರ್ಥಪ್ರಕಾಶ 


ನ ತು ಮಾಂ ಶಕ್ಕಸೇ ದ್ರಷ್ಟುಮನೇನೈವ ಸ್ವಚಕ್ಸುಷಾ | 

ದಿವಂ ದದಾಮಿ ತೇ ಚಕ್ಷುಃ ಪಶ್ಶ ಮೇ ಯೋಗಮೈಶ್ಚರಮ್‌ ॥ ೮ 

ಆದರೆ ನಿನ್ನ ಈ ಪ್ರಾಕೃತವಾದ ಕಣ್ಣಿಂದಲೇ ನನ್ನನ್ನು ನೀನು ನೋಡಲು 
ಸಾಧ್ಯವಿಲ್ಲ. ಆದ್ದರಿಂದ ನಿನಗೆ ದಿವ್ಯಚಕ್ಷುಸ್ಸನ್ನು ಕೊಡುತ್ತೇನೆ. ಅದರಿಂದ ನನ್ನ 
ಈಶ್ವರೀಯ ಯೋಗಸಾಮರ್ಥ್ಯವನ್ನು ನೋಡು. 


ಸಂಜಯ ಉವಾಚ - 


ಏವಮುಕ್ತಾ ತತೋ ರಾಜನ್‌ ಮಹಾಯೋಗೇಶ್ವರೋ ಹರಿಃ 1 

ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ಚರಮ್‌ | ೯ 

ಸಂಜಯನು ಹೀಗೆಂದನು - 

ಮಹಾರಾಜ-ಧೃತರಾಷ್ಟ್ರ ಈ ಪ್ರಕಾರವಾಗಿ ನುಡಿದು ಮಹಾಯೋಗೇಶ್ವರ 
ನಾದ ಶ್ರೀಹರಿಯು ತನ್ನ ಈಶ್ವರೀಯವಾದ ಪರಮರೂಪವನ್ನು (ವಿಶ್ವರೂಪ 
ವನ್ನು) ಅರ್ಜುನನಿಗೆ ತೋರಿಸಿದನು. 


ಅನೇಕವಕ್ತನಯನಮನೇಕಾದ್ದುತದರ್ಶನಮ್‌ | 
ಅನೇಕದಿವ್ಮಾಭರಣಂ ದಿವ್ಮಾನೇಕೋದೃತಾಯುಧಮ್‌ ॥ ೧೦ 


ಆ ವಿಶ್ವರೂಪವು. ಅನೇಕ ಮುಖಗಳಿಂದಲೂ ನಯನಗಳಿಂದಲೂ 
ಯುಕ್ತವಾಗಿ ಆಶ್ಚರ್ಯಕರವಾದ ಅನೇಕ ನೋಟಗಳಿಂದ ಕೂಡಿತ್ತು. ಅನೇಕ 
ದಿವ್ಯಾಭರಣಗಳನ್ನು ತೊಟ್ಟು ನಾನಾಬಗೆಯ ದಿವ್ಯಾಯುಧಗಳನ್ನು ಎತ್ತಿ 
ಹಿಡಿದಿತ್ತು. (ಅಂತಹ ರೂಪವನ್ನು ಅರ್ಜುನನಿಗೆ ತೋರಿಸಿದನು. ಹಿಂದಿನ 
ಶ್ಲೋಕದ "ದರ್ಶಯಾಮಾಸ' ಎಂಬುದರೊಡನೆ ಸಂಬಂಧಿಸಿಕೊಳ್ಳ ಬೇಕು) 


ದಿವ್ಯಮಾಲ್ಮಾಂಬರಧರಂ ದಿವೃಗಂಧಾನುಲೇಪನಮ್‌ | 
ಸರ್ವಾಶ್ಚರ್ಯಮಯಂ ದೇವಮನಂತಂ ವಿಶ್ವತೋಮುಖಮ್‌ W a೧ 


ಅನಂತನೂ ಸರ್ವತೋಮುಖನೂ ಆದ ಆ ವಿಶ್ವರೂಪಧಾರಿ ದೇವನು 
ದಿವ್ಯವಾದ ಹೂಗಳನ್ನೂ ವಸ್ತಗಳನ್ನೂ ಧರಿಸಿದ್ದನು. ದಿವ್ಯಗಂಧವನ್ನು ಲೇಪಿಸಿ 
ಕೊಂಡು ಸರ್ವಾಶ್ಚರ್ಯಗಳಿಗೆ ನೆಲೆಯಾಗಿದ್ದನು. (ಅರ್ಜುನನು ಆ ದೇವನನ್ನು 
ನೋಡಿದನು. ಇಲ್ಲಿ "ದದರ್ಶ' ಎಂದು ಅಧ್ಯಾಹಾರ. ಅಥವಾ ಇಂತಹ 
ದೇವನನ್ನು ತೋರಿಸಿದನು ಎಂದರ್ಥ. “ದರ್ಶಯಾಮಾಸ' ಎಂಬುದರೊಡನೆ 
ಅನ್ವಯ) 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೧೯೫ 


ದಿವಿ ಸೂರ್ಯಸಹಸ್ರಸ್ಮ ಭವೇದ್ಕುಗಪದುತ್ತಿತಾ | 


ಯದಿ ಭಾಃ ಸದೃಶೀ ಸಾ ಸ್ಕಾದ್ದಾಸಸ್ತಸ್ಥ ಮಹಾತ್ಮನಃ ॥ ೧೨ 
೪ ಎರಿ ಟ್ರ 


ಒಂದು ವೇಳೆ ದ್ಯುಲೋಕದಲ್ಲಿ ಸಾವಿರ ಸೂರ್ಯರು ಒಮ್ಮೆಗೇ ಉದಿಸಿದರೆ 
ಎಷ್ಟು ಪ್ರಕಾಶ ಉಂಟಾದೀತೋ ಆ ಪ್ರಕಾಶವು ಮಹಾತ್ಮನಾದ ಆ ಭಗವಂತನ 
ಪ್ರಕಾಶಕ್ಕೆ ಸಮವಾದೀತೋ ಏನೋ! 

ತತ್ರೈಕಸ್ಕಂ ಜಗತ್‌ ಕೃತ್ನುಂ ಪ್ರವಿಭಕ್ತಮನೇಕಧಾ | 

ಅಪಶ್ಯದ್ದೇವದೇವಸ್ಕ ಶರೀರೇ ಹಾಂಡವಸ್ತದಾ ॥ ೧೩ 

ಆಗ ಆ ದೇವದೇವನ ದೇಹದಲ್ಲಿ ಸಮಸ್ತವಿಶ್ಚವೂ ನಾನಾಪ್ರಕಾರವಾಗಿ 
(ದೇವಮನುಷ್ಯಾದಿರೂಪಗಳನ್ನು ಧರಿಸಿದ್ದಾಗಿ) ಒಂದೆಡೆಯಲ್ಲಿ ವಿಂಗಡವಾಗಿರು 
ವುದನ್ನು ಅರ್ಜುನನು ಕಂಡನು. 

ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಟ 

ಪ್ರಣಮ್ಮ ಶಿರಸಾ ದೇವಂ ಕೃತಾಂಜಲಿರಭಾಷತ ॥ ೧೪ 

ಆ ವಿಶ್ವರೂಪವನ್ನು ನೋಡಿ ಅರ್ಜುನನು ಬೆರಗಾದನು. ಅವನ 
ರೋಮಗಳು ನಿಮಿರಿ ರೋಮಾಂಚಿತನಾದನು. ಅವನು ತಲೆಬಾಗಿ ಆ ದೇವನಿಗೆ 
ನಮಸ್ಕರಿಸಿ ಕೈಮುಗಿದುಕೊಂಡು ಹೀಗೆಂದನು : 


ಅರ್ಜುನ ಉವಾಚ ಇ 
ಪಶ್ಕಾಮಿ ದೇವಾಂಸ್ತವ ದೇವ ದೇಹೇ 
ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್‌ ಟ 
ಬ್ರಹ್ಮಾಣಮೀಶಂ ಕಮಲಾಸನಸ್ಮಂ 
ಯಷೀಂಶ್ವ ಸರ್ವಾನುರಗಾಂಶ್ಚ ದಿವಾನ್‌ ॥ ೧೫ 
ಅರ್ಜುನನು ಹೇಳಿದ್ದೇನೆಂದರೆ - ದೇವ, ನಿನ್ನ ದೇಹದಲ್ಲಿ ಎಲ್ಲ 
ದೇವತೆಗಳನ್ನೂ ಸ್ಮಾವರಜಂಗಮಾತಕಶವಾದ ವಿವಿಧಾಕೃತಿಯ ಭೂತ 
ಸಂಘಗಳನ್ನೂ ನೋಡುತ್ತಿದ್ದೇನೆ. ಹಾಗೆಯೇ ಕಮಲಾಸನದಲ್ಲಿ ಕುಳಿತಿರುವ - 
ಎಂದರೆ - ಭೂಮಿಯೆಂಬ ಕಮಲದ ನಡುವೆ ಮೇರುವೆಂಬ ಕರ್ಣಿಕೆಯ ಮೇಲೆ 
ಕುಳಿತಿರುವ - ಪ್ರಜೇಶ್ವರನಾದ ಬ್ರಹದೇವನನ್ನು ನೋಡುತ್ತಿದ್ದೇನೆ. 
ಸರ್ವಯಷಿಗಳನ್ನೂ ದಿವ್ಯರಾದ ವಾಸುಕಿಯೇ ಮೊದಲಾದ ಉರಗರನ್ನೂ 
ಕಾಣುತ್ತಿದ್ದೇನೆ. 


೧೯೬ ಗೀತಾರ್ಥಪ್ರಕಾಶ 


ಅನೇಕಬಾಹೂದರವಕ್ತನೇತ್ರಂ 
ಪಶ್ಮಾಮಿ ತ್ವಾ ಸರ್ವತೋತನಂತರೂಪಮ್‌ | 
ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ 
ಪಶ್ಶಾಮಿ ವಿಶ್ವೇಶ್ವರ ವಿಶ್ವರೂಪ ॥ ೧೬ 
ಅನೇಕ ಬಾಹುಗಳಿಂದಲೂ ಅನೇಕ ಉದರಗಳಿಂದಲೂ ಅನೇಕ ಮುಖನೇತ್ರ 
ಗಳಿಂದಲೂ ಯುಕ್ತನಾದ ನೀನು ಅನಂತರೂಪನಾಗಿ ಎತ್ತ ನೋಡಿದರೆ ಅತ್ತ 
ಇರುವುದನ್ನು ಕಾಣುತ್ತಿದ್ದೇನೆ. ಹೇ ವಿಶ್ವೇಶ್ವರ, ವಿಶ್ವರೂಪ, ನಿನ್ನ ಕಡ 
ಯಾವುದೋ, ಮಧ್ಯ ಯಾವುದೋ, ಆದಿ ಯಾವುದೋ - ಎಂಬುದನ್ನು 
ಕಾಣದೆ ಹೋಗಿದ್ದ ನ: 
ಕಿರೀಟನಂ ಗದಿನಂ ಚಕ್ರಿಣಂ ಚ 
'ತೇಜೋರಾಶಿಂ ಸರ್ವತೋ ದೀಪ್ತಿಮಂತಮ್‌ | 
ಪಶ್ಮಾಮಿ ತ್ವಾಂ ದುರ್ನಿರೀಕ್ಸ್ಯಂ ಸಮಂತಾತ್‌ 
ದೀಪ್ತಾನಲಾರ್ಕದ್ಕುತಿಮಪ್ರಮೇಯಮ್‌ ॥ ೧೭ 
ಕಿರೀಟಧಾರಿಯಾಗಿ ಗದಾಚಕ್ರಗಳನ್ನು ಹಿಡಿದು ಎಲ್ಲ ಕಡಗೂ ಪ್ರಭಯನ್ನು 
ಚೆಲ್ಲುತ್ತಿರುವ ತೇಜೋರಾಶಿಯಾದ ನಿನ್ನನ್ನು ವೀಕ್ಷಿಸುತ್ತಿದೇನೆ. ಧಗಧಗಿಸು 
ಬೆಂಕಿಯಂತೆಯೂ ಸೂರ್ಯನಂತೆಯೂ ಸರ್ವತ್ರ ಬೆಳಕನ್ನು ಕ, 
ನೀನು ಬುದ್ದಿಗೆ ನಿಲುಕದವನು. ಕಣ್ಣು ಕುಕ್ಕುವಂತ ದುರ್ನಿರೀಕ್ಸನಾದ ನಿನ್ನನ್ನು 
ಹೇಗೊ ಕಷ್ಪದಿ ದಿಂದ ನೋಡುತ್ತಿದ್ದೇನೆ. 
ಕ್ಷರಂ ಪರಮಂ ವೇದಿತವ್ಮಂ 
ತ್ವಮಸ್ಕ ವಿಶ್ವಸ್ಥ ಪರಂ ನಿಧಾನಮ್‌ | 
ವ್ಯಯಃ ಶಾಶ್ವತಧರ್ಮಗೋಪ್ತಾ 
ಸನಾತನಸ್ತಂ ಪುರುಷೋ ಮತೋ ಮೇ ॥ ೧೮ 
(ಮುಮುಕ್ತ ಗಳು) ಮ ಶಾಶ್ವತವಾದ ಪರಮವಸ್ತು ನೀನು. 
ಈ ವಿಶ್ವಕ್ಕೆ ನೀನೇ ಪರಮಾಧಾರನಾಗಿದೀಯ , ನೀನು ಅವಯ. ಶಾಶ್ವತವಾಗಿ 
ಧರ್ಮವನ್ನು ರಕ್ಷಿಸತಕ್ಕವನು ನೀನು. ಮ ನೀನೇ. ಇದು ನನ್ನ 


A 


1 


264 
ಜು 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೧೯೭ 


ಅನಾದಿಮಧ್ಯಾಂತಮನಂತವೀರ್ಯಂ 
ಅನಂತಬಾಹುಂ ಶಶಿಸೂರ್ಯನೇತ್ರಮ್‌ | 
ಪಶ್ಶಾಮಿ ತ್ವಾಂ ದೀಪ್ರಹುತಾಶವಕ್ತಂ 
ಸ್ವತೇಜಸಾ ವಿಶ್ವಮಿದಂ ತಪಂತಮ್‌ ॥ ೧೯ 
ಆದಿಮಧ್ಕಾಂತರಹಿತನೂ ಅನಂತವೀರ್ಯಶಾಲಿಯೂ ಆಗಿದ್ದೀಯೆ. ಲೆಕ್ಕ 
ಎಲ್ಲದಷ್ಟು ನಿನಗೆ ತೋಳುಗಳಿವೆ. ಚಂದ್ರಸೂರ್ಯರೇ ನಿನ್ನ ಕಣ್ಣುಗಳಾಗಿದ್ದಾರೆ. 
ನಿನ್ನ ಬಾಯಿ ಉರಿಯುವ ಬೆಂಕಿಯಾಗಿದೆ. ನಿನ್ನ ತೇಜಸ್ಸಿನಿಂದ ಈ ವಿಶ್ವವನ್ನೇ 
ಸುಡುತ್ತಿದ್ದೀಯೆ. ಇಂತಹ ನಿನ್ನನ್ನು ನಾನು ಕಾಣುತ್ತಿದ್ದೇನೆ. 
ದ್ಯಾವಾಪೃಥಿವ್ಕೋರಿದಮಂತರಂ ಹಿ 
ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ | 
ದೃಷ್ಟ್ವಾ €ದ್ಭುತಂ ರೂಪಮುಗುಂ ತವೇದಂ 
ಲೋಕತ್ರಯಂ ಪ್ರವ್ಮಧಿತಂ ಮಹಾತ್ಮನ್‌ ॥ ೨೦ 
ಸ್ವರ್ಗ-ಭೂಲೋಕಗಳ ನಡುವಣ ಭಾಗವನ್ನೂ ಸಮಸ್ತ ದಿಕ್ಕುಗಳನ್ನೂ 
(ವಿಶ್ವರೂಪಧರನಾದ) ನೀನೊಬ್ಬನೇ ವ್ಯಾಪಿಸಿಬಿಟ್ಟಿದ್ದೀಯ! ಓ ಮಹಾತ್ಮ, 
ಅದ್ಭುತವೂ ಉಗ್ರವೂ ಆದ ನಿನ್ನ ಈ ರೂಪವನ್ನು ಕಂಡು ಮೂರು ಲೋಕವೂ 
ತಲ್ಲಣಿಸಿಹೋಗಿದೆ. 
ಅಮೀ ಹಿ ತ್ವಾ ಸುರಸಂಘಾ ವಿಶಂತಿ 
ಕೇಚಿದ್ದೀತಾಃ ಪ್ರಾಂಜಲಯೋ ಗೃಣಂತಿ | 
ಸ್ವಸ್ತೀತ್ಮುಕ್ತಾ ಮಹರ್ಷಿಸಿದ್ಧಸಂಘಾಃ 
ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ ॥ ೨೧ 
ಇದೋ ಈ ದೇವತಾಸಮುದಾಯಗಳು ನಿನ್ನ ದೇಹದೊಳಗೆ ಸೇ 
ಹೋಗುತ್ತಿದ್ದಾರೆ. ಕೆಲವರು ಅಂಜಿ ಕೈಮುಗಿದು ಸ್ತುತಿಸುತ್ತಿದ್ದಾರೆ. ಈ ಮಹರ್ಷಿ 
ಗಳೂ ಸಿದ್ದಪುರುಷರೂ “ಸ್ವಸ್ತಿ-ಲೋಕಕ್ಕೆ ಶುಭವಾಗಲಿ!” ಎಂದು ಹೇಳುತ್ತ 
ಪರಿಪರಿಯ ಸ್ತ್ರೋತ್ರಗಳಿಂದ ನಿನ್ನನ್ನು ಸ್ತುತಿಸುತ್ತಿದ್ದಾರೆ. 
ವಿವರಣೆ : ಮುಂದಿನ ಶ್ಲೋಕದಲ್ಲಿ “ಎಲ್ಲ ದೇವತೆಗಳೂ ವಿಸ್ಮಿತರಾಗಿ 
ನಿನ್ನನ್ನು ನೋಡುತ್ತಿದ್ದಾರೆ” ಎಂದು ಹೇಳಿರುವುದರಿಂದ ಈ ಶ್ಲೋಕದಲ್ಲಿರುವ 
“ಸುರ ಸಂಘಾನೆ ಎಂಬುದಕ್ಕೆ ಅರ್ಥಾಂತರವನ್ನು ಹೇಳುವುದು ಉಚಿತ. 
ಆದ್ದರಿಂದಲೇ ಶ್ರೀಶಾಂಕರಭಾಷ್ಯದಲ್ಲಿ “ಭೂಭಾರಹರಣಕ್ಕಾಗಿ ಅವತರಿಸಿ 


ಕ್ರ 


೧೯೮ ಗೀತಾರ್ಥಪ್ರಕಾಶ 


ಮಾನುಷಜನ್ಮವನ್ನು ತಳೆದು ಯೋಧರಾಗಿ ಎದುರಿಗೆ ನಿಂತಿರುವ ದೇವತೆಗಳು'' 
ಎಂದು ಅರ್ಥವನ್ನು ಹೇಳಲಾಗಿದೆ. ಅವರು ಮುಂದಿನ ಯುದ್ಧದಲ್ಲಿ 
ಸಾಯುತ್ತಾರೆ - ಎಂಬುದರ ಸೂಚನೆ ಇಲ್ಲಿದೆ. ಅವರೇ ಭೀಷಾದಿಗಳು. 


ರುದ್ರಾದಿತ್ಕಾ ವಸವೋ ಯೇ ಚ ಸಾಧ್ಯಾಃ 

ವಿಶ್ವೇಕಶ್ಚಿನೌ ಮರುತಶ್ನೋಷಹಾಶ್ಚ ! 
ಗಂಧರ್ವಯಕ್ಸಾಸುರಸಿದ್ಧಸಂಘಾಃ 

ವೀಕ್ಷಂತೇ ತ್ವಾಂ ವಿಸ್ಠಿತಾಶ್ಚೈವ ಸರ್ವೇ ॥ ೨೨ 


ಅಲ್ಲದೆ ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವೇದೇವರು, ಅಶ್ವಿನೀ 
ದೇವತೆಗಳು, ಮರುತ್ತುಗಳು, ಪಿತೃಗಳು, ಗಂಧರ್ವಯಕ್ಷಾಸುರ ಸಿದ್ಧ 
ಸಮುದಾಯಗಳು - ಎಲ್ಲರೂ ವಿಸ್ಮಿತರಾಗಿ ನಿನ್ನನ್ನೇ ನೋಡುತ್ತಿದ್ದಾರೆ. 
ರೂಪಂ ಮಹತ್ತೇ ಬಹುವಕ್ತನೇತ್ರಂ 
ಮಹಾಬಾಹೋ ಬಹುಬಾಹೂರುಪಾದಮ್‌ | 
ಬಹೂದರಂ ಬಹುದಂಷ್ಟಾಕರಾಲಂ 
ದೃಷ್ಟ್ವಾ ಲೋಕಾಃ ಪ್ರವೃಥಿತಾಸ್ತಥಾಳಹಮ್‌ ॥ ೨೩ 
ಓ ಮಹಾಬಾಹು - ಪರಮಾತ್ಮ ಅನೇಕ ಮುಖಗಳಿಂದಲೂ ಅನೇಕ ನೇತ್ರ 
ಗಳಿಂದಲೂ ಕೂಡಿರುವ, ಅಸಂಖ್ಯಾತವಾದ ತೋಳು, ತೂಡ, ಪಾದಗಳುಳ್ಳ, 
ಲೆಕ್ಕವಿಲ್ಲದಷ್ಟು ಉದರಗಳಿಂದ ಸಹಿತವಾದ, ಅಲ್ಲದೆ ಅಸಂಖ್ಯಾತ ಕೋರೆ 
ಹಲ್ಲುಗಳಿಂದ ಕರಾಳವಾದ ನಿನ್ನ ಅಳತಮೀರಿದ ರೂಪವನ್ನು ಕಂಡು 
ಲೋಕಗಳು ಹೆದರಿಹೋಗಿವೆ. ಹಾಗೆಯೇ ನಾನೂ ಹೆದರಿದ್ದೇನೆ. 


ನಭಃಸ್ಟೃಶಂ ದೀಪ್ತಮನೇಕವರ್ಣಂ 
ವ್ಯಾತ್ತಾನನಂ ದೀಪ್ತವಿಶಾಲನೇತ್ರಮ್‌ 1 
ದೃಷ್ಟ್ವಾ ಹಿ ತ್ವಾಂ ಪ್ರವೃಧಿತಾಂತರಾತ್ಮಾ 
ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ ॥ ೨೪ 
ಆಕಾಶಕ್ಕೆ ತಾಗುವಂತಹವನೂ ಜಗಜಗಿಸುವ ಕಾಂತಿಯುಳ್ಳವನೂ ನಾನಾ 
ಬಣ್ಣ ಗಳುಳ್ಳ ವನೂ ತೆರೆದ ಬಾಯಿಯುಳವನಾಗಿ ಕೆಂಪಡರಿದ ಹೆಗ್ಗಣ್ಣು ಗಳಿಂದ 
ಕೂಡಿದ ನಿನ್ನನ್ನು ನೋಡಿ, ಓ ಮಹಾವಿಷ್ಟುವೆ, ಒಳಗೊಳಗೆ ಬೆದರಿಹೋಗಿ 
ದ್ದೇನೆ. ನನಗೆ ಧೈರ್ಯವಿಲ್ಲ. ಮನಸ್ಸಿಗೆ ಶಾಂತಿ ಇಲ್ಲ. 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೧೯೯ 


ದಂಷ್ಟಾಕರಾಲಾನಿ ಚ ತೇ ಮುಖಾನಿ 
ದೃಷ್ಟ್ಟೈವ ಕಾಲಾನಲಸಂನಿಭಾನಿ | 
ದಿಶೋ ನ ಜಾನೇನ ಲಭೇ ಚ ಶರ್ಮ 
ಪ್ರಸೀದ ದೇವೇಶ ಜಗನ್ನಿವಾಸ ॥ ೨೫ 


ಕೋರಹಲ್ಲುಗಳಿಂದ ವಿಕಾರವಾಗಿರುವ ಮತ್ತು ಪ್ರಳಯಕಾಲಾಗ್ನಿಯಂತೆ 
ಜಗಜಗಿಸುವ ನಿನ್ನ ಮುಖಗಳನ್ನು ಕಂಡಮಾತ್ರದಿಂದಲೇ ನಾನು ದಿಕ್ಕುಗೆಟ್ಟು 
ಹೋಗಿದ್ದೇನೆ. (ಏನು ಮಾಡಿದರೂ) ಮನಸ್ಸಿಗೆ ನಮದಿಯಾಗದು. ದೇವೇಶ್ವರ, 
ಜಗನ್ನಿವಾಸ, ಪ್ರಸನ್ನನಾಗು. 
ಅಮೀ ಚ ತ್ವಾಂ ಧೃತರಾಷ್ಟ್ರನ್ಮ ಪುತ್ರಾಃ 
ಸರ್ವೇ ಸಹೃವಾವನಿಪಾಲಸಂಘೈಃ | 
ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಃಸೌ 
ಸಹಾಸ್ಮದೀಯೈರಷಿ ಯೋಧಮುಖ್ಯೈಃ ॥ ೨೬ 
ಭೂಪಾಲರ ಸಮುದಾಯದೊಡನೆ ಈ ಧೃತರಾಷ್ಟನ ಎಲ್ಲ ಮಕ್ಕಳೂ 
ಭೀಷದೂ ದ್ರೋಣರೂ ಸೂತಪುತ್ರನಾದ ಆ ಕರ್ಣನೂ ಸಹ ನಮ್ಮವರಾದ 
ಕಲವು ಯೋಧಮುಖ್ಯರೊಡನೆ - 
ವಕ್ರಾಣಿ ತೇ ತ್ವರಮಾಣಾ ವಿಶಂತಿ 
ದಂಷ್ಟಾಕರಾಲಾನಿ ಭಯಾನಕಾನಿ ಚ 
ಕೇಚಿದ್ದಿಲಗ್ನಾ ದಶನಾಂತರೇಷು 
ಸಂದೃಶ್ಶಂತೇ ಚೂರ್ಣಿತ್ಛೆರುತ್ತಮಾಂಗೈಃ ॥ ೨೭ 


ಕೋರೆಹಲ್ಲುಗಳಿಂದ ವಿಕಾರವಾಗಿಯೂ ಭೀಕರವಾಗಿಯೂ ಇರುವ ನಿನ್ನ 
ಬಾಯಿಗಳಲ್ಲಿ ತ್ವರೆಯಿಂದ ಬಂದು ಬಂದು ಬೀಳುತ್ತಲಿದ್ದಾರೆ. ಕೆಲವರು ನಿನ್ನ 
ಹಲ್ಲುಸಂದುಗಳಲ್ಲಿ ಸಿಕ್ಕಿಕೊಂಡು, ಅವರ ತಲೆಗಳು ಜಜ್ಜಿ ನುಚ್ಚುನೂರಾಗಿ 
ಕಾಣಿಸುತ್ತಾರೆ. 
ಯಥಾ ನದೀನಾಂ ಬಹವೋ ಇಂಬುವೇಗಾಃ 
ಸಮುದ್ರಮೇವಾಭಿಮುಖಾ ದ್ರವಂತಿ ! 
ತಥಾ ತವಾಮೀ ನರಲೋಕವೀರಾ 
ವಿಶಂತಿ ವಕ್ತಾಣ್ಮಭಿವಿಜ್ಯಲಂತಿ ॥ ೨೮ 


ನದಿಗಳ ಅಸಂಖ್ಯಾತ ಜಲಪ್ರವಾಹಗಳು ಸಮುದ್ರದ ಕಡೆಗೆ ಅಭಿಮುಖವಾಗಿ 


೨೦೦ ಗೀತಾರ್ಥಪ್ರಕಾಶ 


ಹೇಗೆ ಧಾವಿಸುತ್ತವೆಯೋ, ಹಾಗೆ ಈ ನರಲೋಕವೀರರು ಉರಿಯುವ ನಿನ್ನ 
ಬಾಯಿಗಳೊಳಗ ಧಾವಿಸಿ ಬಂದು ಬೀಳುತ್ತಿದ್ದಾರೆ! 
ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ 
ವಿಶಂತಿ ನಾಶಾಯ ಸಮೃದ್ಧವೇಗಾಃ | 
ತಥ್ಭವ ನಾಶಾಯ ವಿಶಂತಿ ಲೋಕಾಃ 
ತವಾಪಿ ವಕ್ತಾಣಿ ಸಮೃದ್ಧವೇಗಾಃ ॥ ೨೯ 
ದೀಪದ ಹುಳುಗಳು ಉರಿಯುವ ಬೆಂಕಿಯಲ್ಲಿ ಸಾಯುವುದಕ್ಕಾಗಿ 
ವೇಗದಿಂದ ಬಂದು ಹೇಗ ನುಗ್ಗುತ್ತವೆಯೋ ಹಾಗೆ ಈ ಲೋಕಗಳು ವೇಗದಿಂದ 
ಬಂದು ನಾಶವಾಗುವುದಕ್ಕಾಗಿ ನಿನ್ನ ಮುಖಗಳಲ್ಲಿ ನುಗ್ಗಿಹೋಗುತ್ತಿವೆ! 
ಲೇಲಿಹ್ಮಸೇ ಗ್ರಸಮಾನಃ ಸಮಂತಾತ್‌ 
ಲೋಕಾನ್‌ ಸಮಗ್ರಾನ್‌ ವದನೈರ್ಜ್ವಲದ್ಧಿಃ | 
ತೇಜೋಭಿರಾಪೂರ್ಯ ಜಗತ್ಸಮಗ್ರಂ 
ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ ॥ ೩೦ 
ಸುತ್ತಲೂ ಇರುವ ಸಮಸ್ತಲೋಕಗಳನ್ನೂ ನೀನು ನಿನ್ನ ಉರಿಯುವ ಬಾಯಿ 
ಗಳಿಂದ ನುಂಗುತ್ತ ಚಪ್ಪರಿಸುತ್ತಿದ್ದೀಯೆ! ಹೇ ವಿಷ್ಣುವೆ, ನಿನ್ನ ಉಗ್ರಕಿರಣಗಳು 
ಸಮಗ್ರ ಜಗತ್ತನ್ನೂ ತೇಜಸ್ಸುಗಳಿಂದ ವ್ಯಾಪಿಸಿ ಸುಡುತ್ತಿವೆ. 
ಆಖ್ಕಾಶಿ ಮೇ ಕೋ ಭವಾನುಗ್ರರೂಪೋ 
ನಮೋಸ್ತು ತೇ ದೇವವರ ಪ್ರಸೀದ | 
ವಿಜ್ಞಾತುಮಿಚ್ಛಾಮಿ ಭವಂತಮಾದಂ 
ನ ಹಿ ಪ್ರಜಾನಾಮಿ ತವ ಪ್ರವೃತ್ತಿಮ್‌ ॥ ೩೧ 
ಉಗ್ರರೂಪನಾದ ನೀನು ಯಾರೆಂದು ನನಗ ಹೇಳು. ಓ ದೇವೋತ್ತಮ! 
ನಿನಗೆ ನಮಸ್ಕಾರ! ಪ್ರಸನ್ನನಾಗು! ಸರ್ವಕ್ಕೂ ಆದಿಯಾದ ನಿನ್ನನ್ನು ತಿಳಿಯಲು 
ಬಯಸುತ್ತೇನೆ. ನಿನ್ನ ಉದ್ದೇಶವೇನೆಂಬುದನ್ನು ಅರಿಯದ ಹೋಗಿದೇನೆ. 
ಶ್ರೀಭಗವಾನುವಾಚ - 
ಕಾಲೋತಸ್ಥಿ ಲೋಕಕ್ಸಯಕೃತ್‌ ಪ್ರವೃದ್ಧೋ 
ಲೋಕಾನ್‌ ಸಮಾಹರ್ತುಮಿಹ ಪ್ರವೃತ್ತಃ | 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ 520 


ಖುತೇಷಇಪಿ ತ್ವಾ ನ ಭವಿಷ್ಯಂತಿ ಸರ್ವೇ 
ಯೇ ವಸ್ಥಿತಾಃ ಪ್ರತನೀಕೇಷು ಯೋಧಾಃ ॥ ೩೨ 
ಭಗವಂತನು ಹೀಗೆಂದನು - ಲೋಕಕ್ಷಯಕಾರಿಯಾಗಿ ಬೆಳೆದು ನಿಂತಿರುವ 
ಕಾಲಪುರುಷ ನಾನು! ಈ ಲೋಕದಲ್ಲಿರುವ ಈ ಜನರನ್ನು ಕೊಲ್ಲುವುದಕ್ಕೆ 
ತೊಡಗಿದ್ದೇನೆ! ಎದುರುಪಕ್ಷದಲ್ಲಿರುವ ಸಮಸ್ತ ಯೋಧರೂ (ಭೀಷ್ಮ 
ದ್ರೋಣಾದಿಗಳೂ ಸಹ) ನೀನಿಲ್ಲದಿದ್ದರೂ-ನೀನು ಯುದ್ಧ ಮಾಡದಿದ್ದರೂ 
ಯಾರೂ ಉಳಿಯುವುದಿಲ್ಲ! 
ತಸ್ಮಾತ್ತಮುತ್ತಿಷ್ಠ ಯಶೋ ಲಭಸ್ವ 
ಜಿತ್ವಾ ಶತ್ರೂನ್‌ ಭುಂಕ್ಷ್ವ ರಾಜ್ಯಂ ಸಮೃದ್ಧಮ್‌ 
ಮಯ್ಯ ವೈತೇ ನಿಹತಾಃ ಪೂರ್ವಮೇವ 
ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್‌ ॥ ೩೩ 


ಶಿ 
ಆದ್ದರಿಂದ ನೀನು ಎದ್ದು ನಿಲ್ಲು. (ಭೀಷದ್ರೋಣಾದಿ) ಶತ್ರುವೀರರನ್ನು 
ಅರ್ಜುನನು ಗದ್ದನಂಬ ಕೀರ್ತಿಯನ್ನು ಪಡ. ಸಕಲ ಸಮೃದ್ಧಿಯುಳ್ಳ 
ರಾಜ್ಯವನ್ನೂ ಉಪಭೋಗಿಸು. ಇವರಲ್ಲರನ್ನೂ ನಾನು ಮೊದಲೇ ಕೂಂದು 
ಬಿಟ್ಟಿದ್ದೇನೆ! ಸವ್ಯಸಾಚಿ - ಅರ್ಜುನ, ಕೇವಲ ನವದ ಮಟ್ಟಿಗೆ ನೀನು ಇರು! 
ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ 
ಕರ್ಣಂ ತಥಾನ್ಮಾನಪಿ ಯೋಧವೀರಾನ್‌ | 
ಮಯಾ ಹತಾಂಸ್ಕಿಂ ಜಹಿ ಮಾ ವೃಧಿಷ್ಠಾಃ 
ಯುಧ್ಯಸ್ವ ಜೇತಾಸಿ ರಣೇ ಸಪತ್ನಾನ್‌ ॥ ೩೪ 
ದ್ರೋಣನನ್ನೂ ಭೀಷ್ಮನನ್ನೂ ಜಯದ್ರಥನನ್ನೂ ಕರ್ಣನನ್ನೂ ಅಲ್ಲದ ಇತರ 
ವೀರಯೋಧರನ್ನೂ ನಾನು ಈಗಾಗಲೇ ಕೊಂದುಬಿಟ್ಟಿದ್ದೇನೆ! ಅವರನ್ನು ನೀನು 
ನಿಮಿತ್ತಮಾತ್ರನಾಗಿ ಕೊಲ್ಲು. ಸುಮ್ಮನ ವ್ಯಥೆಪಡಬೇಡ. ಯುದ್ಧ ಮಾಡು. 
ಬದ್ದದಲ್ಲಿ ಶತ್ರುಗಳನ್ನು ನೀನು ಗಲ್ಲುವ. 
ವಿವರಣೆ: ಭೀಷ್ಮ ದ್ರೋಣ, ಕರ್ಣ - ಈ ಮೂವರು 
ಮಹಾವೀರರಂಬುದು ಸರ್ವವಿದಿತ. 
ಜಯದ್ರಥನ ತಂದೆ ವೃದ್ಧಕ್ಷತ್ರನೆಂಬುವನು “ನನ್ನ ಮಗ ಜಯದ್ರಥನ 
ತಲೆಯನ್ನು ಯಾವನು ನೆಲದ ಮೇಲೆ ಬೀಳಿಸುವನೋ ಅವನ ತಲೆಯೂ ನಲದ 
ಮೇಲುರುಳಲಿ!' ಎಂದು ತಪಸ್ಸು ಮಾಡಿದ್ದನು. ಮುಂದೆ ಅರ್ಜುನನು 


೨೦೨ ಗೀತಾರ್ಥಪ್ರಕಾಶ 


ಜಯದ್ರಥನ ತಲೆಯನ್ನು ಕತ್ತರಿಸಿ, ವೃದ್ಧಕ್ಷತ್ರ ನ ಕೈಯಲ್ಲಿ ಬೀಳುವಂತೆ 
ಮಾಡಿದನು! ವೃದಕ್ಷತ್ರನು ಸತ್ತುಹೋದನು. ನಾಲ್ವರನ್ನು ಗೆಲ್ಲುವುದು 


ತೆ ದ! 


ಹೇಗೆಂದು ಅರ್ಜುನನಿಗೆ ಶಂಕೆ ಇತ್ತು. 


ಸಂಜಯ ಉವಾಚ ಇ 
ಏತಚ್ಛ್ರುತ್ವಾ ವಚನಂ ಕೇಶವಸ್ಕ 
ಕೃತಾಂಜಲಿರ್ವೇಹಮಾನಃ ಕಿರೀಟೀ 1 
ನಮಸೃತ್ವಾ ಭೂಯ ಏವಾಹ ಕೃಷ್ಣಂ 
ಸಗದ್ದದಂ ಭೀತಭೀತಃ ಪ್ರಣಮ್ಮ ೫. ೩೫ 
ಸಂಜಯನು ಹೀಗೆಂದನು - ಮಹಾರಾಜ-ಧೃತರಾಷ್ಟ್ರ ವಿಶ್ವರೂಪ 
ಧಾರಿಯಾದ ಶ್ರೀಕೃಷ್ಣನ ಈ ಮಾತನ್ನು ಕೇಳಿದ ಅರ್ಜುನನು ಥರಥರನೆ 
ನಡುಗುತ್ತ ನಮಸ್ಕರಿಸಿ ಬೊಗಸೆಯೊಡ್ಡಿಕೊಂಡು ಹದಹೆದರುತ್ತಲೇ ತಲೆಬಾಗಿ 
ಗದ್ದದ ಸ್ವರದಿಂದ ಶ್ರೀಕೃಷ್ಣನಿಗೆ ಮತ್ತ ಇಂತಂದನು. 
ಅರ್ಜುನ ಉವಾಚ ಇ 


ಸ್ಥಾನೇ ಹೃಷೀಕೇಶ ತವ ಪ್ರಕೀರ್ತ್ಮಾ 
ಜಗತ್‌ ಪ್ರಹೃಷ್ಟೃತ್ಯ ನುರಜ್ಮತೇ ಚ | 
ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ 
ಸರ್ವೇ ನಮಸ್ಕಂತಿ ಚ ಸಿದ್ಧಸಂಘಾಃ ॥ ೩೬ 
ಹೃಷೀಕೇಶ, ನಿನ್ನ ಮಹಿಮೆಯ ಕೀರ್ತನದಿಂದ ಜಗತ್ತು ಆನಂದಿಸುವುದೂ 
ಕೀರ್ತನದಲ್ಲಿ ಅನುರಾಗವನ್ನಿಡುವುದೂ ಯುಕ್ತವೇ ಸರಿ. (ಜಗತ್ತಿನ ಹರ್ಷವೂ 
ಅನುರಾಗವೂ ಸರಿಯಾದ ಪಾತ್ರದಲ್ಲಿಯೆಲ). ರಾಕ್ಷಸರು ಹೆದರಿ ದಿಕ್ಕುದಿಕ್ಕಿಗೆ 
ಓಡಿಹೋಗುವುದೂ ಸಮಸ್ತ ಸಿದ್ದಪುರುಷರೂ ನಿನಗೆ ನಮಸ್ಕಾರ 
ಮಾಡುತ್ತಿರುವುದೂ ಯುಕ್ತವಾಗಿಯೇ ಇದೆ. 
ಕಸ್ಮಾಚ್ಚ ತೇ ನ ನಮೇರನ್‌ ಮಹಾತ್ಮನ್‌ 
ಗರೀಯಸೇ ಬ್ರಹ್ಮಣೋ *ಹ್ಕಾದಿಕರ್ತೇ ! 
ಅನಂತ ದೇವೇಶ ಜಗನ್ನಿವಾಸ 
ತ್ವಮಕ್ಸರಂ ಸದಸತ್‌ ತತ್ನರಂ ಯತ್‌ ॥ ೩೭ 


ಓ ಮಹಾತ್ಮ ಹಿರಣ್ಯಗರ್ಭನಾದ ಬ್ರಹದೇವನಿಗೂ ಮೂಲಕಾರಣನೂ 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೨೦೩ 


ಬಹು ದೊಡ್ಡವನೂ ಆದ ನಿನಗೆ ಆ ಸಿದ್ಧಪುರುಷರು ಹೇಗೆ ತಾನೇ ನಮಸ್ಕರಿಸದೆ 
ಇದ್ದಾರು? ಹೇ ಅನಂತ, ದೇವೇಶ್ವರ, ಜಗತ್ತಿಗೆ ಆಧಾರಭೂತನೆ, ನೀನು ಸತ್‌ 
ಆಗಿದ್ದೀಯೆ, ಅಸತ್‌ ಆಗಿದ್ದೀಯೆ. ಪರಮಾರ್ಥದಲ್ಲಿ ಸದಸತ್ತುಗಳೆರಡನ್ನೂ 
ಮೀರಿದ ಶ್ರೇಷ್ಠವಾದ ಅಕ್ಷರವೇ ನೀನು. 
ವಿವರಣೆ : ಜಗತ್ತು ಕಾಣುವಾಗ "ಸತ್‌' ಎನಿಸುತ್ತದೆ. ಪ್ರಳಯದಲ್ಲಿ 
ವಿನಾಶವಾಗಿ ಸೂಕ್ಷ್ಮರೂಪದಲ್ಲಿದ್ದಾಗ "ಅಸತ್‌' ಎನಿಸುತ್ತದೆ. ಇವೆರಡೂ ನೀನೇ. 
ಇವು ಕೇವಲ ಉಪಾಧಿಗಳು. ಪರಮಾರ್ಥದಲ್ಲಿ ಇವರಡನ್ನೂ ಮೀರಿ 
ನಿರ್ವಿಕಾರನೂ ಅಸಂಗನೂ ಆದ ಅಕ್ಬರನೇ ನೀನು ಎಂದು ಅಭಿಪ್ರಾಯ. 
ಪರಮಾತ್ಮನನ್ನು ಅಕ್ಬರನೆಂದು ಉಪನಿಷತ್ತುಗಳಲ್ಲಿ ಹೇಳಿದೆ (ಬೃಹ. ೩-೩-೮), 
(ಮುಂ. ೧-೧-೫. 
ತ್ವಮಾದಿದೇವಃ ಪುರುಷಃ ಪುರಾಣಃ 
ತ್ವಮಸ್ಕ ವಿಶ್ವಸ್ಥ ಪರಂ ನಿಧಾನಮ್‌ ॥ಟ 
ವೇತ್ತಾಎಸಿ ವೇದಂ ಚ ಪರಂ ಚ ಧಾಮ 
ತ್ವಯಾ ತತಂ ವಿಶ್ವಮನಂತರೂಪ ೫ ೩೮ 
ಆದಿದೇವನೇ ನೀನು. ಪುರಾತನ ಪುರುಷ ನೀನು. ಈ ವಿಶ್ವಕ್ಕೆ ಪ್ರಕೃಷ್ಟವಾದ 
ಆಶ್ರಯವೇ ನೀನು. ತಿಳಿಯತಕ್ಕವನು ತಿಳಿಯಬೇಕಾದದ್ದು ಏನೇನಿದಯೋ 
ಅದೂ ನೀನೇ. ಉತ್ತಮವಾದ ಪರಂಧಾಮವೇ ನೀನು. ಹೇ ಅನಂತರೂಪ, ಈ 
ವಿಶ್ವವೆಲ್ಲವೂ ನಿನ್ನಿಂದ ವ್ಯಾಪ್ತವಾಗಿದೆ. 
ವಾಯುರ್ಯಮೋಣಗ್ನಿರ್ವರುಣಃ ಶಶಾಂಕಃ 
ಪ್ರಜಾಪತಿಸ್ವಂ ಪ್ರಪಿತಾಮಹಶ್ಚ 1 
ನಮೋ ನಮಸ್ತೇಸ್ತು ಸಹಸ್ರಕೃತ್ವಃ 
ಪುನಶ್ಚ ಭೂಯೋತಪಿ ನಮೋ ನಮಸ್ತೇ ॥ ೩೯ 
ವಾಯು, ಯಮ, ಅಗ್ನಿ ವರುಣ, ಚಂದ್ರ - ಇವರೆಲ್ಲರೂ ನೀನೇ. (ಕಶ್ಯಪ, 
ದಕ್ಷ- ಮೊದಲಾದ) ಪ್ರಜಾಪತಿಗಳ ರೂಪದಲ್ಲಿರುವವನೂ ನೀನೇ. ಪಿತಾಮಹ 
ನಾದ ಬ್ರಹನಿಗೂ ತಂದೆ ನೀನು. ನಿನಗೆ ನಮಸ್ಕಾರ. ನಿನಗೆ ಸಾವಿರ ಬಾರಿ 
ನಮಸ್ಕಾರವಿರಲಿ. ಮತ್ತು ಇನ್ನೊಮ್ಮೆ ನಮಸ್ಕಾರ! ನಮೋ ನಮಃ! 


೨೦೪ ಗೀತಾರ್ಥಪ್ರಕಾಶ 


ನಮಃ ಪುರಸ್ತಾದಥ ಪೃಷ್ಠತಸ್ತೇ 
ನಮೋಶಸ್ತು ತೇ ಸರ್ವತ ಏವ ಸರ್ವ ಟ 
ಅನಂತವೀರ್ಯಾಮಿತವಿಕ್ರಮಸ್ವಂ 
ಸರ್ವಂ ಸಮಾಪ್ನೋಷಿ ತತೋತಸಿ ಸರ್ವಃ ॥ ೪೦ 
ಹೇ ಸರ್ವಸ ಸರೂಪನ, ನಿನಗೆ ಮುಂದೆ ನಮಸ್ಕಾರ, ಹಿಂದೆ ನಮಸ್ಕಾರ, ಎಲ್ಲ 
ಕಡೆಯಲ್ಲಿ ಯೂ ನಿನಗೆ ನಮಸ್ಕಾರವಿರಲಿ! ನೀನು ಅನಂತವೀರ್ಯನು, 
ಅಮಿತಪರಾಕ್ರಮನು. ಸರ್ವವನ್ನೂ ವ್ಯಾಪಿಸಿಕೂಂಡದ್ದರಿಂದ ನೀನು ಸರ್ವ 
ನೆನಿಸುಃ 
ಸಖೇತಿ ಮತ್ತಾ ಪ್ರಸಭಂ ಯದುಕ್ತಂ 
ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ | 
ಅಜಾನತಾ ಮಹಿಮಾನಂ ತವೇದಂ 
ಮಯಾ ಪ್ರಮಾದಾತ್‌ ಪ್ರಣಯೇನ ವಾಪಿ ॥ ೪೧ 
ನಿನ್ನ ಮಹಿಮಯನ್ನೂ ಈ ವಿಶ್ವರೂಪವನ್ನೂ ಅರಿಯದ ಮೂಢನಾದ 
ನಾನು ನಿನ್ನನ್ನು ಮಿತ್ರನಂದು ಬಗದು, ಪ್ರಮಾದದಿಂದಲೋ ಸ್ನೇಹದ 
ಸಲಿಗೆಯಿಂದಲೋ "ಎಲೆ ಕೃಷ್ಣ ಎಲೆ ಯಾದವ, ಎಲ್ಫೆ ಗೆಳೆಯ' ಎಂದು 
ದಿಟ್ಟತನದ ಮಾತನ್ನಾಡಿದ್ದೇನೆ. ಅದನ್ನೂ - 
ವಿವರಣೆ : "ಮಹಿಮಾನಂ ತವೇಮಂ' ಎಂದು ಪಾಠಾಂತರ ಉಂಟು. ಆಗ 
"ನಿನ್ನ ಈ ಮಹಿಮೆಯನ್ನೂ' ಎಂದಿಷ್ಟೇ ಅರ್ಥ. "ವಿಶ್ವರೂಪವನ್ನೂ' ಎಂದು 
ಹೇಳಬೇಕಾಗಿಲ್ಲ. "ಮಹಿಮಾನಂ' "ಇಮಂ' ಎರಡೂ ಪುಲ್ಲಿಂಗದಲ್ಲಿದರೆ 
ಅಭೇದದಿಂದ ಅನ್ವಯಿಸಲು ಬರುತ್ತದೆ. 
ಯಚ್ಚಾವಹಾಸಾರ್ಥಮಸತ್ಸತೋತಸಿ 
ವಿಹಾರಶಯ್ಕಾಸನಭೋಜನೇಷು ಟ 
ಏಕೋ *ಥವಾಪ್ಯಚ್ಛುತ ತತ್ಸಮಕ್ಸಂ 
ತತ್‌ ಕ್ಲಾಮಯೇ ತ್ವಾಮಹಮಪ್ರಮೇಯಮ್‌ ॥ ೪೨ 
ಮತ್ತು ತಿರುಗಾಡುವಾಗ, ಮಲಗುವಾಗ, ಕುಳಿತಾಗ, ಅಥವಾ 
ಭೋಜನಕಾಲದಲ್ಲಿ ನೀನೊಬ್ಬನೇ ಇದ್ದಾಗ ಎಂದರೆ ನಿನ್ನ ಪರೋಕ್ಪದಲ್ಲಿ ಮತ್ತು 
ಎದುರಿಗೆ ಹಾಸ್ಯಕ್ಕಾಗಿ ನಿನ್ನನ್ನು ನಾನು "ಗೇಲಿ ಮಾಡಿದುಂಟು. ಹೇ ಸ ಶ್ಯ 
ಅದಲ್ಲವನ್ನೂ ಕ್ಷಮಿಸ ಸಬೇಕೆಂದು ಊಹಾತೀತಮಹಿಮನಾದ ನಿನ್ನನ್ನು ಬೇಡಿ 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೦2 


ಕೂಳ್ಳುತ್ತೇನೆ. 
ಪಿತಾ ಸಿ ous en 
ಸೈ ಪೂಜ್ಯಕ್ನ ಗುರುರ್ಗರೀಯಾನ್‌ | 
ನ PN ಕುತೋ$ನ್ಕೋ 
ಲೋಕತ್ರಯೇಇಪೃಪ್ರತಿಮಪ್ರಭಾವ ll ೪೩ 
ಈ ಚರಾಚರಲೋಕಕ್ಕೆ ನೀನು ತಂದೆಯಾಗಿದ್ದೀಯೆ. ಬಹಳ ದೂಡ್ಮ 
ಗುರುವಾದ್ದರಿಂದ ಪೂಜಾರ್ಹನಾಗಿದ್ದೀಯೆ. ಹೇ ಅಸದೃಶ ಪ್ರಭಾವಶಾಲಿ ರಿಯ. 
ಮೂರು ಲೋಕದಲ್ಲಿಯೂ ನಿನಗೆ ಸಮಾನನಾದವನೇ ಇಲ್ಲ. ಹೀಗಿರುವಾಗ 
ನಿನಗಿಂತ ಅಧಿಕನಾದವನು ಎಲ್ಲಿಂದ ಬಂದಾನು? 
ತಸ್ಮಾತ್‌ ಪ್ರಣಮ್ಮ ಪ್ರಣಿಧಾಯ ಕಾಯಂ 
ಪ್ರಸಾದಯೇ ತ್ವಾಮಹಮೀಶಮೀಡ್ಮಮ್‌ ಟ 
ಪಿತೇವ ಪುತ್ರಸ್ಕ ಸಖೇವ ಸಖ್ಯುಃ 
ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಡುಮ್‌ ॥ ೪೪ 
ಆದ್ದರಿಂದ ದೇಹವನ್ನು ಬಗ್ಗಿಸಿ ಪ್ರಣಾಮಗಳನ್ನರ್ಪಿಸಿ, ಈಶ್ವರನೂ 
ಸ್ಫುತ್ಶನೂ « ಆದ ನಿನ್ನನ್ನು ಪ್ರಸನ್ನ ನಾಗಂದು ಡಿಕೊಳ್ಳುತ್ತನೆ. ಹೇ ದೇವ, 
ತಂದಯು ಮಗನ ತಪ್ಪನ್ನೂ ಮಿತ್ರನು ಮಿತ್ರನ ಅಪರಾಧವನ್ನೂ ಪ್ರಿಯನು ತನ್ನ 
ಪ್ರಿಯೆಯ ಅಪರಾಧವನ್ನೂ ಮನ್ನಿಸುವಂತ ನನ್ನ ತಪ್ಪನ್ನು ನೀನು 
ಸಹಿಸಿಕೊಳ್ಳಬೇಕು. 


ವಿವರಣೆ : ಪ್ರಿಯಾಯಾರ್ಹಸಿ - ಎಂಬಲ್ಲಿ ಪ್ರಿಯಾಯಾಃ ಅರ್ಹಸಿ ಎಂದು 
ಪದಚ್ಚೇ ಸಂಧಿಯು ಆರ್ಷ. ಉಪಮಾನೋಪಮೇಯಗಳಿಗ ಲಿಂಗವು 
ಸವಾ ಕೆಂಬ ನಿರ್ಬಂಧವಿಲ್ಲ. ಕಲವರು ಪ್ರಿಯಾಯ ಅರ್ಹಸಿ 
ಎಂದು ಪದಚ್ಛೇದ ಮಾಡಿ "ಪ್ರಿಯನು ಪ್ರಿಯನಾದವನಿಗೆ' pa ಅರ್ಥ 
ಹೇಳುತ್ತಾರ. ಷಷ್ಠೀ ಚತುರ್ಥೀ ವಿಭಕ್ತಿಗಳಿಗ ಅನ್ವಯ ಹೊಂದುವುದಿಲ್ಲ. 
ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಠಾ 
ಭಯೇನ ಚ ಪ್ರವೃಥಿತ6 ಮನೋ ಮೇ 
ತದೇವ ಮೇ ದರ್ಶಯ ದೇವ ರೂಪಂ 
ಪ್ರಸೀದ ದೇವೇಶ ಜಗನ್ನಿವಾಸ ॥ ೪೫ 


ಹಿಂದಂದೂ ಕಾಣದ ಈ ವಿಶ್ವರೂಪವನ್ನು ಕಂಡು ರೋಮಾಂಚಿತ 


೨೦೬ ಗೀತಾರ್ಥಪ್ರಕಾಶ 


ನಾಗಿದ್ದೇನೆ. ನನ್ನ ಮನಸ್ಸು ಭಯದಿಂದ ಕಂಗಾಲಾಗಿದೆ. ಸ್ವಾಮಿ, ಅದೇ ಹಿಂದಿನ 
ರೂಪವನ್ನು ನನಗೆ ತೋರಿಸು. ದೇವೇಶ್ವರ, ಜಗನ್ನಿವಾಸ, ಪ್ರಸನ್ನನಾಗು. 


ಕಿರೀಟನಂ ಗದಿನಂ ಚಕ್ರಹಸ್ತ- 
ಮಿಚ್ಛಾಮಿ ತ್ಹಾಂ ದ್ರಷ್ಟುಮಹಂ ತಥೈವ ! 
ತೇನೈವ ರೂಪೇಣ ಚತುರ್ಬುಜೇನ 
ಸಹಸ್ರಬಾಹೋ ಭವ ವಿಶ್ವಮೂರ್ತೆೇ ॥ ೪೬ 


ಮೊದಲಿನಂತೆಯೇ ಕಿರೀಟಿಯೂ ಗದಾಧಾರಿಯೂ ಚಕ್ರವನ್ನು ಕೈಯಲ್ಲಿ 
ಹಿಡಿದವನೂ ಆದ ನಿನ್ನನ್ನು ನೋಡಲು ಬಯಸುತ್ತೇನೆ. ಓ ಸಹಸ್ರಬಾಹು, 
ವಿಶ್ವರೂಪಧಾರಿಯೆ, ಚತುರ್ಬಾಹುವಾದ ಆ ಹಿಂದಿನ ರೂಪವುಳ್ಳವನಾಗು. 


ಶ್ರೀಭಗವಾನುವಾಚ - 
ಮಯಾ ಪ್ರಸನ್ನೇನ ತವಾರ್ಜುನೇದಂ 
ರೂಪಂ ಹರಂ ದರ್ಶಿತಮಾತ್ಮಯೋಗಾತ್‌ | 
ತೇಜೋಮಯಂ ವಿಶ್ವಮನಂತಮಾದ್ಯಂ 
ಯನ್ನೇ ತ್ವದನ್ನೇನ ನ ದೃಷ್ಟಪೂರ್ವಮ್‌ ॥ ೪೭ 


ಭಗವಂತನು ಹೇಳಿದನು : ಅರ್ಜುನ, ನಿನ್ನನ್ನು (ಅನುಗ್ರಹಿಸುವುದ 
ಕ್ಕೋಸ್ಕರ] ನಾನು ಪ್ರಸನ್ನನಾಗಿ ಶ್ರೇಷ್ಠವಾದ ಈ ರೂಪವನ್ನು ನನ್ನ 
ಯೋಗಸಾಮರ್ಥ್ಯದಿಂದ ನಿನಗೆ ತೋರಿಸಿದ್ದೇನೆ. ತೇಜೋಮಯವೂ 
ಅಂತರಹಿತವೂ ಆದ್ಯವೂ ಆದ ಈ ವಿಶ್ವರೂಪವನ್ನು ನಿನ್ನ ಹೊರತು 
ಮತ್ತೊಬ್ಬನು ಕಂಡದ್ದಿಲ್ಲ. 

ವಿವರಣೆ : ಇಲ್ಲಿಯೋಗವೆಂದರ - 


ಅಣಿಮಾ ಮಹಿಮಾ ಚೈವ ಗರಿಮಾ ಲಫಿಮಾ ತಥಾ | 
ಪ್ರಾಪ್ತಿಃ ಪ್ರಾಕಾಮ್ಮಮೀಶಿತ್ವಂ ವಶಿತ್ನಂ ಚಾಷ್ಟಸಿದ್ಧಯಃ ॥ 
ಎಂಬ ಅಷ್ಟಸಿದ್ಧಿಗಳು. 


ನ ವೇದಯಜ್ಞಾಧ್ಯಯನೈರ್ನ ದಾನೈಃ 
ನ ಚ ಕ್ರಿಯಾಭಿರ್ನ ತಪೋಭಿರುಗೆ ಲ ! 
ಏವಂ ರೂಪಃ ಶಕ್ಕ ಅಹಂ ನೃಲೋಕೇ 
ದ್ರಷ್ಟುಂ ತ್ವದನ್ಮೇನ ಕುರುಪ್ರವೀರ ॥ ೪೮ 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೨೦೭ 


ಕುರುವೀರ-ಅರ್ಜುನ, ನಿನಗೆ ತೋರಿಸಿದಂತೆ ವಿಶ್ವರೂಪನಾದ ನನ್ನನ್ನು ಈ 
ಮನುಷ್ಯಲೋಕದಲ್ಲಿ ನಿನ್ನನ್ನುಳಿದು ಇನ್ನೊಬ್ಬನಿಂದ ನೋಡಲು ಶಕ್ಯವಿಲ್ಲ. 
ವೇದಗಳ ಅಧ್ಯಯನದಿಂದಲೂ ಯಜ್ಞ ವಿಚಾರಗಳನ್ನು ತಿಳಿದುಕೊಳ್ಳು 
ವುದರಿಂದಲೂ ಸಾಧ್ಯವಿಲ್ಲ. ಮಹತ್ತರ ದಾನಗಳನ್ನು ಮಾಡಿದರೂ ಅಗ್ನಿ 
ಹೋತ್ರಾದಿ ಶ್ರೌತಕ್ರಿಯೆಗಳನ್ನು ಆಚರಿಸಿದರೂ ಸಾಧ್ಯವಾಗದು. 
ಜಾಂದ್ರಾಯಣವೇ ಮುಂತಾದ ಉಗ್ರತಪಸ್ಸುಗಳನ್ನಾಚರಿಸಿದರರೂ ಈ 
ವಿಶ್ವರೂಪವನ್ನು ಕಾಣಲು ಶಕ್ಕವಲ್ಲ! 


ಮಾತೇ ವ್ಯಥಾ ಮಾ ಚ ವಿಮೂಢಭಾವೋ 
ದೃಷ್ಟಾ ರೂಪಂ ಘೋರಮೀದೃಜಮೇದಮ್‌ ॥ಟ 
ವೃಪೇತಭೀಃ ಪ್ರೀತಮನಾಃ ಪುನಸ್ವಂ 
ತದೇವ ಮೇ ರೂಹಮಿದಂ ಪ್ರಪಶ್ಶ ॥ ೪೯ 
ಈ ಪರಿಯ ನನ್ನ ಘೋರರೂಪವನ್ನು ಕಂಡು ತಲ್ಲಣಗೊಳ್ಳಬೇಡ ; 
ದಿಜ್ಕೂಢನಾಗಬೇಡ. ಅಂಜಿಕೆಯನ್ನು ಬಿಟ್ಟು ಪ್ರಸನ್ನಚಿತ್ತನಾಗಿ ನನ್ನ ಆ ಹಿಂದಿನ 
ರೂಪವನ್ನು ಮತ್ತೆ ನೋಡು! 
ಸಂಜಯ ಉವಾಚೆ ಇ 
ಇತ್ಕರ್ಜುನಂ ವಾಸುದೇವಸ್ತಥೋಕ್ವಾ 
ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ | 
ಆಶ್ಚಾಸಯಾಮಾಸ ಚ ಭೀತಮೇನಂ 
ಭೂತ್ವಾ ಪುನಃ ಸೌಮ್ಕವಪುರ್ಮಹಾತ್ಮಾ ॥ ೫೦ 
ಸಂಜಯನು ಹೀಗೆಂದನು ಇ ಧೃತರಾಷ್ಟ್ರ ಮಹಾರಾಜ, ವಾಸುದೇವನು 
ಈ ಪ್ರಕಾರವಾಗಿ. ಅರ್ಜುನನಿಗೆ ಇಷ್ಟು ಹೇಳಿ, ಪುನಃ ತನ್ನ ಹಿಂದಿನ 
ನಿಜರೂಪವನ್ನು ತೋರಿಸಿದನು. ಆ ಮಹಾತ್ಮನು ಸೌಮ್ಯದೇಹವುಳ್ಳವನಾಗಿ, 
ಹದರಿಹೋಗಿದ್ದ ಅರ್ಜುನನನ್ನು ಸಂತೈಸಿದನು. 


ಅರ್ಜುನ ಉವಾಚ - 


ದೃಷ್ಟೇದಂ ಮಾನುಷಂ ರೂಪಂ ತವ ಸೌಮ್ಮಂ ಜನಾರ್ದನ । 
ಇದಾನೀಮಸ್ಮಿ ಸಂವೃತ್ತಃ ಸಚೇತಾಃ ಪ್ರಕೃತಿಂ ಗತಃ ॥ ೫೧ 


೨೦೮ ಗೀತಾರ್ಥಪ್ರಕಾಶ 
ಅರ್ಜುನನು ಹೇಳಿದನು : ಶ್ರೀಕೃಷ್ಣ ಸೌಮ್ಯವಾದ ನಿನ್ನ ಈ 
ಮಾನುಷರೂಪವನ್ನು ನೋಡಿದಮೇಲೆ, ಈಗ ನಾನು ಸ್ವಸ್ನಚಿ ಶನಾದನು! 
ಮೊದಲಿನಂತೆ ನಮದಿಯನ್ನು ಪಡದನು. 
ಶ್ರೀಭಗವಾನುವಾಚ - 
ಸುದುರ್ದರ್ಶಮಿದಂ ರೂಪಂ ದೃಷ್ಟವಾನಸಿ ಯನ್ನಮ | 
ದೇವಾ ಅಷ್ಯ್ಮಸ್ಮ್ಥ ರೂಪಸ್ಕ ನಿತ್ಯಂ ದರ್ಶನಕಾಂಕ್ಸಿಣಃ ॥ ೫೨ 
ಭಗವಂತನು ಹೇಳಿದನು : ಬಲುಕಷ್ಟದಿಂದ ಲಭ್ಯವಾಗಬಹುದಾದ ಈ 


ನನ್ನ ರೂಪವನ್ನು ನೋಡಿದ Ri ಈ ರೂಪವನ್ನು ನೋಡಲು ದೇವತೆಗಳೂ 
ಸಹ ಮನಾಪಾಗಲಣ ಬಯಸ ಲೇ ಇದ್ದಾರೆ. 


ನಾಹಂ ವೇದೈರ್ನ ತಪಸಾ ಸ ದಾನೇನ ನ ಚೇಜ್ಮಯಾ |ಟ 
ಶಕ್ಕ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ॥ ೫೩ 


ನನ್ನನ್ನು ಈ ಪ್ರಕಾರವಾಗಿ ನೋಡಿದೆಯಲ್ಲ ಹೀಗ ನೋಡುವುದಕ್ಕೆ ನಾನು 
ವೇದಗಳ ಅಧ್ಯಯನದಿಂದಾಗಲಿ ತಪಸ್ಸಿನಿಂದಾಗಲಿ ಮಹತ್ತರದಾನದಿಂದಾಗಲಿ 
ಯಜ್ಞಸಾಧನದಿಂದಾಗಲಿ ಎಂದಿಗೂ ಯಾರಿಗೂ ಶಕ್ಕನಲ್ಲ್ಲ 

ಭಕ್ತಾ ತ್ವನನ್ಮ್ನಯಾ ಶಕ್ಕ ಅಹಮೇವಂ ವಿಧೋತರ್ಜುನ ಟ 

ಜ್ಞಾತುಂ ದ್ರಷ್ಟುಂ ಚ ತತ್ತ್ವೇನ ಪ್ರವೇಷ್ಟುಂ ಚ ಪರಂತಪ ॥ ೫೮ 

ಆದರ, ಈ ಪ್ರಕಾರ ವಿಶ್ರರೂಪನಾದ ನನ್ನನ್ನು ಅರ್ಜುನ, ಅನನ್ಯವಾದ 
ಭಕ್ತಿಯಿಂದ ಮಾತ್ರ (ಕಾಸ್ತದ ಮೂಲಕ) ತಿಳಿಯುವುದಕ್ಕೂ ತತ್ತತಃ - 
ಇದ್ದದನ್ನು ಇದ್ದಹಾಗೆ. - ಸಾಕ್ಸಾತ್ಮರಿಸಿಕೊಳ್ಳುವುದಕ್ಕೂ ಕಡೆಗ "ನನ್ನಲ್ಲಿ 
ಸೇರಕೊಳ್ಳುವುದಕ್ಕೂ ಸಾಧ್ಯವಾಗುವುದು. 


ವಿವರಣೆ : ಭಕ್ತಿ ಬದರ ಮಾತ್ರ ಶಾ ಶಾಸ್ತ್ರದ ಯಥಾರ್ಥಜ್ತಾನವಾಗುವುದು. 


ಅದರಿಂದ ಭಗವಂತನ ಸಾಕ್ಷಾತ್ಕಾರವಾ ವಾಗು ವುದು. ಜೂ ಬಜ 
ಮೋಕ್ಷವು ನಿಶ್ಚಿತ. 
ಮತ್ಕರ್ಮಕೃನ್ಠತ್‌ಪರಮೋ ಮದ್ದ ;$ ಸಂಗವರ್ಜಿತಃ ! 
ನಿರ್ವೈರಃ ಸರ್ವಭೂತೇಷು ಯಃ ಸ ಮಾಮೇತಿ ಪಾಂಡವ ॥ ೪೫ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹವಿದ್ಯಾಯಾಂ ಯೋಗಶಾಸ್ತ್ರೇ 
ವಿಶ್ವರೂಪದರ್ಶನಂ ನಾಮ ಏಕಾದಶೋ *ಧ್ಮಾಯಃ 


ಅಧ್ಯಾಯ ೧೧ - ವಿಶ್ವರೂಪದರ್ಶನಯೋಗ ೨೦೯ 


ಎಲ್ಫೆ ಪಾಂಡವ, ಪರಮೇಶ್ವರನಾದ ನನ್ನ ಕರ್ಮಗಳಿವು ಎಂದು ತಿಳಿದು 
ಯಾವನು ಕರ್ಮಗಳನ್ನಾಚರಿಸುತ್ತ, ನಾನೇ ಪರಮಗತಿಯೆಂದು ನಂಬಿ, ನನ್ನ 
ಭಕ್ತನಾಗಿ, ಧನಪುತ್ರಾದಿಗಳಲ್ಲಿ ಮಮತೆಯನ್ನು ತ್ಯಜಿಸಿ, ಸರ್ವಭೂತ 
ಗಳಲ್ಲಿಯೂ ವೈರವನ್ನು ತ್ಯಜಿಸುತ್ತಾನೋ ಅವನು ನನ್ನನ್ನು ಪಡೆಯುವನು. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ವಿಶ್ವರೂಪದರ್ಶನವೆಂಬ 
ಹನ್ನೊಂದನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೧ನೆಯ ಅಧ್ಯಾಯದ ಸಾರ 


ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು - “ಭಗವಂತ, ಜಗತ್ತೆಲ್ಲವೂ ನಿನ್ನ 
ಒಂದಂಶವೆಂದು ಹೇಳಿದ್ದೀಯೆ. ಹಾಗಿದ್ದರೆ ನಿನ್ನ ವಿರಾಡ್ರೂಪವನ್ನು ನೋಡಲು 
ನನಗೆ ಇಚ್ಛೆಯಾಗಿದೆ. ಅದನ್ನು ನೋಡಲು ನನಗೆ ಸಾಧ್ಯವೆಂದಾದರೆ, 
ದಯವಿಟ್ಟು ಅವನ್ನು ತೋರಿಸು” ಎಂದು ಬೇಡಿಕೊಂಡನು. 

ಆಗ ಶ್ರೀಕೃಷ್ಣನು "ಆಗಲಿ, ಇಡಿಯ ಜಗತ್ತು ನನ್ನಲ್ಲಿರುವುದನ್ನು ನೋಡು. 
ಈ ಕಣ್ಣುಗಳಿಂದ ನೀನು ನೋಡಲಾರೆ. ನಿನಗೆ ದಿವ್ಯದೃಷ್ಟಿಯನ್ನು ಕೊಡುತ್ತೇನೆ” 
ಎಂದು ಹೇಳಿ ದಿವ್ಯನೇತ್ರವನ್ನಿತ್ತು ತನ್ನ ವಿರಾಡ್ರೂಪವನ್ನು ತೋರಿಸಿದನು. ಅದೇ 
ವಿಶ್ವರೂಪ. ವಿಶ್ವವೆಂಬ ರೂಪ ವಿಶ್ವರೂಪ, ಅದರಲ್ಲಿ ಅಸಂಖ್ಯಾತವಾದ 
ಬಾಯಿಗಳೂ ಕಣ್ಣುಗಳೂ ಇದ್ದವು. ಭಗವಂತನು ದಿವ್ಯಾಭರಣಗಳನ್ನು ತೊಟ್ಟು 
ದಿವ್ಯಾಯುಧಗಳನ್ನು ಹಿಡಿದಿದ್ದನು. ದಿವ್ಯವಸ್ತವನ್ನುಟ್ಟು ದಿವ್ಯಪುಷ್ಪಗಳಿಂದ 
ಶೋಭಿಸುತ್ತಿದ್ದನು. ಸಾವಿರ ಸೂರ್ಯರ ತೇಜಸ್ಸು ಒಂದೆಡೆಯಲ್ಲಿ ಸೇರಿದಷ್ಟು 
ಪ್ರಕಾಶವು ಹರಡಿತ್ತು. ಸಮಸ್ತ ವಿಶ್ವವೇ ಆ ದೇವದೇವನಲ್ಲಿ ನೆಲಸಿತ್ತು. 

ಬ್ರಹಾದಿದೇವತೆಗ ಳೂ ಯಷಿಗಳೂ ಪ್ರಾಣಿಗಳೂ ಆ. ವಿಶ್ವರೂಪನ 
ದೇಹದಲ್ಲಿಯೇ ಇರುವುದನ್ನು ಅರ್ಜುನನು ಕಂಡನು. ಭಗವಂತನ ದೇಹಕ್ಕ 
ಆದ್ಯಂತಗಳೇ ಇರಲಿಲ್ಲ. ಯುದ್ಧಮಾಡುತ್ತಿದ್ದ ಯೋಧರು ಆತನ ಬಾಯೂಳಗೆ 
ನುಗ್ಗಿಹೋಗುವುದನ್ನೂ ಭಗವಂತನು ಅವರನ್ನೆಲ್ಲ ತಿಂದು ಚಪ್ಪರಿಸುತ್ತಿರುವು 
ದನ್ನೂ ದೇವಾದಿಗಳು ಹೆದರಿ ಸ್ತುತಿಸುತ್ತಿರುವುದನ್ನೂ ಆ ಭೀಕರರೂಪವನ್ನೂ 
ನೋಡಿ ಅರ್ಜುನನು ತತ್ತರಿಸಿಹೋದನು. ಕೈಮುಗಿದುಕೊಂಡು “ಸ್ವಾಮಿ, 
ನೀನು ಯಾರು? ಏತಕ್ಕೆ ಅವತರಿಸಿದ್ದೀಯೆ ?' ಎಂದು ಬೇಡಿದನು. 


14 


೨೧೦ ಗೀತಾರ್ಥಪ್ರಕಾಶ 


ಆಗ ಭಗವಂತನು ಪ್ರಸನ್ನನಾಗಿ “ಅರ್ಜುನ, ನಾನು ಈ ಲೋಕವನ್ನು 
ನಾಶಮಾಡಲು ಹೊರಟಿರುವ ಕಾಲಪುರುಷನೆಂದು ತಿಳಿ. ನೀನು ಯುದ್ದ 
ಮಾಡು, ಬಿಡು - ಈ ಶತ್ರುಗಳೇನೂ ಬದುಕಿರುವುದಿಲ್ಲ. ಭೀಷ್ಮ ದ್ರೋಣ 
ಕರ್ಣಾದಿಗಳಲ್ಲರೂ ಸಾಯಲೆಂಬುದು ನನ್ನ ಸಂಕಲ್ಪ. ನಾನು ಇವರನ್ನು 
ಕೊಂದೇಬಿಟ್ಟಿದ್ದೇನೆ! ನೀನು ನೆಪಮಾತ್ರಕ್ಕೆ ಯುದ್ಧ ಮಾಡಿ ಕೀರ್ತಿಯನ್ನು 
ಗಳಿಸು” ಎಂದನು. ಅರ್ಜುನನು ಹೆದರಿ ನಡುಗುತ್ತಲೇ ""ಓ ಮಹಾತ್ಮ ನೀನು 
ಈ ವಿಶ್ವಕ್ಕೇ ಒಡೆಯನಾದ ಮಹಾಮಹಿಮ. ನೀನು ಸರ್ವರಿಗೂ ತಂದೆ. ಪೂಜ್ಯ. 
ನಿನಗೆ ಸಮಾನರೇ ಇಲ್ಲ. ನಿನ್ನ ಮಹಿಮೆಯನ್ನರಿಯದೇ ಇದ್ದ ನಾನು ನಿನ್ನೊಡನೆ 
ಸಲಿಗೆಯಿಂದ ಮಾತಾಡುತ್ತಿದ್ದೆ. ನನ್ನನ್ನು ಕ್ಷಮಿಸು. ಈ ರೂಪವನ್ನು ನೋಡ 
ಲಾರೆ. ಎಂದಿನಂತೆ ಸೌಮ್ಯರೂಪವನ್ನು ಧರಿಸು'' ಎಂದು ಪ್ರಾರ್ಥಿಸಿದನು. 

ಆಗ ಶ್ರೀಕೃಷ್ಣನು “ಅರ್ಜುನ, ಈ ವಿಶ್ವರೂಪವನ್ನು ನಿನ್ನ ಮೇಲಿನ ಅನುಗ್ರಹ 
ಬುದ್ದಿಯಿಂದ ತೋರಿಸಿದ್ದೇನೆ. ಇದನ್ನು ನೋಡಲು ದೇವತೆಗಳೂ 
ತವಕಿಸುತ್ತಾರೆ. ಅವರಿಗೂ ಸಾಧ್ಯವಾಗಲಿಲ್ಲ. ಕೇವಲ ಭಕ್ತಿಗೆ ಮಾತ್ರ ನಾನು 
ಮೆಚ್ಚತಕ್ಕವನು. ಅಷ್ಟು ಭಕ್ತಿಯಿದ್ದವರಿಗೆ ನನ್ನ ದರ್ಶನ ಸಾಧ್ಯವಿದೆ. ಯಾವನು 
ನನ್ನ ಭಕ್ತನಾಗಿ ಎಲ್ಲ ಕರ್ಮಗಳನ್ನೂ ನನಗಾಗಿ ಮಾಡುತ್ತ ವಿಷಯಸಂಗವನ್ನು 
ತ್ಯಜಿಸುತ್ತಾನೋ ಆತನು ನನ್ನ ಸಾಯುಜ್ಯವನ್ನು ಪಡೆಯುವನು'' ಎಂದು 
ನುಡಿದು ಅರ್ಜುನನನ್ನು ಸಂತೈಸಿದನು. 


ಅಧ್ಯಾಯ ೧೨ 
ಭಕ್ತಿಯೋಗ 


೨ನೆಯ ಅಧ್ಯಾಯದಿಂದ ಇದುವರೆಗೆ ಕೆಲವೆಡೆಗಳಲ್ಲಿ ಸರ್ವೋಪಾಧಿರಹಿತವೂ 
ಅವ್ಯಕ್ತವೂ ಆದ ಅಕ್ಷರವೆಂಬ ಬ್ರಹ್ಮದ ನಿರ್ಗುಣೋಪಾಸನೆಯನ್ನು ಹೇಳಿದೆ. 
ಕೆಲವಡಗಳಲ್ಲಿ ಸತ್ತಗುಣೋಪಾಧಿಯಿಂದ ಕೂಡಿದ ಜ್ಞಾನೈಶ್ವರ್ಯಾದಿ 
ಯುಕ್ತನಾದ ಈಶ್ವರನ ಸಗುಣೋಪಾಸನೆಯನ್ನೂ ಹೇಳಿದೆ. ಈ ಎರಡು 
ಉಪಾಸನೆಗಳಲ್ಲಿ ಯಾವುದು ಉತ್ತಮವೆಂದು ತಿಳಿಯಲು ಅರ್ಜುನನು ಪ್ರಶ್ನೆ 
ಮಾಡುತ್ತಾನೆ. 


ಅರ್ಜುನ ಉವಾಚ - 
ಏವಂ ಸತತಯುಕ್ತಾ ಯೇ ಭಕ್ತಾಸ್ವಾಂ ಪರ್ಯುಪಾಸತೇ ಟ 
ಯೇ ಚಾಷ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ॥ ೧ 
ಅರ್ಜುನನು ಹೀಗೆಂದನು - ಹೀಗೆ ಪೂಜಾದಿಕರ್ಮಗಳಲ್ಲಿ ತೊಡಗಿ 
ಯಾವ ಭಕ್ತರು ನಿನ್ನನ್ನು ಉಪಾಸನೆ ಮಾಡುತ್ತಾರೋ ಮತ್ತೆ ಯಾರು ಅವ್ಯಕ್ತವೂ 
ಅಕ್ಬರವೂ ಆದ ನಿರ್ಗುಣಬ್ರಹ್ಮದ ಉಪಾಸನೆಯನ್ನು ಮಾಡುತ್ತಾರೋ ಅವರಲ್ಲಿ 
ಉತ್ತಮರಾದ ಯೋಗವಿದರು ಯಾರು ? 
ಶ್ರೀಭಗವಾನುವಾಚ - 
ಮಯ್ಕಾವೇಶ್ಮ ಮನೋ ಯೇ ಮಾಂ ನಿತ್ಮಯುಕ್ತಾ ಉಪಾಸತೇ 1 
ಶ್ರದ್ಧಯಾ ಪರಯೋಪೇತಾಸ್ತೇ ಮೇ ಯುಕ್ತತಮಾ ಮತಾಃ ॥ ಕ್ರಿ 
ಭಗವಂತನು ಹೇಳಿದನು : ನನ್ನಲ್ಲಿ - ವಿಶ್ವರೂಪನಾದ ಪರಮೇಶ್ವರನಲ್ಲಿ 
ಯಾರು ಮನಸ್ಸನ್ನು ನಿಲ್ಲಿಸಿ ಸದಾ ಚಿತ್ತಸಮಾಧಾನವುಳ್ಳವರಾಗಿ ಪರಮಶ್ರದ್ಧೆ 
ಯಿಂದ ನನ್ನನ್ನು ಉಪಾಸನೆ ಮಾಡುತ್ತಾರೋ ಅವರು ಯುಕ್ತತಮರೆಂದು ನನ್ನ 
ಅಭಿಪ್ರಾಯವಿದೆ. 
ಯೇ ತ್ವಕ್ಪರಮನಿರ್ದೇಶ್ಠಮವ್ವಕ್ತಂ ಪರ್ಯುಪಾಸತೇ ಟ 
ಸರ್ವತ್ರಗಮಚಿಂತ್ಕಂ ಚ ಕೂಟಸ್ಕಮಚಲಂ ಧ್ರುವಮ್‌ ॥ & 
ಸಂನಿಯಮ್ಮೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ | 
ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ ॥ ೪ 


೨೧೨ ಗೀತಾರ್ಥಪ್ರಕಾಶ 


ಆದರೆ ಯಾರು (ಇಂದ್ರಿಯಗಳಿಗೆ ಅಗೋಚರವಾದ್ದರಿಂದ) ಅವ್ಯಕ್ತವೂ 
ಆದ್ದರಿಂದಲೇ ಹೀಗಿದೆಯೆಂದು ವರ್ಣಿಸಲು ಅಶಕ್ಕವೂ (ಆಕಾಶದಂತೆ) ಎಲ್ಲ ಕಡೆ 
ಇರತಕ್ಕದ್ದು ಮನಸ್ಸಿಗೂ ಹೀಗಿದೆಯೆಂದು ಚಿಂತಿಸಲು ಅಸಾಧ್ಯವೂ ಕೂಟಸ್ಮವೂ 
ಅಚಲವೂ ನಿತ್ಯವೂ ಆದ ಅಕ್ಷರವನ್ನು (ನಿರ್ವಿಶೇಷಬ್ರಹವನ್ನು) - 

ಇಂದ್ರಿಯಗಳಲ್ಲವನ್ನೂ ನಿಗ್ರಹಿಸಿ, ಇಷ್ಟಾನಿಷ್ಟಗಳೇನು ಬಂದರೂ ಸರ್ವತ್ರ 
ಸಮಬುದ್ದಿಯುಳ್ಳವರಾಗಿ, ಸರ್ವಪ್ರಾಣಿಗಳ ಹಿತದಲ್ಲಿ ನಿರತರಾಗಿ ಉಪಾಸನೆ 
ಮಾಡುತ್ತಾರೋ ಅವರು ನನ್ನನ್ನೇ ಸೇರುವರು. 

ವಿವರಣೆ : ಉಪಾಸನೆ = ಉಪ-ಸಮೀಪಕ್ಕೆ ಹೋಗಿ ಆಸನಂ ೩. 
ಕುಳಿತಿರುವುದು ಉಪಾಸನೆ. ಶಾಸ್ತ್ರೋಕ್ತವಿಧಾನದಿಂದ ಉಪಾಸ್ಕವಸ್ತುವನ್ನು 
ಮನಸ್ಸಿನಿಂದ ವಿಷಯೀಕರಿಸುವುದೇ ಸಮೀಪಕ್ಕೆ ಹೋಗುವುದು. ಅನಂತರ 
ಎಣ್ಣೆಯ ಧಾರೆಯಂತೆ ನಿರಂತರವಾಗಿ, ಬೇರೆ ಏನನ್ನೂ ಚಿಂತಿಸದೆ, ಬಹಳ ಕಾಲ 
ಮನಸ್ಸನ್ನು ಉಪಾಸ್ಕವಸ್ತುವಿನಲ್ಲಿ ನಿಲ್ಲಿಸುವುದು ಉಪಾಸನೆ. ಕೂಟಸ್ಥ ವ 
ಕೂಟವೆಂದರೆ ಮೋಸ - ಮಾಯೆ. ಮಾಯೆಯನ್ನು ಸಾಕ್ಷಿಯಾಗಿ ನೋಡುತ್ತ 
ಇರತಕ್ಕದ್ದು ಕೂಟಸ್ಥ ಅಥವಾ ಅಚಲವಾದ ವಸ್ತುರಾಶಿ ಕೂಟ. ಅದರಂತೆ 
ನಿಶ್ಚಲವಾಗಿ ಇರತಕ್ಕದ್ದು ಕೂಟಸ್ವ್ವ 

ಹೀಗೆ ಅಕ್ಷರೋಪಾಸಕರು ನನ್ನನ್ನೇ ಸೇರತಕ್ಕವರಾದ್ದರಿಂದ ನನ್ನ ಸ್ವರೂಪವೇ 
ಆಗಿರುತ್ತಾರೆ. ಅವರು ಯುಕ್ತತಮರೆಂದಾಗಲಿ ಯುಕ್ತತಮರಲ್ಲವೆಂದಾಗಲಿ 
ಹೇಳತಕ್ಕದ್ದಲ್ಲ. ಆದ್ದರಿಂದ ಉಳಿದ ಯೋಗಿಗಳಲ್ಲಿ ವಿಶ್ವರೂಪೋಪಾಸಕರು 
ಉತ್ತಮರು - ಎಂದು ಅಭಿಪ್ರಾಯ. 

ಕ್ಲೇಶೋತಧಿಕತರಸ್ನೇಷಾಮವ್ಮಕ್ತಾಸಕ್ಷಚೀತಸಾಮ್‌ | 

ಅವ್ಯಕ್ತಾ ಹಿ ಗತಿರ್ದುಖಂ ದೇಹವದ್ಧಿರವಾಷ್ಮತೇ ॥ ೫ 


ಆದರ ಅಂಥ ಅವ್ಯಕ್ತದಲ್ಲಿ ಆಸಕ್ಷಚಿತ್ತರಾದವರಿಗೆ-ಅವ್ಯಕ್ರೋಪಾಸನೆಯನ್ನು 
ಮಾಡತಕ್ಕವರಿಗೆ ಕ್ಷೇಶವು ಅಧಿಕವಾಗಿರುತ್ತದೆ. ಏಕೆಂದರೆ, ದೇಹಾಭಿಮಾನವುಳ್ಳ 
ಜನರಿಗೆ ಅವ್ಯಕ್ತವಾದ-ನಿರ್ಗುಣಸ್ವರೂಪದ ಬ್ರಹ್ಮವೆಂಬ ಪರಾಗತಿಯು 
ಕ್ಷೇಶದಿಂದ ದೊರೆಯುತ್ತದೆ. 


ವಿವರಣೆ ; ದೇಹಾಭಿಮಾನವನ್ನು ತ್ಯಜಿಸುವುದು ಕಠಿಣವಾದ್ದರಿಂದ ಜ್ಞಾನ 
ಮಾರ್ಗವು ಕ್ಷೇಶಕರವಾದದ್ದು. ಸಗುಣೋಪಾಸನೆಯಲ್ಲಿ ದೇಹಾಭಿಮಾನ 
ವನ್ನೇನೂ ಬಿಡಬೇಕಾಗಿಲ್ಲ. ಆದ್ದರಿಂದ ಭಕ್ತಿಮಾರ್ಗ ಸುಲಭವಾದದ್ದು. 


ಅಧ್ಯಾಯ ೧೨ - ಭಕ್ತಿಯೋಗ ೨೧೩ 


ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸಂನ್ಕ್ಶಸ್ಕ ಮತ್ನರಾಃ | 


ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೇ ॥ ೬ 
ತೇಷಾಮಹಂ ಸಮುದ್ಯರ್ತಾ ಮೃತ್ಕುಸಂಸಾರಸಾಗರಾತ್‌ | 
ಭವಾಮಿ ನ ಚಿರಾತ್ಪಾರ್ಥ ಮಯ್ಯಾವೇಶಿತಚೇತಸಾಮ್‌ ॥ ೭ 


ಆದರೆ ಯಾರು ಸರ್ವಕರ್ಮಗಳನ್ನೂ ನನಗೆ ಒಪ್ಪಿಸಿ ನನ್ನಲ್ಲಿಯೇ ಆಸಕ್ತರಾಗಿ 
(ವಿಶ್ವರೂಪನಾದ ಪರಮಾತ್ಮನನ್ನು ಬಿಟ್ಟು ಇನ್ನೊಂದು ಆಲಂಬನೆಯಿಲ್ಲ ಎಂಬು) 
ಅನನ್ಯವಾದ ಯೋಗದಿಂದ ನನ್ನನ್ನು ಧ್ಯಾನಿಸುತ್ತ ಉಪಾಸನೆ ಮಾಡುತ್ತಾರೋ- 
ಅರ್ಜುನ, ವಿಶ್ವರೂಪನಾದ ನನ್ನಲ್ಲಿಯೇ ' ಚಿತ್ರವನ್ನಿಟ್ಟಿರುವ ಅವರನ್ನು ಮೃತ್ಯು 
ಸಹಿತವಾದ ಸಂಸಾರಸಾಗರದಿಂದ ಶೀಘ್ರವಾಗಿಯೇ ಮೇಲಕ್ಕೆ ಎತ್ತುತ್ತೇನೆ. 


ವಿವರಣೆ : ಇದು ಸಗುಣೋಪಾಸನೆಗೆ ಸಂಬಂಧಿಸಿದ ವಿಚಾರ. ಮುಂದೆ 
೧೩ನೆಯ ಶ್ಲೋಕದಿಂದ ಅಕ್ಷರೋಪಾಸನೆಯ ವಿಷಯವನ್ನು ಹೇಳಲಾಗುವುದು. 


ಮಯ್ಕೇವ ಮನ ಆಧತ್ಸ ಮಯಿ ಬುದ್ಧಿಂ ನಿವೇಶಯ 1 

ನಿವಸಿಷ್ಠಸಿ ಮಯ್ಕೇವ ಅತ ಊರ್ಧ್ವಂ ನ ಸಂಶಯಃ ॥ ೮ 

ಆದ್ದರಿಂದ ವಿಶ್ವರೂಪನಾದ ನನ್ನಲ್ಲಿಯೇ ಮನಸ್ಸನ್ನಿಡು. ನನ್ನಲ್ಲಿ 
ಬುದ್ದಿಯನ್ನು ಹೊಗಿಸು. ಹೀಗಾದರೆ ನನ್ನಲ್ಲಿಯೇ ನಿವಾಸ ಮಾಡುವೆ. ಇದರಲ್ಲಿ 
ಸಂಶಯವಿಲ್ಲ. 


ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಮ್‌ ಟ 
ಅಭ್ಮಾಸಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ ॥ ೯ 


ಒಂದು ವೇಳೆ ಚಿತ್ರವನ್ನು ನನ್ನಲ್ಲಿ ಸ್ಥಿರವಾಗಿ ನೆಲೆಗೊಳಿಸಲು ನೀನು 
ಶಕ್ತನಾಗದೆ ಹೋದರೆ, ಧನಂಜಯ-ಅರ್ಜುನ, ಚಿತ್ರವನ್ನು ಮತ್ತೆಮತ್ತೆ ಎಳೆದು 
ನನ್ನಲ್ಲಿ ಸ್ಥಾಪಿಸುವ ಅಭ್ಯಾಸಯೋಗದಿಂದ ನನ್ನನ್ನು ಪಡೆಯಲು ಪ್ರಯತ್ನಿಸು. 
ಅಭ್ಯಾಸೇ*ಹಸಮರ್ಥೋ ಇಸಿ ಮತ್ಯರ್ಮಪರಮೋ ಭವ ॥ಟ 
ಮದರ್ಥಮಪಿ ಕರ್ಮಾಣಿ ಕುರ್ವನ್‌ ಸಿದ್ಧಿಮವಾಷ್ಸೃಸಿ ॥ ೧೦ 
ಅಭ್ಯಾಸವನ್ನು ಮಾಡಲೂ ಅಸಮರ್ಥನಾದರೆ, ನನಗೋಸ್ಕರ ಕರ್ಮವನ್ನು 


ಮಾಡುವುದೇ ಪ್ರಧಾನವೆಂದು ತಿಳಿದಿರು. ಈಶ್ವರನಾದ ನನಗೋಸ್ಕರ 
ಕರ್ಮವನ್ನಾಚರಿಸುತ್ತಿದ್ದರೂ ಸಿದ್ದಿಯನ್ನೈದುವೆ. 


೨೧೪ ಗೀತಾರ್ಥಪ್ರಕಾಶ 


ಅಥೈೆತದಪ,್ಮಶಕ್ಟೋತಸಿ ಕರ್ತುಂ ಮದ್ಮೋಗಮಾಶ್ರಿತಃ ಟ 
ಸರ್ವಕರ್ಮಫಲತ್ಕಾಗಂ ತತಃ ಕುರು ಯತಾತ್ಮವಾನ್‌ ॥ ೧೧ 


ಹೀಗೆ ಮತ್ಕರ್ಮಪರಮನಾಗಲೂ ನಿನಗೆ ಸಾಧ್ಯವಾಗದೆ ಹೋದರೆ, 
(ಮಾಡಿದ ಕರ್ಮಗಳನ್ನೆಲ್ಲ ನನಗೆ ಸಮರ್ಪಣೆ ಮಾಡುವುದೆಂಬ) ಮದ್ಯೋಗ 
ವನ್ನು ಆಶ್ರಯಿಸಿಕೊಂಡು ಚಿತ್ತವನ್ನು ಬಿಗಿಹಿಡಿದು ಸರ್ವಕರ್ಮಫಲತ್ಯಾಗವನ್ನು 
ಮಾಡು. 


ವಿವರಣೆ : ೧೦-೧೧ನೆಯ ಶ್ಲೋಕಗಳ ತಾತ್ಸರ್ಯದಲ್ಲಿ ವ್ಯತ್ಯಾಸ ಉಂಟು 
- ಸರ್ವದಾ ಧ್ಯಾನ, ಪೂಜೆ, ಕೀರ್ತನೆ - ಮೊದಲಾದ ಭಗವತ್ಕರ್ಮದಲ್ಲಿ 
ತೊಡಗಿರು-ಎಂದು ೧೦ನೆಯ ಶ್ಲೋಕದ ತಾತ್ಪರ್ಯ. ವ್ಯವಹಾರದಲ್ಲಿರ 
ತಕ್ಕವನಿಗೆ ಇದು ಸಾಧ್ಯವಾಗದೆಂದು ೧೧ನೆಯ ಶ್ಲೋಕ ಹೊರಟಿದೆ. 
ವ್ಯಾವಹಾರಿಕವಾದ ಯಾವ ಲೌಕಿಕಕರ್ಮವನ್ನು ಮಾಡಿದರೂ ಅದರ 
ಫಲವೆಲ್ಲವೂ ಈಶ್ವರನಿಗೇ ಅರ್ಪಿತವೆಂದು ನಿಶ್ಚಯಿಸಿ ಕೆಲಸವನ್ನು ಮಾಡು. 
ಫಲವು ದೊರೆಯಲಿ ದೊರೆಯದಿರಲಿ, ಸಮಚಿತ್ತನಾಗಿರು - ಎಂದು ೧೧ನೆಯ 
ಶ್ಲೋಕದ ಅಭಿಪ್ರಾಯ. 


ಶ್ರೇಯೋ ಹಿ ಜ್ಞಾನಮಭ್ಯ್ಕಾಸಾತ್‌ ಜ್ಞಾನಾಧ್ಧ್ಯಾನಂ ವಿಶಿಷ್ಠತೇ | 

ಧ್ಯಾನಾತ್ಮರ್ಮಫಲತ್ಕಾಗಸ್ತಾಗಾಚ್ಚಾಂತಿರನಂತರಮ್‌ ॥ ೧೨ 

ಏಕೆಂದರೆ, (ಮನಸ್ಸನ್ನು ಆತ್ಮನಲ್ಲಿ ಸ್ಥಿರಗೊಳಿಸುವ ಪ್ರಯತ್ನವೆಂಬ) 
ಅಭ್ಯಾಸಕ್ಕಿಂತ ಆತಸ್ತ್ವರೂಪವನ್ನು ನಿಶ್ಚಯಿಸುವ ಜ್ಞಾನವು ಹೆಚ್ಚಿನದು. ಈ 
ಜ್ಞಾನಕ್ಕಿಂತಲೂ (ಸತತವಾದ ಆತಪ್ರತ್ಯಯವೆಂಬ) ಧ್ಯಾನವು ಮೇಲೆನಿಸುತ್ತದೆ. 
ಈ ಧ್ಯಾನಕ್ಕಿಂತ ಸರ್ವಕರ್ಮಫಲತ್ಯಾಗವು. ಉತ್ತಮವಾದದ್ದು. ಈ 
ತ್ಯಾಗವಾದೊಡನೆ ವ್ಯವಧಾನವಿಲ್ಲದೆ ಸಂಸಾರದ ಶಾಂತಿಯೆಂಬ ಮೋಕ್ಷವು 
ದೊರೆಯುವುದು., 

ವಿವರಣೆ : ಫಲತ್ಯಾಗಪೂರ್ವಕ ಕರ್ಮಾನುಷ್ಕಾನ, ಚಿತ್ರಶುದ್ಧಿ, ಜ್ಞಾನ, 
ಮೋಕ್ಷ - ಎಂಬುದು ಸಿದ್ಧಾಂತದಲ್ಲಿ ವ್ಯವಸ್ಥಿತವಾದ ಕ್ರಮ. ಆದ್ದರಿಂದ 
ಫಲತ್ಯಾಗವನ್ನಿಲ್ಲಿ ಶ್ರೇಷ್ಠವೆಂದು ಹೇಳಿದ್ದು ಸರ್ವಕರ್ಮತ್ಯಾಗವನ್ನು 
ಹೊಗಳುವುದಕ್ಕಾಗಿ. ಅಜ್ಞ್ಜನು ಈಶ್ವರಾರ್ಪಣಬುದ್ದಿಯಿಂದ ಫಲತ್ಕಾಗವನ್ನು 
ಮಾಡಿದರೆ ಕ್ರಮವಾಗಿ ಜ್ಞಾನನಿಷ್ಠೆಯುಂಟಾಗಿ ಸ್ವತಃ ಕರ್ಮತ್ಯಾಗವಾಗುತ್ತದೆ. 
ಆಗ ಶಾಂತಿ ದೊರೆಯುತ್ತದೆ. "ಯದಾ ಸರ್ವೇ ಪ್ರಮುಚ್ಯಂತೇ ಕಾಮಾ ಯೇ*ಸ್ಕ 


ಅಧ್ಯಾಯ ೧೨ - ಭಕ್ತಿಯೋಗ ೨೧೫ 


ಹೃದಿ ಸ್ಥಿತಾಃ | ತದಾ ಮರ್ತ್ಯೋಕಮೃತೋ ಭವತಿ.....” (ಕಠ. ೨-೩-೧೪). 
ಈ ಶ್ಲೋಕದಲ್ಲಿ ಧ್ಯಾನವೆಂದರೆ ಜ್ಞಾನನಿಷ್ಠೆಯೇ. ಫಲತ್ಕಾಗದಿಂದ 
ಶ್ರೇಯಸ್ಸಾಗುವುದೆಂದು ಅಜ್ಞನು ಫಲವನ್ನು ಈಶ್ವರಾರ್ಪಣ ಮಾಡುತ್ತಾನೆ. 
ಜ್ಞಾನಿಯಾದರೋ ಕಾಮಗಳು ಅಸತ್ಯವೆಂದರಿತು ಅದನ್ನು ಬಿಡುತ್ತಾನೆ. 
ಕರ್ಮಗಳು ಸ್ವತಃ ಬಿಟ್ಟು ಹೋಗುತ್ತವೆ. 


ಅದ್ದೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣ ಏವ ಚ | 
ನಿರ್ಮಮೋ ನಿರಹೆಂಕಾರಃ ಸಮದುಃಖಸುಖಃ ಕ್ಷಮೀ ॥ ೧೩ 


ಸಂತುಷ್ಟಃ ಸತತಂ ಯೋಗೀ ಯತಾತ್ಮಾ ದೃಢನಿಶ್ಚಯಃ 1 
ಮಯ್ಯ್ಕರ್ಪಿತಮನೋಬುದ್ಧಿರ್ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ॥ ೧೪ 


ಯಾವ ಭೂತಗಳನ್ನೂ ದ್ವೇಷಿಸದೆ, ಸ್ನೇಹಭಾವದಿಂದ ವರ್ತಿಸುತ್ತ, 
ಕಾರುಣ್ಯಶಾಲಿಯಾಗಿ, ಮಮತ್ತವನ್ನೂ ಅಹಂಕಾರವನ್ನೂ ತ್ಯಜಿಸಿ, 
ಸುಖದುಃಖಗಳನ್ನು ಸಮವಾಗಿ ತಿಳಿದು ಹಿಗ್ಗದೆ ಕುಗ್ಗದೆ, ಕ್ಷಮಾಶೀಲನಾಗಿ, 
ಸರ್ವದಾ ಸಂತೃಪ್ತನೂ, ಇಂದ್ರಿಯಸಂಯಮವುಳ್ಳವನೂ ಆತತತ್ವದಲ್ಲಿ 
ದೃಢನಿಶ್ಚಯನೂ ಯೋಗಿಯೂ 6(ಸಮಾಹಿತಚಿತ್ತನೂ) ನನ್ನಲ್ಲಿಯೇ 
ಮನೋಬುದ್ಧಿಗಳನ್ನರ್ಪಿಸಿದವನೂ ಆದ ನನ್ನ ಭಕ್ತನು ನನಗೆ ಅತ್ಯಂತ 
ಪ್ರಿಯನಾದವನು. 

ವಿವರಣೆ : ಇದೆಲ್ಲವೂ ಅಕ್ಬರೋಪಾಸಕನ - ಅವ್ಯಕ್ಕೋಪಾಸಕನ ಲಕ್ಷಣ. 
ದ್ವೇಷರಾಹಿತ್ಯ, ಸ್ನಹಭಾವ-ಮೊದಲಾದವನ್ನು ಸಾಧಕನು ಪ್ರಯತ್ನಪೂರ್ವಕ 
ವಾಗಿ ಅಭ್ಯಾಸ ಮಾಡಬೇಕು. ಸಿದ್ದನಾದ ಯೋಗಿಗಾದರೋ ಇವಲ್ಲವೂ 
ವಶವಾಗಿರುವುದರಿಂದ ಕೇವಲ ಆತನ ಲಕ್ಷಣಗಳಾಗಿರುತ್ತವೆ. 


ಯಸಾನ್ನೋದ್ದಿಜತೇ ಲೋಕೋ ಲೋಕಾನ್ನೋದ್ದಿಜತೇ ಚ ಯಃ 1 

ಹರ್ಷಾಮರ್ಷಭಯೋದ್ವೇಗೈರ್ಮುಕ್ತೋ ಯಃ ಸ ಚ ಮೇ ಪ್ರಿಯಃ ॥ 

ಯಾರ ದೆಸೆಯಿಂದ ಜನರು ಉದ್ವೇಗ(ತಳಮಳ)ಗೊಳ್ಳುವುದಿಲ್ಲವೋ 
ಯಾವಾತನು ಜನರಿಂದ ಉದ್ವಿಗ್ನನಾಗುವುದಿಲ್ಲವೋ, ಸಂತೋಷ ಅಸಹನೆ 
ಭಯ ಉದ್ದೇಗಗಳನ್ನು ಬಿಟ್ಟ ಆ ನನ್ನ ಭಕ್ತನು ನನಗೆ ಅತ್ಯಂತ ಪ್ರಿಯನಾದವನು. 


ಅನಪೇಕ್ಬಃ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ! 
ಸರ್ವಾರಂಭಪರಿತ್ಕಾಗೀ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ ॥ ೧೬ 


೨೧೬ ಗೀತಾರ್ಥಪ್ರಕಾಶ 


ದೇಹಾದಿವಸ್ತುಗಳು ಹೀಗೆಯೇ ಇರಬೇಕೆಂಬ ಅಪೇಕ್ಷೆ ಇಲ್ಲದವನೂ 
ಬಾಹ್ಯದಲ್ಲಿಯೂ ಅಂತರಂಗದಲ್ಲಿಯೂ ಶುಚಿಯಾಗಿರತಕ್ಕವನೂ ಕಾರ್ಯವು 
ಒದಗಿದರೆ ಇದು ಹೀಗೆಯೇ ಎಂದು ನಿಶ್ಚಯಿಸಲು ದಕ್ಷನೂ ಯಾರ ಪಕ್ಷವನ್ನೂ 
ಸೇರದೆ ತಟಸ್ಮನಾಗಿರತಕ್ಕವನೂ ಭಯರಹಿತನೂ ಕಾಮಜನ್ಯವಾದ 
ಸಕಲಕರ್ಮಗಳನ್ನು ತ್ಯಜಿಸಿದವನೂ ಆದ ನನ್ನ ಭಕ್ತನು ನನಗೆ ಅತ್ಯಂತ 
ಪ್ರಿಯನು. 


ಯೋ ನ ಹೃಷ್ಠತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಸತಿ | 

ಶುಭಾಶುಭಹರಿತ್ಮಾಗೀ ಭಕ್ತಿಮಾನ್‌ ಯಃ ಸ ಮೇ ಪ್ರಿಯಃ ॥ ೧೩೭ 

ಯಾವನು ಇಷ್ಟವು ದೊರಕಿದಾಗ ಹರ್ಷಿಸುವುದಿಲ್ಲವೋ, ಅನಿಷ್ಠವು 
ಪ್ರಾಪ್ತವಾದಾಗ ಅದನ್ನು ದ್ವೇಷಿಸುವುದಿಲ್ಲವೋ, ಪ್ರಿಯವಾದದ್ದು ನಷ್ಟವಾದರೆ 
ಶೋಕಿಸುವುದಿಲ್ಲವೋ, ದೊರಕದೆ ಇದ್ದುದನ್ನು ಆಶಿಸುವುದಿಲ್ಲವೋ 
ಒಳ್ಳೆಯದು-ಕೆಟ್ಟದ್ದು ಎಂಬ ಎರಡು ಬಗೆಯ ಕರ್ಮಗಳನ್ನು ತ್ಯಜಿಸತಕ್ಕವನೋ 
ಮತ್ತು ನನ್ನಲ್ಲಿ ಭಕ್ತಿವಂತನಾಗಿರುತ್ತಾನೋ ಅವನು ನನಗೆ ಅತ್ಯಂತ ಪ್ರಿಯನು. 


ಸಮಃ ಶತ ಚ ಮಿತೇ ಚ ತಥಾ ಮಾನಾಪಮಾನಯೋಃ | 


ಶೀತೋಷ್ಣಸುಖದುಃಖೇಷು ಸಮಃ ಸಂಗವಿವರ್ಜಿತಃ ॥ ೧೮ 
ತುಲ್ಕನಿಂದಾಸ್ತುತಿರ್ಮೌನೀ ಸಂತುಷ್ಟೋ ಯೇನಕೇನಚಿತ್‌ | 
ಅನಿಕೇತಃ ಸ್ಥಿರಮತಿರ್ಭಕ್ತಿಮಾನ್‌ ಮೇ ಪ್ರಿಯೋ ನರಃ ॥ ೧೯ 


ಯಾವಾತನು ಶತ್ರುವಿನಲ್ಲಿಯೂ ಮಿತ್ರನಲ್ಲಿಯೂ, ಮಾನ-ಅವಮಾನ 
ಗಳಲ್ಲಿಯೂ ಶೀತ-ಉಷ್ಣ-ಸುಖ-ದುಃಖಗಳಲ್ಲಿಯೂ ಯಾವ ವಿಕಾರವಿಲ್ಲದೆ 
ಸಮಚಿತ್ತನಾಗಿ ಸರ್ವವಿಷಯಗಳಲ್ಲಿಯೂ ಸಂಗವನ್ನು ತೊರೆದು 
ಇರುತ್ತಾನೋ- 

ಮತ್ತು ಯಾರು ನಿಂದಿಸಲಿ ಹೊಗಳಲಿ ಎರಡರಲ್ಲಿಯೂ ಸಮಬಂದ್ಧಿ 
ಯಾಗಿರುವನೋ, ವಾಗಿಂದ್ರಿಯವನ್ನು ಬಿಗಿಹಿಡಿದುಕೊಂಡಿರುವನೋ, ಶರೀರ 
ಸ್ಥಿತಿಗೆ ಬೇಕಾದಷ್ಟು ಯಾವುದು ಸಿಕ್ಕಿದರೆ ಅದರಿಂದ ಸಂತುಷ್ಟನೋ, ಗೊತ್ತಾದ 
ಒಂದು ವಾಸಸ್ಥಳವೇ ಇಲ್ಲದಿರುವನೋ, ಪರಮಾರ್ಥದಲ್ಲಿ ದೃಢವಾದ 
ನಿಷ್ಠೆಯುಳ್ಳ ಆ ಭಕ್ತಿಶಾಲಿಯಾದ ಮನುಷ್ಯನು ನನಗೆ ಅತ್ಯಂತ ಪ್ರಿಯನು. 


ಅಧ್ಯಾಯ ೧೨ - ಭಕ್ತಿಯೋಗ ೨೧೭ 


ವಿವರಣೆ : 


ಯೇನಕೇನ ಚಿದಾಚ್ಚನ್ನೋ ಯೇನಕೇನ ಚಿದಾಶಿತಃ | 
ಯತ್ರ ಕ್ವಚನ ಶಾಯೀ ಸ್ಕಾತ್‌ ತಂ ದೇವಾ ಬ್ರಾಹ್ಮಣಂ ವಿದುಃ ॥ 


ಎಂದು ಮೋಕ್ಷಧರ್ಮಪರ್ವದಲ್ಲಿದೆ (೨೪೫-೧.೨). ಆದ್ದರಿಂದ ಇದೆಲ್ಲವೂ 
ಅಕ್ಷರೋಪಾಸಕನಾದ ಜ್ಞಾನಯೋಗಿಯ ಲಕ್ಷಣವೇ ಹೊರತು ಕರ್ಮ 
ಯೋಗಿಯ ಲಕ್ಷಣವಲ್ಲ. 


ಯೇ ತು ಧರ್ಮ್ಮಾಮೃತಮಿದಂ ಯಥೋಕ್ತಂ ಹರ್ಯುಪಾಸತೇ ಟ 
ಶ್ರದ್ದಧಾನಾ ಮತ್ತರಮಾ ಭಕ್ತಾಸ್ನೇಆತೀವ ಮೇ ಪ್ರಿಯಾಃ ॥ ೨೦ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಭಕ್ತಿಯೋಗೋ ನಾಮ ದ್ವಾದಶೋ$ಧ್ಯ್ಮಾಯಃ 
ಈ ರೀತಿಯಲ್ಲಿ "ಅದ್ವೇಷ್ಟಾ ಸರ್ವಭೂತಾನಾಂ' (೧೨-೧೩) ಇತ್ಯಾದಿ 
ಶ್ಲೋಕಗಳಲ್ಲಿ ಹೇಳಿರುವ ಗುಣಾವಳಿಯು ಧರ್ಮೋಪೇತವಾದ ಅಮೃತ 
ವಾಗಿದೆ. ಇದನ್ನು ಯಾರು ಅನುಷ್ಕಾನದಲ್ಲಿಟ್ಟುಕೊಳ್ಳುತ್ತಾರೋ, ನಾನೇ ಪರಮ 
ಗತಿಯೆಂದು ಸಂಬಿದ್ದಾರೋ ಆ ಭಕ್ತರು ನನಗೆ ಅತ್ಯಂತ ಪ್ರಿಯರಾದವರು. 


ವಿವರಣೆ : "ಪ್ರಿಯೋ ಹಿ ಜ್ಞಾನಿನೋತತ್ಯರ್ಥಂ' (೭-೭) ಎಂದು ಹಿಂದೆ 
ಸೂಚಿತವಾದ ವಿಚಾರವು ಈ ಪ್ರಕಾರ ಉಪಸಂಹೃತವಾಗಿದೆ. ಮುಮುಕ್ಷುವಾದ 
ವನು ಈ ಗುಣಗಳನ್ನು ಪ್ರಯತ್ನಪೂರ್ವಕವಾಗಿ ಆಚರಣೆಯಲ್ಲಿಟ್ಟುಕೊಳ್ಳ 
ಬೇಕೆಂದು ತಾತ್ರರ್ಯ, 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಭಕ್ತಿಯೋಗವೆಂಬ 
ಹನ್ನೆರಡನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೨ನೆಯ ಅಧ್ಯಾಯದ ಸಾರ 


ಅರ್ಜುನನು ವಿಶ್ವರೂಪವನ್ನು ನೋಡಿದ ಮೇಲೆ ಈ ರೀತಿ ಕೇಳಿದನು: 
“ಶ್ರೀಕೃಷ್ಣ, ನೀನು ಅಲ್ಲಲ್ಲಿ ನಿರುಪಾಧಿಕವೂ ಅವ್ಯಕ್ತವೂ ಆದ ಅಕ್ಷರಬ್ರಹ್ಮವನ್ನು 
ಉಪದೇಶಿಸಿದ್ದೀಯೆ. ನಿನ್ನ ಸಗುಣವಾದ ವಿಶ್ವರೂಪವನ್ನೂ ತೋರಿಸಿದ್ದೀಯೆ. 
ಅಕ್ಷರಬ್ರಹ್ಮವನ್ನು ಉಪಾಸನೆಮಾಡತಕ್ಕವರು, ವಿಶ್ವರೂಪವನ್ನು ಉಪಾಸನೆ 
ಮಾಡತಕ್ಕವರು - ಇವರಲ್ಲಿ ಯಾರು ಹೆಚ್ಚಿನ ಯೋಗಿಗಳು ಕ 


೨೧೮ ಗೀತಾರ್ಥಪ್ರಕಾಶ 


ಆಗ ಶ್ರೀಕೃಷ್ಣನು ಹೀಗೆಂದನು : “ಅರ್ಜುನ, ವಿಶ್ವರೂಪವನ್ನು ಉಪಾಸನೆ 
ಮಾಡತಕ್ಕವರು ಹೆಚ್ಚಿನ ಯೋಗಿಗಳೆಂದು ನನ್ನ ಮತವಿದೆ. ಅವ್ಯಕ್ತ 
ಸ್ವರೂಪವನ್ನು ಉಪಾಸನೆ ಮಾಡತಕ್ಕವರೂ ನನ್ನನ್ನೇ ಸೇರುತ್ತಾರೆ. ಆದರೆ ಅದು 
ಬಹು ಕಠಿಣವಾದದ್ದು. ಬ್ರಹ್ಮವು ಇಂದ್ರಿಯಗಳಿಗೆ ನಿಲುಕತಕ್ಕದ್ದಲ್ಲ. 
ದೇಹಾಭಿಮಾನ ಉಳ್ಳವರಿಗೆ ಆ ಉಪಾಸನೆ ಸಾಧ್ಯವಾಗುವುದಿಲ್ಲ. .ವಿಶ್ವರೂಪದ 
ಸಗುಣೋಪಾಸನೆ ಸುಲಭವಾದ್ದರಿಂದ ಅದು ಉತ್ತಮವೆಂದು ಮಾತ್ರ 
ಹೇಳುತ್ತಿದ್ದೇನೆ. ಆದ್ದರಿಂದ ನೀನು ವಿಶ್ವರೂಪನಾದ ನನ್ನಲ್ಲಿ ಮನೋಬುದ್ದಿ 
ಗಳನ್ನು ನಿಲ್ಲಿಸು. ಅದೂ ನಿನಗೆ ಕಷ್ಟವೆನಿಸಿದರೆ ವಿವೇಕ ವೈರಾಗ್ಯಗಳನ್ನವಲಂಬಿಸಿ 
ಪ್ರಯತ್ನ ಮಾಡು. ಅದೂ ಕ್ಷೇಶವನಿಸಿದರೆ ಈಶ್ವರಪ್ರೀತ್ಕರ್ಥವೆಂದು ಸಂಕಲ್ಪಿಸಿ, 
ಯಾವ ಬೇರೆ ಫಲಾಪೇಕ್ಟೆಯನ್ನೂ ಇಡದೆ ಕರ್ಮವನ್ನು ಮಾಡುತ್ತ ಹೋಗು. 
ಹೀಗೆ ವರ್ತಿಸುತ್ತಿದ್ದರೆ ನನ್ನನ್ನೇ ಸೇರಿಕೊಳ್ಳುವೆ. 

ಆದರೆ ವಾಸ್ತವದಲ್ಲಿ ಅಕ್ಷರಬ್ರಹ್ಮೋಪಾಸಕರು ನನಗೆ ಅತ್ಯಂತ ಪ್ರಿಯರು. 
ಅವರ ಲಕ್ಷಣವೇನೆಂದರೆ : ಅವರು ಯಾವ ಪ್ರಾಣಿಯನ್ನೂ ದ್ವೇಷಿಸದೆ, 
ಎಲ್ಲರಲ್ಲಿಯೂ ಕರುಣೆಯನ್ನು ತೋರುತ್ತಾರೆ. ಸುಖದುಃಖಗಳನ್ನು ಸಮವಾಗಿ 
ಕಾಣುತ್ತ, ತಮಗೆ ಅಪಕಾರ ಮಾಡಿದವರನ್ನೂ ಕ್ಷಮಿಸುತ್ತ ಅಲ್ಪಸಂತುಷ್ಟರಾಗಿ, 
ಇಂದ್ರಿಯಗಳನ್ನು ಬಿಗಿಹಿಡಿದು ಪರಮಾತ್ಮನಲ್ಲಿಯೇ ಮನೋಬುದ್ಧಿಗಳನ್ನು 
ದೃಢವಾಗಿ ನಿಲ್ಲಿಸಿರುತ್ತಾರೆ. ಯಾರೊಬ್ಬರ ಪಕ್ಷವನ್ನೂ ಹಿಡಿಯದೆ, ತಮಗಾಗಿ 
ಯಾವುದೊಂದು ಕರ್ಮವನ್ನೂ ಮಾಡದೆ, ಒದಗಿದ ಕಾರ್ಯವನ್ನು ಮಾತ್ರ 
ದಕ್ಷತಯಿಂದ ನೆರವೇರಿಸುತ್ತಾರೆ. ಮಾನ-ಅವಮಾನಗಳನ್ನು ಲೆಕ್ಕಿಸದೆ ಒಂದೇ 
ಹದದಲ್ಲಿ ಮನಸ್ಸನ್ನಿಟ್ಟುಕೊಂಡಿರುತ್ತಾರೆ. ತಮ್ಮವರು, ಅನ್ಯರು-ಎಂಬ 
ಭೇದಬುದ್ದಿ ಅವರಿಗಿರುವುದಿಲ್ಲ. ಅನ್ನ, ಬಟ್ಟೆ, ವಾಸಸ್ಥಳ ಹೀಗೆಯೇ 
ಆಗಬೇಕಂಬ ಚಿಂತೆಯೇ ಅವರಿಗಿರುವುದಿಲ್ಲ. ಪರತತ್ತದಲ್ಲಿಯೇ ಚಿತ್ತವನ್ನು 
ನಿಲ್ಲಿಸಿ ಬಾಹ್ಯ ವಿಷಯಗಳಲ್ಲಿ ಆದರವನ್ನು ಕಳೆದುಕೊಂಡಿರುತ್ತಾರೆ. 

ಅವರ ಈ ಪ್ರಕಾರವಾದ ನಡತ ಧರ್ಮಯುಕ್ತವಾಗಿಯೇ ಇರುತ್ತದೆ. 
ಅಧರ್ಮದ ಲೇಶವೂ ಅವರ ಬಳಿ ಸುಳಿಯುವುದಿಲ್ಲ. ನಾನೇ 
ಪರಮಗತಿಯಂದು ನಿಶ್ಚಯಿಸಿಕೊಂಡಿರುವ ಆ ಭಕ್ತರು ನನಗೆ ಅತ್ಯಂತ 
ಪ್ರಿಯರು.” 


ಅಧ್ಯಾಯ ೧೩ 
ಕ್ಲೇತ್ರಕ್ಷೇತ್ರಜ್ಞಯೋಗ 


ಏಳನೆಯ ಅಧ್ಯಾಯದಲ್ಲಿ ಪರಮೇಶ್ವರನ ತ್ರಿಗುಣಾತಕವಾದ ಎಂಟು ಬಗೆಯ 
ಅಪರಾಪ್ರಕೃತಿಯನ್ನೂ ಜೀವನೆಂಬ ಪರಾಪ್ರಕೃತಿಯನ್ನೂ ಹೇಳಲಾಗಿತ್ತು. 
ಅಪರಾಪ್ರಕೃತಿಯು ಪ್ರಾಣಿಗಳ ಶರೀರವಾಗಿ ಪರಿಣಮಿಸಿ ಕ್ಷೇತ್ರವೆನಿಸಿ 
ಕೊಳ್ಳುತ್ತದೆ. ಜೀವನೆಂಬ ಹೆಸರಿನ ಪರಾಪ್ರಕೃತಿಯು ಕ್ಷೇತ್ರಜ್ಞನೆನಿಸಿಕೊಳ್ಳುತ್ತದೆ. 
ಈಗ ಈ ಪ್ರಕೃತಿಗಳುಳ್ಳ ಈಶ್ವರನ ಸ್ವರೂಪವನ್ನು ಹೇಳಬೇಕಾಗಿದೆ. ಅಲ್ಲದೆ 
ಹಿಂದಿನ ಅಧ್ಯಾಯದಲ್ಲಿ "ಅದ್ವೇಷ್ಟಾ ಸರ್ವಭೂತಾನಾಂ...' ಇತ್ಯಾದಿ ಶ್ಲೋಕ 
ಗಳಿಂದ ತತ್ನಜ್ಞಾನಿಯ ಲಕ್ಷಣವನ್ನು ಹೇಳಲಾಗಿದೆ. ತತ್ವಜ್ಞಾನ ಯಾವುದು? 
ಎಂಬುದನ್ನು ತಿಳಿಸಬೇಕಾಗಿದೆ. ಆದ್ದರಿಂದ ಈ ಅಧ್ಯಾಯದ ಆರಂಭ. 
ಶ್ರೀಭಗವಾನುವಾಚ - 

ಇದಂ ಶರೀರಂ ಕೌಂತೇಯ ಕ್ಲೇತ್ರಮಿತ್ಮಭಿಧೀಯತೇ 1 

ಏತದ್ಕೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ ॥ ೧ 

ಭಗವಂತನು ಹೀಗೆಂದನು - ಕೌಂತೇಯ, ಈ ಶರೀರವು ಕ್ಷೇತ್ರವೆಂದು 
ಹೇಳಲ್ಪಡುತ್ತದೆ. ಇದನ್ನು ಯಾವನು ತಿಳಿಯುತ್ತಾನೋ ಆತನು ಕ್ಷೇತ್ರಜ್ಞನೆಂದು 
ಕ್ಷೇತ್ರಕ್ಷೇತ್ರಜ್ಞರನ್ನು ಬಲ್ಲವರು ತಿಳಿದಿದ್ದಾರೆ. 

ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ! 

ಕ್ಷೇತ್ರಕ್ಷೇತ್ರಜ್ವಯೋರ್ಜಾನಂ ಯತ್ತಜ್ಜ್ಞಾನಂ ಮತಂ ಮಮ ॥ ೨ 

ಭರತವಂಶೋದ್ಭವ, ಸರ್ವಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನೇ 
ನಾನೆಂದೂ (ಹಾಗೆಯೇ ಅಸಂಸಾರಿಯಾದ ಈಶ್ವರನೆಂದೂ ಸಹ) ತಿಳಿದುಕೊ. 
ಕ್ಷೇತ್ರ, ಕ್ಷೇತ್ರಜ್ಞ - ಇವರ ಜ್ಞಾನವೇ ಸರಿಯಾದ ಜ್ಞಾನವೆಂದು ನನ್ನ ಮತ. 

ತತ್‌ ಕ್ಷೇತ್ರಂ ಯಚ್ಚ ಯಾದೃಕ್ಟ ಯದ್ದಿಕಾರಿ ಯತಶ್ಚ ಯತ್‌ | 

ಸ ಚ ಯೋ ಯತ್ಪಭಾವಶ್ಚ ತತ್ಸಮಾಸೇನ ಮೇ ಶೃಣು ॥ ೩. 

ಶರೀರವಂಬ ಈ ಕ್ಷೇತ್ರವು ಯಾವ ಧರ್ಮ ಉಳ್ಳದ್ದು, ಯಾವ ವಿಕಾರ 

ಉಳ್ಳದ್ದು, ಯಾವುದರಿಂದ ಇದು ಹುಟ್ಟಿದೆ - ಎಂಬುದನ್ನೂ ಆ ಕ್ಷೇತ್ರಜ್ಞನು 
ಯಾವ ಪ್ರಭಾವದವನು - ಎಂಬುದನ್ನೂ ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು. 


೨೨೦ ಗೀತಾರ್ಥಪ್ರಕಾಶ 


ಯಪಿಭಿರ್ಬಹುಧಾ ಗೀತಂ ಛಂದೋಭರ್ಮಿವಿಧೈಃ ಪೃಥಕ್‌ | 

ಬ್ರಹಸೂತು್ರಪದೈಶ್ಚೈವ ಹೇತುಮದ್ಳಿರ್ವಿನಿಶ್ಚಿತೈಃ ll ೪ 

ಈ ವಿಚಾರವನ್ನು ವಸಿಷ್ಕಾದಿ ಖುಷಿಗಳು ಖುಗ್ವೇದಾದಿ ನಾನಾ ಪ್ರಕಾರದ 
ಛಂದಸ್ಸುಗಳಿಂದ ಬಗೆಬಗೆಯೌಗಿ ವಿಂಗಡಿಸಿ ಹಾಡಿದ್ದಾರೆ. ಯುಕ್ತಿಯುಕ್ತಗಳೂ 

ಸಂಶಯಗಳೂ ಆದ ಬ್ರಹ್ಮಸೂಚಕವಾಕ್ಯಗಳಿಂದಲೂ (ಉಪನಿಷತ್ತು 
ಗಳಿಂದಲೂ) ಇದನ್ನು ಹಾಡಿದ್ದಾರೆ. 

ಟಿಪ್ಪಣಿ : "ಛಂದೋಭಿಃ?' ಎಂಬುದರಿಂದ ಮಂತ್ರಬ್ರಾಹಣರೂಪವಾದ 
ಕರ್ಮಕಾಂಡವನ್ನೂ "ಬ್ರಹಸೂತ್ರಪದೈಃ' ಎಂಬುದರಿಂದ ಜ್ಞಾನಕಾಂಡವಾದ 
ಉಪನಿಷತ್ತುಗಳನ್ನೂ ಗ್ರಹಿಸಬೇಕು. ಕೆಲವರು ಬ್ರಹ್ಮಸೂತ್ರಗಳೆಂದರೆ 
ಬಾದರಾಯಣರ ಬ್ರಹಸೂತ್ರಗಳೆಂದು ಹೇಳುತ್ತಾರೆ. 


ಮಹಾಭೂತಾನ್ಮಹಂಕಾರೋ ಬುದ್ಧಿರವ್ಯಕ್ತಮೇವ ಚ ! 
ಇಂದ್ರಿಯಾಣಿ ದಶೈಕಂ ಚ ಪಂಚ ಚೇಂದ್ರಿಯಗೋಚರಾಃ ॥ ೫ 


(ಮಹತ್ತವುಳ್ಳ ಶಬ್ದಸ್ಪರ್ಶಾದಿ ಪಂಚ ಸೂಕ್ಷಭೂತಗಳು, ಅಹಂಕಾರ, 
ಬುದ್ಧಿಯೆಂಬ ಮಹತ್ತತ್ವ, ಅವ್ಯಕ್ತ - (ಹೀಗೆ ಅಷ್ಟಧಾ ಇರುವ ಅಪರಾಪ್ರಕೃತಿ); 
ಇಂದ್ರಿಯಗಳು ಹತ್ತು, ಒಂದು ಮನಸ್ಸು, ಇಂದ್ರಿಯಗೋಚರಗಳಾದ 
ಶಬ್ದಾದಿಗುಣಗಳನ್ನು ಪಡೆದಿರುವ ಪಂಚಮಹಾಭೂತಗಳು. (ಇವು ಮುಂದಿನ 
ಶ್ಲೋಕದಲ್ಲಿರುವ ಕ್ಷೇತ್ರ ಎಂಬುದರೊಡನೆ ಅನ್ವಿತ್ರ 


ವಿವರಣೆ : ಪಂಚತನಾತ್ರೆಗಳಂಬ ಶಬ್ದಾದಿಸೂಕ್ಷಭೂತಗಳು ಬಿಟ್ಟು 
ಹೋಗಬಾರದೆಂದು “ಮಹಾಭೂತಾನಿ” ಎಂಬ ಪದಕ್ಕೆ ಸೂಕ್ಷ್ಮಭೂತಗಳೆಂದು 
ಅರ್ಥವನ್ನು ಮಾಡಲಾಗಿದೆ. ಇವು ಎಲ್ಲ ತಮ್ಮ ಕಾರ್ಯಗಳನ್ನು ವ್ಯಾಪಿಸು 
ವುದರಿಂದ ಮಹತ್ವವನ್ನು ಪಡೆದವು. ಆಕಾಶಾದಿಗಳಲ್ಲಿರುವ ಶಬ್ದ, ಸ್ಪರ್ಶ, ರೂಪ, 
ರಸ, ಗಂಧಗಳು ಇಂದ್ರಿಯಗೋಚರವಾದ ಗುಣಗಳು. ಇವುಗಳಿಂದ 
ಉಪಲಕ್ಷಣವಾಗಿ ಆಕಾಶಾದಿ ಪಂಚಮಹಾಭೂತಗಳನ್ನು ಗ್ರಹಿಸಬೇಕು. ಶಬ್ದಾದಿ 
ಸೂಕ್ಷಭೂತಗಳು ಇಂದ್ರಿಯಗೋಚರಗಳಲ್ಲವಾದ್ದರಿಂದ ಅವನ್ನು "ಪಂಚ 
ಚೇಂದ್ರಿಯಗೋಚರಾಃ' ಎಂಬುದರಿಂದ ತೆಗೆದುಕೊಳ್ಳಲಾಗುವುದಿಲ್ಲ. ಮನಸ್ಸು 
ಇಂದ್ರಿಯ, ಇಂದ್ರಿಯವಲ್ಲ - ಎಂದು ಎರಡು ಪಕ್ಷಗಳುಂಟು. ಇಲ್ಲಿ 
ಹೇಳುತ್ತಿರುವುದು ಕ್ಷೇತ್ರದ ಸ್ವರೂಪ, ಕೇವಲ ಅಷ್ಟಧಾ ಪ್ರಕೃತಿಯಲ್ಲ. 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ೨೧ 


ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ | 
ಏತತ್‌ ಕ್ಷೇತ್ರಂ ಸಮಾಸೀನ ಸವಿಕಾರಮುದಾಹೃತಮ್‌ ॥ ೬ 


ಇಚ್ಛೆ, ದ್ವೇಷ, ಸುಖ, ದುಃಖ, ದೇಹೇಂದ್ರಿಯಗಳ ಸಂಶ್ಲೇಷ, ಚೇತನಾ, ಧೃತಿ 
- ಇವಿಷ್ಟು ಕ್ಷೇತ್ರವೆನಿಸುತ್ತದೆ. ಹೀಗೆ ಮಹತ್ತತ್ವಾದಿ ವಿಕಾರಗಳೂಡನ 
ಕ್ಲೇತ್ರವೆಂದರೇನೆಂಬುಧನ್ನು ಸಂಕ್ಷೇಪವಾಗಿ ಹೇಳಿದ್ದೇನೆ. 


ವಿವರಣೆ : ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಇಲ್ಲಿ ಹೇಳಿದ್ದು ವಿಲ್ಲ ಸೇರಿ 
ಕ್ಷೇತ್ರ. ಇಚ್ಛಾ, ದ್ವೇಷ - ಮುಂತಾದ ಶಬ್ದಗಳಿಂದ ಎಲ್ಲ ಮನೋವ್ಯಾಪಾರ 
ಗಳನ್ನೂ ಗ್ರಹಿಸಬೇಕು. ಇವು ಆತಧರ್ಮಗಳೆಂಬ ತಾರ್ಕಿಕರ ಮತವನ್ನು 
ವೇದಾಂತವು ಒಪ್ಪುವುದಿಲ್ಲ. ಇವೆಲ್ಲ ಅಂತಃಕರಣಧರ್ಮಗಳು. ಕಾದ 
ಕಬ್ಬಿಣದಲ್ಲಿ ಬೆಂಕಿಯು ತೋರುವಂತೆ, ಆತಚೈತನ್ಯದ ಸಂಬಂಧದಿಂದ 
ಮನಸ್ಸಿನಲ್ಲಿ ತೋರಿಕೊಳ್ಳುವ ಶಕ್ತಿವಿಶೇಷವೇ ಚೇತನಾ. ದೇಹವು ಒಲೆದು 
ಬೀಳದಂತೆ ತಡೆಯುವ ಯತ್ನವಿಶೇಷವು ಧೃತಿ ಎನಿಸುತ್ತದೆ. ವೇದಾಂತಿಗಳ 
ಸಿದ್ಧಾಂತದಲ್ಲಿ ಅವ್ಯಕ್ತವೆಂದರೆ ಅವ್ಯಾಕೃತವೆಂಬ ಈಶ್ವರನ ಶಕ್ತಿ. ಅದೇ ಮಾಯೆ. 
ಮಹತ್ತತ್ವಾದಿಗಳು ಅದರ ವಿಕಾರಗಳು. 

ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಲಾಂತಿರಾರ್ಜವಮ್‌ ॥ಟ 

ಆಚಾರ್ಯೋಪಾಸನಂ ಶೌಚಂ ಸೈೈರ್ಯಮಾತವಿನಿಗ್ರಹಃ ॥ ಶ್ರ 

(ಈಗ ಜ್ಞಾನಕ್ಕೆ ಸಂಬಂಧಿಸಿದ ವಿವರಣ) ಆತಶ್ಲಾಘನೆಯ ವರ್ಜನೆ, 
ದಂಭರಾಹಿತ್ಯ, ಅಹಿಂಸೆ, ತಾಳ್ಮೆ ಖುಜುಸ್ವಭಾವ, ಗುರುಶುಶ್ರೂಷೆ, ಸ್ವಚ್ಚತೆ, 
ಮೋಕ್ತಮಾರ್ಗದಲ್ಲಿ ಸ್ಮಿರತೆ, ಇಂದ್ರಿಯಜಯ, ಮತ್ತು, 

ಇಂದ್ರಿಯಾರ್ಥೇಷು ವೈರಾಗಮನಹಂಕಾರ ಏವ ಚ 1 

ಜನಮೃತ್ತುಜರಾವ್ಕಾಧಿದುಃಖದೋಷಾನುದರ್ಶನಮ್‌ ॥ ಆ 

ಇಂದ್ರಿಯವಿಷಯಗಳಲ್ಲಿ ವೈರಾಗ್ಯ, ಅಹಂಕಾರವಿಲ್ಲದಿರುವುದು, ಹುಟ್ಟು- 
ಸಾವುಮುಪ್ಪು-ರೋಗ ಇವೆಲ್ಲ ದುಃಖಹೇತುಗಳೆಂಬ ದೋಷದ ತಿಳಿವಳಿಕೆ. 
ಮತ್ತು 

ಅಸಕ್ತಿರನಭಿಷ್ಟಂಗಃ ಪುತ್ರದಾರಗೃಹಾದಿಷು | 

ನಿತ್ತಂ ಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪಪಶತ್ತಿಷು ॥ ೯ 

ಇಂದ್ರಿಯವಿಷಯಗಳಲ್ಲಿ ಅನಾಸಕ್ತಿ ಮಕ್ಕಳು ಮಡದಿ ಮನೆ - 


೨೨೨ ಗೀತಾರ್ಥಪ್ರಕಾಶ 


ಮೊದಲಾದವುಗಳಲ್ಲಿ “ಇವು ನಾನೇ' ಎಂಬ ವ್ಯಾಮೋಹದ ತ್ಯಾಗ, ಇಷ್ಟ 
ವಾದದ್ದು ದೊರೆಯಲಿ ಅನಿಷ್ಟವಾದದ್ದು ಒದಗಲಿ - ಮನಸ್ಸಿನ ಸಮತೆಯನ್ನು 
ಎಂದಿಗೂ ಕಳೆದುಕೊಳ್ಳದಿರುವುದು. ಮತ್ತು 


ಮಯಿ ಚಾನನ್ಮಯೋಗೇನ ಭಕ್ತಿರವ್ಮಭಿಚಾರೀಣೀ ॥ 
ವವಿಕ್ಷದೇಶಸೇವಿತ್ವಮರತಿರ್ಜನಸಂಸದಿ ॥॥ ೧೦ 


ಪರಮೇಶ್ವರನಾದ ನನ್ನಲ್ಲಿ ನಿರಂತರವಾದ ಭಕ್ತಿ, ಏಕಾಂತಸ್ಥಳವನ್ನು 
ಆಶ್ರಯಿಸಿಕೊಳ್ಳುವುದು, ಜನರ ಗುಂಪಿನಲ್ಲಿ ಅಭಿಲಾಷೆಯನ್ನು 
ತೊರೆಯುವುದು. ಮತ್ತು, 


ಅಧ್ಯ್ಮಾತ್ಮಜ್ಞಾನನಿತ್ಯತ್ವ್ತಂ ತತ್ವಜ್ಞಾನಾರ್ಥದರ್ಶನಮ್‌ ।ಟ 

ಏತಜ್ಞಾನಮಿತಿ ಪ್ರೋಕ್ತಮಜ್ಞಾನಂ ಯದತೋತನ್ಮಥಾ ॥ ೧೧ 

ಅಧ್ಯಾತ್ಮಜ್ಞಾನದಲ್ಲಿ ಸದಾ ತೊಡಗಿರುವುದು, ತತ್ತ್ವಜ್ಞಾ ನದ ಫಲವಾದ 
ಮೋಕ್ಷದಲ್ಲಿ ಚಿಂತನೆ - ಇವಿಷ್ಟು (ಜ್ಞಾನಸಾಧನಗಳಾದ್ದರಿಂದ) ಜ್ಞಾನವೆನಿಸಿ 
ಕೊಳ್ಳುತ್ತವೆ. ಇದನ್ನು ಬಿಟ್ಟು ಮಾನಿತ್ವ, ದಂಭಿತ್ವ - ಮೊದಲಾದದ್ದೆಲ್ಲವೂ 
ಅಜ್ಞಾನದ ಗುಂಪಿಗೆ ಸೇರುತ್ತದೆ. 

ಜ್ಞೇಯಂ ಯತ್ನತ್ಛವಕ್ಸ್ಕಾಮಿ ಯಜ್ಜ್ವಾತ್ವಾಮೃತಮಶ್ನುತೇ ಟ 


ಜಳ್‌ ವ 


ಅನಾದಿಮತ್ನ್ತರಂ ಬ್ರಹ್ಮ ನ ಸತ್ತನ್ನಾಸದುಚ್ಮತೇ ॥ ೧೨ 


ಈಗ ಯಾವುದು ಜ್ಞೇಯವೋ ಅದನ್ನು ಹೇಳುವೆನು. ಅದನ್ನರಿತುಕೊಂಡರೆ 
ಅಮೃತತ್ವವನ್ನು ಪಡೆಯುತ್ತಾನೆ. ಅದು ಯಾವುದೆಂದರೆ, ಅನಾದಿಯಾದ 
ಪರಬ್ರಹ್ಮ ಅದು ಸತ್‌ ಎನಿಸುವುದೂ ಇಲ್ಲ. ಅಸತ್‌ ಎನಿಸುವುದೂ ಇಲ್ಲ. (ಸದ 
ಸತ್ತುಗಳಿಗೆ ವಿಲಕ್ಷಣವಾದದ್ದು. 

ವಿವರಣೆ : ಸತ್‌ ಇರುವುದು. ಅಸತ್‌ ಎ ಇಲ್ಲದ್ದು. ಬ್ರಹ್ಮವು ಸತ್‌ ಎಂದು 
ಹೇಳಲಾಗುವುದಿಲ್ಲ. ಏಕೆಂದರೆ, ಅದು ಇಂದ್ರಿಯಗೋಚರವಲ್ಲ. "ಯತೋ 
ವಾಜೋ ನಿವರ್ತಂತೇ ಅಪ್ರಾಪ್ಯ ಮನಸಾ ಸಹ' ಎಂದು ಶ್ರುತಿಯೇ ಬ್ರಹ್ಮವು 
ವಾಜ್ಮನಸಗಳಿಗೆ ಅತೀತವೆಂದು ಹೇಳಿದೆ. ಅದರಲ್ಲಿ ಜಾತಿ, ಗುಣ, ಕ್ರಿಯೆ, 
ಸಂಬಂಧಗಳಿಲ್ಲದ್ದರಿಂದ ಯಾವ ಶಬ್ದಕ್ಕೂ ವಿಷಯವಾಗದು. ಹಾಗೆಯೇ ಅಸತ್‌ 
ಎಂದೂ ಹೇಳಲಾಗುವುದಿಲ್ಲ. "ಆತ್ಮಾವಾ ಅರೇ ದ್ರಷ್ಟವ್ಯಃ' ಇತ್ಯಾದಿ ಶ್ರುತಿಗಳು 
ಬ್ರಹ್ಮವಿದೆಯೆಂದು ಹೇಳುತ್ತವೆ. 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ೨೨೩ 


ಸರ್ವತಃಪಾಣಿಪಾದಂ ತತ್‌ ಸರ್ವತೋ ೨ಕ್ಲಿಶಿರೋಮುಖಮ್‌ ಟ 
ಸರ್ವತಃ ಶ್ರುತಿಮಲ್ಲೋಕೇ ಸರ್ವಮಾವೃತ್ಮ ತಿಷ್ಠತಿ ॥ ೧೩ 


ಅದಕ್ಕೆ ಎಲ್ಲ ಕಡೆಗೂ ಕೈಕಾಲುಗಳಿವೆ. ಎಲ್ಲ ಕಡೆಗೂ ಕಣ್ಣು, ತಲೆ, ಮುಖ 
ಗಳಿರುತ್ತವೆ. ಎಲ್ಲ ಕಡೆಗೂ ಅದಕ್ಕೆ ಕಿವಿಗಳಿವೆ. ಆ ಬ್ರಹ್ಮವು ಲೋಕದಲ್ಲಿರುವ 
ಸಮಸ್ತವಸ್ತುಗಳನ್ನೂ ವ್ಯಾಪಿಸಿಕೊಂಡಿರುತ್ತದೆ. 

ವಿವರಣೆ : ಸಕಲ ಪ್ರಾಣಿಶರೀರಗಳೂ ಬ್ರಹ್ಮದ ವಿವರ್ತಗಳು. ವ್ಯವಹಾರ 
ದೃಷ್ಟಿಯಿಂದ ಇವುಗಳ ಅವಯವಗಳೆಲ್ಲವೂ ಬ್ರಹ್ಮದ ಅವಯವಗಳಂದು ಕಲ್ಪಿಸಿ, 
"ಸರ್ವತಃ ಪಾಣಿಪಾದಂ' ಇತ್ಯಾದಿಯಾಗಿ ಇಲ್ಲಿ ಹೇಳಿದೆ. ಇವುಗಳ ಚಲನೆಯಿಂದ 
ಗೊತ್ತಾಗುವ ಚೈತನ್ಯದಿಂದ ಅಲ್ಲಿ ಪರಮಾತನಿದ್ದಾನೆಂದು ಊಹಿಸಬಹುದು. 


ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಮ್‌ | 
ಅಸಕ್ತಂ ಸರ್ವಭೃಚ್ಛ್ಚೈವ ನಿರ್ಗುಣಂ ಗುಣಭೋಕ್ತ ಚ ॥ ೧೪ 


(ಉಪಾಧಿಗಳಾದ ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಎಂಬ) 
ಸರ್ವೇಂದ್ರಿಯವ್ಯಾಪಾರಗಳು ಬ್ರಹದಲ್ಲಿರುವಂತೆ ತೋರಿದರೂ ಅದರಲ್ಲಿ 
ಒಂದು ಇಂದ್ರಿಯವೂ ಇಲ್ಲ. ಆ ಜ್ಹೇಯವು ಸರ್ವವಸ್ತುಗಳನ್ನು ಧರಿಸಿದ್ದರೂ 
ಅದಕ್ಕೆ ಯಾವುದರ ಸೋಂಕೂ ಇಲ್ಲ. ಸುಖದುಃಖಾದಿಗಳನ್ನು ಕೊಡುವ 
ಶಬ್ದಸ್ಪರ್ಶಾದಿ ಗುಣಗಳನ್ನು ಅದು ಭೋಗಿಸುವುದಾದರೂ ಜ್ಞೇಯವಾದ 
ಬ್ರಹ್ಮದಲ್ಲಿ ಯಾವ ಗುಣವೂ ಇಲ್ಲ. 

ವಿವರಣೆ : ಕಾದ ಕಬ್ಬಿಣದಲ್ಲಿರುವ ಬೆಂಕಿಗೆ ಕಬ್ಬಿಣ ಉಪಾಧಿಯೆನಿಸುತ್ತದೆ. 
ಕಬ್ಬಿಣದ ಆಕೃತಿ ಬೆಂಕಿಗೆ ಇರುವಂತೆ ಕಂಡರೂ ಬೆಂಕಿಗೆ ಆ ಆಕೃತಿ ಇಲ್ಲ. ಹಾಗೆ 
ಉಪಾಧಿಯಾದ ಕ್ಷೇತ್ರದ ಯಾವ ಧರ್ಮವೂ ಬ್ರಹ್ಮದಲ್ಲಿಲ್ಲ ಎಂದು ಅಭಿಪ್ರಾಯ. 

ಬಹಿರಂತಶ್ಚ ಭೂತಾನಾಮಚರಂ ಚರಮೇವ ಚ! 

ಸೂಕ್ಷ್ಮತ್ವಾತ್ತದವಿಜ್ಜೇಯಂ ದೂರಸ್ಕಂ ಚಾಂತಿಕೇ ಚ ತತ್‌ ॥ ೧೫ 


ಅದು ಪ್ರಾಣಿಗಳ ಹೊರಗೂ ಇದೆ, ಒಳಗೂ ಇದೆ. ಅಚರವೂ ಆಗಿದೆ, 
ಚರವೂ ಆಗಿದೆ. ದೂರದಲ್ಲಿಯೂ ಇದೆ, ಹತ್ತಿರದಲ್ಲಿಯೂ ಇದೆ. ಬಹಳ 
ಸೂಕ್ಷವಾದ್ದರಿಂದ (ಅಜ್ಞರಿಗೆ) ಅದನ್ನು ತಿಳಿಯುವುದು ಅಶಕ್ಕ. 

ವಿವರಣೆ : ಉಪಾಧಿಗಳ ಧರ್ಮವಾವುದೂ ಬ್ರಹಕ್ಕೆ ಇಲ್ಲವೆಂದು 
ತಾತ್ಸರ್ಯ. 


೨೨೪ ಗೀತಾರ್ಥಪ್ರಕಾಶ 


ಆತ್ಮೈವೇದಂ ಸರ್ವಂ (ಛಾಂ. ೭-೩೫-೨ ಇತ್ಯಾದಿ ವಚನಪ್ರಾಮಾಣ್ಯ 
ದಿಂದ ಜ್ಞಾನಿಗಳಿಗೆ ಅದು ತಿಳಿದೇ ಇರುತ್ತದೆ. ಅಜ್ಞಾನಿಗಳಿಗೆ ತಿಳಿದಿರುವುದಿಲ್ಲ. 


ಅವಿಭಕ್ತಂ ಚ ಭೂತೇಷು ವಿಭಕ್ತಮಿವ ಚ ಸ್ಥಿತಮ್‌ | 
ಭೂತಭತನ್ಸ ಚ ತಜ್ಞೇಯಂ ಗ್ರಸಿಷ್ಣು ಪ್ರಭವಿಷ್ಣು ಚ ॥ ೧೬ 


ಅಲ್ಲದೆ ಜ್ಞೇಯವಾದ ಬ್ರಹ್ಮವು. (ಆಕಾಶದಂತೆ ವಿಭಾಗರಹಿತವಾದರೂ 
ಪ್ರಾಣಿಗಳಲ್ಲಿ ಬೇರೆಬೇರೆಯಾಗಿ ವಿಭಾಗಹೊಂದಿದೆಯೋ ಎಂಬಂತೆ ಇರುತ್ತದೆ. 
ಅದು (ಸ್ಲಿತಿಕಾಲದಲ್ಲಿ) ಸಮಸ್ತ ಭೂತಗಳನ್ನು ಪಾಲಿಸತಕ್ಕದ್ದಾಗಿಯೂ (ಪ್ರಳಯ 
ಕಾಲದಲ್ಲಿ ನುಂಗಿಹಾಕುವ ಸ್ವಭಾವದ್ದೂ (ಸೃಷ್ಟಿಕಾಲದಲ್ಲಿ) ಅವನ್ನು 
ಉತ್ಪಾದಿಸುವ ಸ್ವಭಾವ ಉಳ್ಳದ್ದೂ ಆಗಿದೆ. 

ಜ್ಕೋತಿಷಾಮಪಿ ತಜ್ಜೋತಿಸ್ತಮಸಃ ಪರಮುಚ್ಕತೇ 1 

ಜ್ಞಾನಂ ಜ್ಞೇಯಂ ಜ್ಞಾನಗಮ್ಮಂ ಹೃದಿ ಸರ್ವಸ್ಮ ವಿಷ್ಠಿತಮ್‌ ॥ ೧೭ 

ಸೂರ್ಯಾದಿಜ್ಯೋತಿಗಳಿಗೂ ಬೆಳಕನ್ನು ನೀಡುವ ಜ್ಯೋತಿ ಅದು. 
(ಅಜ್ಞಾನವೆಂಬ) ಕತ್ತಲೆಗೆ ನಿಲುಕದೆ ಆಚೆ ಇರತಕ್ಕದ್ದು ಅದು. ಹಿಂದೆ ಹೇಳಿದ 
"ಅಮಾನಿತ್ವಂ' ಮೊದಲಾದ ಜ್ಞಾನವೂ (ಜ್ಞಾನಸಾಧನವೂ) ಬ್ರಹ್ಮವೇ. ಅದು 
ಜ್ಞೇಯವೂ ಜ್ಞಾನಲಭ್ಯವಾದ ಫಲವೂ ಆಗಿದೆ. ಸರ್ವರ ಹೃದಯದಲ್ಲಿಯೂ 
ನೆಲೆಸಿದೆ. 

ಇತಿ ಕ್ಷೇತ್ರಂ ತಥಾ ಜ್ಞಾನಂ ಜ್ಞೇಯಂ ಚೋಕ್ತಂ ಸಮಾಸತಃ | 

ಮದ್ಭಕ್ತ ಏತದ್ವಿಜ್ಞಾಯ ಮದ್ಧಾವಾಯೋಪಪದ ತೇ ॥ ೧೮ 

ಈ ರೀತಿಯಾಗಿ ಕ್ಷೇತ್ರವನ್ನೂ ಜ್ಞಾನವನ್ನೂ ಜ್ಞೇಯವನ್ನೂ ಸಂಕ್ಷೇಪವಾಗಿ 
ಹೇಳಿದ್ದಾಯಿತು. ಈ ಸಮ್ಯಗ್‌ದರ್ಶನವನ್ನು ಪಡೆದ ನನ್ನ ಭಕ್ತನು ನನ್ನ 
ಸ್ವರೂಪವನ್ನು ಪಡೆಯಲು ತಕ್ಕವನಾಗುತ್ತಾನೆ. 

ಪ್ರಕೃತಿಂ ಪುರುಷಂ ಚೈವ ವಿದ್ಭನಾದೀ ಉಭಾವಪಿ | 

ವಿಕಾರಾಂಶ್ಚ ಗುಣಾಂಶ್ಶೆ ಶೈವ ವಿದ್ಧಿ ಪ್ರಕೃತಿಸಂಭವಾನ್‌ ॥ ೧೯ 

(ಹಿಂದೆ ಏಳನೆಯ ಅಧ್ಯಾಯದಲ್ಲಿ ಈಶ್ವರನ ಅಪರಾ, ಪರಾ - ಎಂಬ 
ಎರಡು ಪ್ರಕೃತಿಗಳನ್ನು ಹೇಳಿ "ಏತದ್ಯೋನೀನಿ ಭೂತಾನಿ' ಎಂದು ತಿಳಿಸಿದೆ. 
ಅಪರಾಪ್ರಕೃತಿಯೇ ಕ್ಷೇತ್ರ. ಪರಾಪ್ರಕೃತಿಯೇ ಕ್ಷೇತ್ರಜ್ಞ. ಇವರಿಂದ 
ಸಕಲಭೂತಗಳೂ ಹುಟ್ಟಿವೆಯೆಂಬುದನ್ನು ಇಲ್ಲಿ ವಿವರಿಸಲಾಗುತ್ತದೆ) 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ೨೨೫ 


ಪ್ರಕೃತಿ, ಪುರುಷ - ಎಂಬ ಈಶ್ವರನ ಪ್ರಕೃತಿಗಳೆರಡೂ ಅನಾದಿಯಾದ 
ವುಗಳಂದು ತಿಳಿ. ಬುದ್ಧಿ, ದೇಹ - ಮುಂತಾದ ವಿಕಾರಗಳೂ ಸುಖದುಃಖಾದಿ 
ಗುಣಗಳೂ ಅಪರಾಪ್ರಕೃತಿಯಿಂದ ಹುಟ್ಟಿವೆಯೆಂದೂ ತಿಳಿದುಕೊ. 

ವಿವರಣೆ ;: ಪರಾಪ್ರಕೃತಿಯಾದ ಪುರುಷನನ್ನು ಪ್ರತ್ಯೇಕವಾಗಿ ಹೇಳಿರುವುದ 
ರಿಂದ ಈ ಶ್ಲೋಕದಲ್ಲಿ ಪ್ರಕೃತಿಯೆಂದರೆ ಅಷರಾಪ್ರಕೃತಿ ಮಾತ್ರ. ಪರಮಾತ್ಮನಲ್ಲಿ 
(ಪರಬ್ರಹದಲ್ಲಿ ಸ್ವತಃ ಈಶ್ವರತ್ವವಿಲ್ಲ. ಪ್ರಕೃತಿಗಳೆಂಬ ಉಪಾಧಿಯಿಂದ ಈಶ್ವರ 
ನನಿಸಿಕೊಳ್ಳುತ್ತಾನೆ. ಈಶ್ವರನೆಂದರೆ ಆಳತಕ್ಕವನು. ಆಳಲ್ಪಡತಕ್ಕದ್ದು ಪ್ರಕೃತಿ. 

ಕಾರ್ಯಕರಣಕರ್ತೃತ್ವೇ ಹೇತುಃ ಪ್ರಕೃತಿರುಚ್ಮತೇ | 

ಪುರುಷಃ ಸುಖದುಃಖಾನಾಂ ಭೋಕ್ತತ್ವೇ ಹೇತುರುಚ್ಮತೇ ॥ ೨೦ 


ಕಾರ್ಯವೆಂದರೆ ಶರೀರ, ಕರಣವೆಂದರೆ ಇಂದ್ರಿಯಗಳು - ಇವುಗಳ 
ಕತನ್ಸಿತ್ವಕ್ಕ-ನಿರ್ಮಾಣಕ್ಕೆ ಪ್ರಕೃತಿಯು ಕಾರಣವೆನಿಸುತ್ತದೆ. ಸುಖದುಃಖಗಳ 
ಭೋಗಕ್ಕೆ ಪುರುಷನು ಎಂದರೆ ಕ್ಷೇತ್ರಜ್ಞನಾದ ಜೀವನು ಹೇತುವೆನಿಸುತ್ತಾನೆ. 

ವಿವರಣೆ : ಶರೀರ, ಇಂದ್ರಿಯ, ಭೋಗ್ಯವಾದ ಜಗತ್ತು - ಇದೆಲ್ಲವೂ 
ಪ್ರಕೃತಿಯ ಪರಿಣಾಮಗಳು. ಅವುಗಳ ಭೋಗ ಜೀವನಿಗೆ ಸೇರಿದ್ದು. ಹೀಗೆ 
ಸಂಸಾರವು  ಪ್ರವೃತ್ತವಾಗಿದೆ. "ಕಾರ್ಯಕಾರಣಕರ್ತ್ಯತ್ವೇ' ಎಂದು 
ಪಾಠಾಂತರವಿದೆ. ಅರ್ಥದಲ್ಲಿ ವ್ಯತ್ಯಾಸವಿಲ್ಲ. 

ಪುರುಷಃ ಪ್ರಕೃತಿಸ್ಕೋ ಹಿ ಭುಂಕ್ತೇ ಪ್ರಕೃತಿಜಾನ್‌ ಗುಣಾನ್‌ | 

ಕಾರಣಂ ಗುಣಸಂಗೋತಸ್ಮ ಸದಸದ್ಯೋನಿಜನಹು ॥ ೨೧ 

ಪುರುಷನು (ಜೀವನು) ಪ್ರಕೃತಿಯಲ್ಲಿದ್ದು ಪ್ರಕೃತಿಜನ್ಯವಾದ ಸುಖದುಃಖಾದಿ 
ಗುಣಗಳನ್ನು ಭೋಗಿಸುತ್ತಾನೆ. ಗುಣಸಂಗವೇ ಇವನಿಗೆ ಸದಸದ್ಯೋನಿಗಳಲ್ಲಿ 
ಹುಟ್ಟುವುದಕ್ಕೆ ಕಾರಣ. 

ವಿವರಣೆ : ಜೀವನು ಪ್ರಕೃತಿಯಲ್ಲಿರುವುದೆಂದರೆ ಜಡಪ್ರಕೃತಿಯಾದ ಶರೀರ 
ದಲ್ಲಿದ್ದು ಶರೀರವನ್ನೇ ತಾನೆಂದು ತಿಳಿಯುವುದು. ಪಾಪದಿಂದ ಪಶ್ಚಾದಿಜನ್ಮವೂ 
ಪುಣ್ಯದಿಂದ ಉತ್ತಮವಾದ ದೇವಾದಿಜನವೂ ಪಾಪಪುಣ್ಯಗಳ ಮಿಶ್ರಣದಿಂದ 
ಮನುಷ್ಯಜನವೂ ಬರುತ್ತದೆ. ಗುಣಸಂಗ=ಪ್ರಕೃತಿಜನ್ಯಸುಖಾದಿಗಳಲ್ಲಿ ಆಸಕ್ತಿ. 

ಉಪದ್ರಷ್ಟಾ*ನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ ಟ 

ಪರಮಾತ್ಮೇತಿ ಚಾಪ್ರುಕ್ತೋ ದೇಹೇ ಇಸಿಿನ್ನುರುಷಃ ಪರಃ ॥ ಎ೨೨ 


15 


ಪವಿ ಗೀತಾರ್ಥಪ್ರಕಾಶ 


ಈ ದೇಹದಲ್ಲಿರುವ ಕ್ಷೇತ್ರಜ್ಞನಾದ ಪುರುಷನು ಹತ್ತಿರದಲ್ಲಿದ್ದು ನೋಡುವ 
ಉಪದ್ರಷ್ಟವೆಂದೂ ಒಪ್ಪಿಗೆಯನ್ನು ಕೊಡುವಂತೆ ಸಾಕ್ಷಿಯಾಗಿರುವ 
ಅನುಮೋದಕನೆಂದೂ ದೇಹಕ್ಕೆ ಚೈತನ್ಯವನ್ನೀಯುವ ಭರ್ತನೆಂದೂ 
ಸುಖದುಃಖಾದಿಗಳ ಭೋಗಕ್ಕೆ ಕಾರಣನಾದ ಭೋಕ್ತವೆಂದೂ ದೇಹಕ್ಕೆ 
ಸ್ವತಂತ್ರನಾದ ಸ್ವಾಮಿಯಾದ್ದರಿಂದ ಮಹೇಶ್ವರನೆಂದೂ ವಾಸ್ತವವಾಗಿ ಯಾವ 
ಸಂಬಂಧವೂ ಇಲ್ಲದ ಪರಮಾತ್ಮನೆಂದೂ ಉಕ್ತನಾಗಿದ್ದಾನೆ. 

ಯ ಏವಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ 1 

ಸರ್ವಥಾ ವರ್ತಮಾನೋಪಿ ನ ಸ ಭೂಯೋಂಭಿಜಾಯತೇ ॥ ೨೩ 

ಈ ರೀತಿಯಾಗಿ ಪುರುಷನನ್ನೂ ತನ್ನ ವಿಕಾರಗಳಾದ ಗುಣಗಳಿಂದ 
ಸಹಿತವಾದ ಪ್ರಕೃತಿಯನ್ನೂ ಯಾವಾತನು ವಿಂಗಡಿಸಿ ತಿಳಿದುಕೊಳ್ಳುವನೋ 
ಅವನು ಯಾವ ಬಗೆಯಲ್ಲಿದ್ದರೂ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. 


ವಿವರಣೆ : "ಈ ರೀತಿಯಾಗಿ ಪುರುಷನನ್ನು ತಿಳಿಯುವುದು' - ಎಂದರೆ 
ತಾನು ನಿರ್ಗುಣನೂ ನಿಃಸಂಗನೂ ಪ್ರಕೃತಿಯ ಸಂಬಂಧವಿಲ್ಲದವನೂ ಎಂದು 
ತಿಳಿಯುವುದು. ಪ್ರಕೃತಿಯನ್ನರಿಯುವುದಂದರೆ, ದೇಹವನ್ನು ಮೊದಲ್ಗೊಂಡು 
ಜಗತ್ತೆಲ್ಲವೂ ತನಗಿಂತ ಬೇಠೆಯೆಂದೂ ಪ್ರಕೃತಿಯಾದ ಮಾಯೆಯಿಂದ 
ಹುಟ್ಟಿದ್ದಾಗಿ ಮಿಥ್ಯಯೆಂದೂ ತಿಳಿಯುವುದು. 

ಧ್ಯಾನೇನಾತನಿ ಪಶ್ಶಂತಿ ಕೇಚಿದಾತ್ಮಾನಮಾತ್ಮನಾ | 

ಅನ್ನೇ ಸಾಂಖ್ವೇನ ಯೋಗೇನ ಕರ್ಮಯೋಗೇನ ಚಾಪರೇ ॥ ೨೪ 

ಕಲವು ಯೋಗಿಗಳು ಏಕಾಗ್ರಚಿಂತನವೆಂಬ ಧ್ಯಾನದಿಂದ ಪ್ರತ್ಯಗಾತನನ್ನು 
ಸಂಸ್ಕಾರಗೂಂಡ ಅಂತಃಕರಣದಿಂದ ತಮ್ಮ ಬುದ್ಧಿಯಲ್ಲಿ ಕಂಡುಕೊಳ್ಳುತ್ತಾರೆ. 
ಕಲವರು ಸಾಂಖ್ಯಯೋಗದಿಂದ ಆತ್ಮನು ಪ್ರಕೃತಿಭಿನ್ನನೆಂದು ತಿಳಿದುಕೊಳ್ಳು 
ತ್ತಾರೆ. ಇನ್ನು ಕೆಲವರು ಕರ್ಮಯೋಗದಿಂದ (ಕ್ರಮೇಣ ಚಿತ್ತಶುದ್ಧಿ 
ಜ್ಞಾನೋತ್ಪತ್ತಿದ್ವಾರಾ) ಆತ್ಮನನ್ನು ಕಾಣುತ್ತಾರೆ. 

ಅನ್ನೇ ತ್ವೇವಮಜಾನಂತಃ ಶ್ರುತ್ವಾ *ನ್ಮೇಭ್ಮ ಉಪಾಸತೇ | 

ತೇ*ಪಿ ಚಾತಿತರಂತ್ಮೇವ ಮೃತ್ಕುಂ ಶ್ರುತಿಪರಾಯಣಾಃ ॥ ೨೫ 

ಹೀಗೆ ಮೂರು ಮಾರ್ಗಗಳಲ್ಲಿ ಆತ್ಮನನ್ನರಿಯಬಹುದಂಬುದು ಗೊತ್ತಿಲ್ಲದ 
ಇನ್ನು ಕೆಲವರು ಬೇರೆ ಆಚಾರ್ಯರ ಮಾತುಗಳನ್ನು ಕೇಳಿಕೊಂಡು (ಸಗುಣ 
ದೇವತೆಯನ್ನು) ಆರಾಧನೆ ಮಾಡುತ್ತಾ ಹೋಗುತ್ತಾರೆ. ಪರೋಪದೇಶವನ್ನೇ 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ಅಶಿ 


ಪ್ರಮಾಣವಾಗಿಟ್ಟುಕೊಂಡ ಅವರೂ ಸಹ ಕ್ರಮವಾಗಿ ಮೃತ್ಯುವನ್ನು ಗೆದ್ದೇ 
ಗೆಲ್ಲುತ್ತಾರೆ. 

ಎವರಣೆ : ಒಟ್ಟು ಸನ್ಮಾರ್ಗದಲ್ಲಿ ಶ್ರದ್ಧೆಯಿಂದ ಹೋಗತಕ್ಕವರಿಗೆ ಶ್ರೇಯಸ್ಸು 
ಇದ್ದೇ ಇದೆ - ಎಂದು ತಾತ್ಪರ್ಯ. 

ಯಾವತ್ಸಂಜಾಯತೇ ಕಿಂಚಿತ್‌ ಸತ್ವಂ ಸ್ಥಾವರಜಂಗಮಮ್‌ | 

ಕ್ಷೇತ್ರಕ್ಷೇತ್ರಜ್ಞಸಂಯೋಗಾತ್‌ ತದ್ದಿದ್ಧಿ ಭರತರ್ಷಭ ॥ ೨೬ 

ಅರ್ಜುನ, ಸ್ಮಾವರಜಂಗಮಾತಶವಾದ ಯಾವುದೇ ಒಂದು ವಸ್ತುವಿದಯೋ 
ಅದು ಕ್ಷೇತ್ರ-ಕ್ಟೇತ್ರಜ್ಞರ ಸಂಬಂಧದಿಂದಲೇ ಆಗಿದೆಯೆಂದು ತಿಳಿದುಕೊ. 

ವಿವರಣೆ : ಕ್ಷೇತ್ರವೆಂದರೆ ಪ್ರಕೃತಿ, ಜಗತ್ತು. ಅದು ಕ್ಷೇತ್ರಜ್ಞನ ಜ್ಞಾನಕ್ಕೆ 
ವಿಷಯ. ಜಗತ್ತು ಮಾಯಾಕಲ್ಪಿತವಾದ್ದರಿಂದ ಅಧ್ಯಾಸವೆಂಬ ಮಿಥ್ಕಾಜ್ಞಾನದ 
ಮೂಲಕ ಕ್ಷೇತ್ರಕ್ಷೇತ್ರಜ್ಞರ ಸಂಬಂಧವಾಗಬಹುದು. ಮಿಥ್ಯಾಜ್ಞಾನವಿಷಯತ್ವವೇ 
ಸಂಬಂಧ. ನಾವು ಹಗ್ಗವನ್ನು ಹಾವೆಂದು ಭ್ರಮಿಸಿದಾಗ, ನಮಗೂ ಹಾವಿಗೂ 
ಇರುವ ಸಂಬಂಧವಿದ್ದಹಾಗೆ. 

ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಮ್‌ | 

ವಿನಶೃತ್ತ್ವ್ವವಿನಶ್ಶಂತಂ ಯಃ ಪಶ್ಯತಿ ಸ ಪಶ್ಮತಿ ॥ ೨೩ 

ಸರ್ವಭೂತಗಳಲ್ಲಿಯೂ ಸಮನಾಗಿ-ನಿರ್ವಿಶೇಷನಾಗಿ ಇರುವ, ಆ 
ಭೂತಗಳು ನಾಶವಾದರೂ ನಾಶವಾಗದಿರುವ ಪರಮೇಶ್ವರನನ್ನು ಯಾವನು 
ಕಂಡುಕೊಳ್ಳುತ್ತಾನೋ ಅವನೇ ಸರಿಯಾಗಿ ಕಂಡವನು - ಜ್ಞಾನಿ. 

ವಿವರಣೆ : ಎಲ್ಲ ಪ್ರಾಣಿಗಳಲ್ಲಿಯೂ ಬೇರೆ ಬೇರ ಆತರಿದ್ದಾರಂದು 
ಅಜ್ಞಾನಿಯು ತಿಳಿದಿರುತ್ತಾನೆ. ಎಲ್ಲರಲ್ಲಿಯೂ ಒಬ್ಬನೇ ಆತ್ಮನು ಸಮವಾಗಿ 
ಇದ್ದಾನಂದು ಜ್ಞಾನಿಯು ತಿಳಿಯುತ್ತಾನೆ. 

ಸಮಂ ಪಶ್ಮನ್‌ ಹಿ ಸರ್ವತ್ರ ಸಮವಸ್ಥಿತಮೀಶ್ವರಮ್‌ | 

ನ ಹಿನಸ್ತ್ಯಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಮ್‌ ॥ ೨೮ 

ಏಕೆಂದರೆ, ಎಲ್ಲೆಲ್ಲಿಯೂ ಸಮಾನವಾಗಿ ನೆಲಸಿರುವ ಈಶ್ವರನನ್ನು ಸಮವಾಗಿ 
ಕಾಣತಕ್ಕವನು ತನ್ನ ಆತ್ಮವನ್ನು ತನ್ನಿಂದಲೇ ಕೊಂದುಕೊಳ್ಳುವುದಿಲ್ಲ. ಹೀಗೆ 
ಆತ್ಮನ ಕೊಲೆ ಮಾಡದಿರುವುದರಿಂದ ಶ್ರೇಷ್ಠವಾದ ಮೋಕ್ಷವಂಬ ಗತಿಯನ್ನು 
ಪಡೆಯುತ್ತಾನೆ. 


೨೨೮ ಗೀತಾರ್ಥಪ್ರಕಾಶ 


ವಿವರಣೆ : ದೇಹವನ್ನು ಆತ್ಮವೆಂದು ತಿಳಿದ ಅಜ್ಞನು ದೇಹವನ್ನು ಸಾಯಿಸುತ್ತ 
ಹೊಸ ದೇಹವನ್ನು ಪಡೆಯುತ್ತ ಸಂಸಾರದಲ್ಲಿ ಅಲೆಯುತ್ತಲೇ ಇರುತ್ತಾನೆ. ಇದು 
ಆತನ ದೇಹವೆಂಬ ಆತ್ಮದ ಹತ್ಯೆ. ಅಲ್ಲದೆ ಆತನ ಅವಿದ್ಯೆಯಿಂದ 
ಪರಮಾರ್ಥನಾದ ಆತ್ಮನೂ ಹತನಾದಂತೆಯೇ. ಏಕೆಂದರೆ, ಅವನು ಇದ್ದುದಕ್ಕೆ 
ಶ್ರೇಯಸ್ಸಂಬ ಫಲ ದೊರೆಯಲಿಲ್ಲ. ಏವಂ .ಚ ಅಜ್ಞಾನಿಗಳಾದ ಸರ್ವರೂ 
ಆತ್ಮಾಪಾತಿಗಳೇ. ಸರ್ವತ್ರ ಏಕಾತ್ಮನನ್ನು ಕಾಣುವ ಜ್ಞಾನಿಯಾದರೋ 
ಮೋಕ್ಟಫಲವನ್ನು ಪಡೆದು ಈ ಬಗೆಯ ಆತ್ಮಹತ್ಯೆಯಿಂದ ತಪ್ಪಿಸಿಕೊಳ್ಳುತ್ತಾನೆ. 

ಪ್ರಕೃತ್ಮೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ 1 

ಯಃ ಪಶ್ಯತಿ ತಥಾಆತಾನಮ್‌ ಅಕರ್ತಾರಂ ಸ ಶಶೃತಿ ॥ ೨೯ 


ಸರ್ವಪ್ರಕಾರದಲ್ಲಿಯೂ ಕರ್ಮಗಳನ್ನು ಪ್ರಕೃತಿಯೇ ನಡೆಸುತ್ತದೆಯೆಂದು 
ಯಾವಾತನು ಕಂಢುಕೊಂಡಿದ್ದಾನೋ ಆತನು, ಯಾವ ಕರ್ಮವನ್ನೂ 
ಕ್ಷೇತ್ರಜ್ಞನಾದ ಜೀವಾತ್ಮನು ಮಾಡುವುದಿಲ್ಲ - ಅವನು ಅಕರ್ತ ಎಂಬುದನ್ನು 
ತಿಳಿದುಕೊಂಡವನು (ಅವನು ಜ್ಞಾನಿ. 

ಯದಾ ಭೂತಪೃಥಗ್ಭಾವಮೇಕಸ್ಕಮನುಪಶೃತಿ | 

ತತ ಏವ ಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೇ ತದಾ ॥ ೩೦ 

ಪ್ರಾಣಿಗಳಲ್ಲಿ ಕಂಡುಬರುವ ನಾನಾತ್ಚವೆಲ್ಲವೂ ಒಬ್ಬನೇ ಆದ ಆತ್ಮನಲ್ಲಿಯೇ 
ಇದೆಯೆಂಬುದನ್ನೂ ಆ ಆತ್ಮನಿಂದಲೇ ಇದೆಲ್ಲವೂ ಅರಳಿ ವಿಸ್ಪತವಾಗಿದೆ 
ಯೆಂಬುದನ್ನೂ ಗುರೂಪದೇಶವನ್ನನುಸರಿಸಿ ಯಾವಾಗ ಕಂಡುಕೊಳ್ಳುತ್ತಾನೋ 
ಆಗ ಅವನು ಬ್ರಹ್ಮವೇ ಆಗಿಬಿಡುವನು. 

ವಿವರಣೆ : “ಆತ್ಮತಃ ಪ್ರಾಣ ಆತ್ಮತ ಆಶಾ ಆತ್ಮತಃ ಸ್ಮರ ಆತ್ಮತ ಆಕಾಶ ಆತ್ಮತ 
ಸ್ತೇಜ ಆತ್ಮತ ಆಪ ಆತತ ಆವಿರ್ಭಾತಿರೋಭಾವಾವಾತ್ಮತೋಇ&ನ್ನಮ್‌'' ॥ 
(ಛಾಂ. ೭-೨೬-೧. 

ಅನಾದಿತ್ವಾನ್ನಿರ್ಗುಣತ್ವಾತ್‌ ಪರಮಾತ್ಮಾಯಮವ(್ಮಯಃ | 

ಶರೀರಸ್ನೋsಪಿ ಕೌಂತೇಯ ನ ಕರೋತಿ ನ ಲಿಪ್ಕತೇ ॥ ೩೧ 

ಪರಮಾತ್ಮನು ಅನಾದಿಯಾದ್ದರಿಂದಲೂ ನಿರ್ಗುಣನಾದ್ದರಿಂದಲೂ ಇವನಲ್ಲಿ 


ಯಾವ ವಿಕಾರವೂ ಸಂಭವಿಸುವುದಿಲ್ಲವಾದ ಕಾರಣ ಅವ್ಯಯನಾಗಿದ್ದಾನೆ. 
ಈತನು ಶರೀರದಲ್ಲದ್ದರೂ ಯಾವ ಕರ್ಮವನ್ನೂ ಮಾಡುವುದಿಲ್ಲ. 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ೨೨೯ 


ಆದ್ದರಿಂದಲೇ ಇವನಿಗೆ ಕರ್ಮದ ಲೇಪವೂ ಇಲ್ಲ. 


ವಿವರಣೆ : ಅನಾದಿಯಾದ್ದರಿಂದ ಅವಯವರಹಿತ. ಏಕೆಂದರೆ, ವಿಕಾರವು 
ಅವಯವಕ್ಕಾಗಲಿ ಗುಣಕ್ಕಾಗಲಿ ಬರುತ್ತದೆ. ಅವೆರಡೂ ಇಲ್ಲದ್ದರಿಂದ ಆತ್ಮನು 
ಅವ್ಯಯ-ನಿರ್ವಿಕಾರ. ಅದ್ವೈತನಾದ ಆತ್ಮನು ಆಕಾಶದಂತೆ ನಿರ್ಗುಣ. ಆಕಾಶದ 
ಗುಣವೆನಿಸಿದ ಶಬ್ದವು ದ್ವೈತವಿದ್ದಾಗ ಮಾತ್ರ ಗೋಚರಿಸುತ್ತದೆ. 

ಯಥಾ ಸರ್ವಗತಂ ಸೌಕ್ಸ್ಟ್ಮಾದಾಕಾಶಂ ನೋಪಲಿಪ್ಕತೇ | 

ಸರ್ವತ್ರಾವಸ್ಥಿತೋ ದೇಹೇ ತಥಾ*ತ್ಮಾ ನೋಪಲಿಪ್ಕತೇ ॥ ೩೨ 


ಸರ್ವಗತವಾಗಿದ್ದರೂ ಆಕಾಶವು ಸೂಕ್ಷವಾದ್ದರಿಂದ ಹೇಗೆ (ಘಟಾದಿ 
ದೋಷಗಳಿಂದ) ಲಿಪ್ಪವಾಗುವುದಿಲ್ಲವೋ ಹಾಗೆ ಎಲ್ಲೆಲ್ಲಿಯೂ ದೇಹದಲ್ಲಿರುವ 
ಆತ್ಮನು (ಕರ್ತೃತ್ವಭೋಕ್ತತ್ವಾದಿದೋಷಗಳಿಂದ) ಲಿಪ್ತನಾಗುವುದಿಲ್ಲ. 

ಯಥಾ ಪ್ರಕಾಶಯತ್ಮೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ | 

ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ॥ ೩೩ 

ಭಾರತ-ಅರ್ಜುನ, ಸೂರ್ಯನು ಈ ಸಮಸ್ತಲೋಕವನ್ನೂ ತಾನೊಬ್ಬನೇ 
ಹೇಗೆ ಬೆಳಗುತ್ತಿರುವನೋ ಹಾಗೆ ಕ್ಷೇತ್ರಿಯಾದ ಪರಮಾತ್ಮನೊಬ್ಬನೇ 
(ಮಹಾಭೂತಗಳಿಂದ ಹಿಡಿದು ಧೃತಿಪರ್ಯಂತವಾದ) ಸಮಸ್ತ ಕ್ಷೇತ್ರವನ್ನೂ 
ಬೆಳಗುತ್ತಿದ್ದಾನೆ. 

ವಿವರಣೆ : ಸರ್ವದೇಹಗಳಲ್ಲಿಯೂ ಸೂರ್ಯನಂತೆ ಒಬ್ಬನೇ ಆತ್ಮನು 
ಅಲಿಪ್ತನಾಗಿದ್ದು, ದೇಹಗಳು ನಡಸುವ ಸಕಲಕ್ರಿಯೆಗಳನ್ನೂ ಸಾಕ್ಷಿಯಾಗಿ 
ನೋಡುತ್ತಿದ್ದಾನೆ. 


ಕ್ಷೇತ್ರಕ್ಷೇತ್ರಜ್ವಯೋರೇವಮಂತರಂ ಜ್ಞಾನಚಕ್ಸುಷಾ | 
ಭೂತಪ್ರಕೃತಿಮೋಶಕ್ಸಂ ಚ ಯೇ ವಿದುರ್ಯಾಂತಿ ತೇ ಪರಮ್‌ ॥ ೩೪ 
ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು. ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೀ 
ಕ್ಷೇತ್ರಕ್ಷೇತ್ರಜ್ವ್ಞಯೋಗೋ ನಾಮ ತ್ರಯೋದಶೋಧ್ಯಾಯಃ 

ಈ ರೀತಿಯಾಗಿ ಕ್ಷೇತ್ರ-ಕ್ಟೇತ್ರಜ್ಞರಿಗಿರುವ ವ್ಯತ್ಯಾಸವನ್ನೂ ಎಲ್ಲ ಭೂತ 
ವಸ್ತುಗಳಿಗೂ ಪ್ರಕೃತಿಯಾದ - ಎಂದರೆ - ಮೂಲಕಾರಣವಾದ ಅವಿದ್ಯೆಯೆಂಬ 
ಅವ್ಯಕ್ತದ ಬಿಡುಗಡೆಯ ವಿಧಾನವನ್ನೂ ಯಾರು ಜ್ಞಾನಚಕ್ಸುಸ್ಸಿನಿಂದ ನೋಡಿ 
ತಿಳಿದುಕೂಂಡಿದ್ದಾರೋ ಅವರು ಪರವಾದ ಬ್ರಹ್ಮವನ್ನು ಸೇರಿಕೊಳ್ಳುವರು. 


೨೩೦ ಗೀತಾರ್ಥಪ್ರಕಾಶ 


ವಿವರಣೆ : ಜ್ಞಾನಚಕ್ಸುಸ್‌ ಎ ಶಾಸ್ತ್ರಾಚಾರ್ಯೋಪದೇಶಗಳಿಂದ ತನ್ನ ಅನು 
ಭವಕ್ಕೆ ಬಂದ ಜ್ಞಾನ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಕ್ಷೇತ್ರಕ್ಷೇತ್ರಜ್ಞಯೋಗವೆಂಬ 
ಹದಿಮೂರನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೩ನೆಯ -ಅಧ್ಯಾಯದ ಸಾರ 


ಭಗವಂತನು ಹೀಗೆ ಹೇಳಿದನು : ಅರ್ಜುನ, ಈ ಶರೀರಕ್ಕೆ ಕ್ಷೇತ್ರವೆಂದು 
ಹೆಸರಿದೆ. ಇದನ್ನರಿಯುವ ಆತ್ಮನೇ ಕ್ಷೇತ್ರಜ್ಞನೆನಿಸುತ್ತಾನೆ. ಸರ್ವಕ್ಷೇತ್ರ 
ಗಳಲ್ಲಿಯೂ ಇರುವ ಕ್ಷೇತ್ರಜ್ಞನು ನಾನೇ ಆಗಿದ್ದೇನೆ. ಕ್ಷೇತ್ರಕ್ಷೇತ್ರಜ್ಞರನ್ನು 
ವಿವೇಜಿಸಿ ತಿಳಿಯುವುದೇ ತತ್ವಜ್ಞಾನ. 

ಅವ್ಯಕ್ತ ಮಹತ್ತು ಅಹಂಕಾರ, ಪಂಚತನಾತ್ರೆಗಳು (ಸೂಕ್ಷಭೂತಗಳ) 
ಹನ್ನೊಂದು ಇಂದ್ರಿಯಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ 
ವಿಷಯಗಳಿಂದ ಕೂಡಿದ ಪಂಚಮಹಾಭೂತಗಳೂ ಸೇರಿ ಕ್ಷೇತ್ರವೆನಿಸುತ್ತದೆ. 
(ಸಾಂಖ್ಯರು ಹೇಳಿರುವ ತತ್ತಗಳಲ್ಲಿ ಪುರುಷನನ್ನು ಬಿಟ್ಟು ಉಳಿದ ಇಪ್ಪತ್ತನಾಲ್ಕು 
ತತ್ವಗಳೂ ಕ್ಷೇತ್ರದಲ್ಲಿ ಸೇರುತ್ತವೆ. ಇಚ್ಛೆ, ದ್ವೇಷ - ಮೊದಲಾದ ಅಂತಃಕರಣ 
ಧರ್ಮಗಳೂ ಕ್ಷೇತ್ರದಲ್ಲಿಯೇ ಸೇರಿಕೊಳ್ಳುತ್ತವೆ. 

ಕ್ಷೇತ್ರಜ್ಞನ ಸ್ವರೂಪವನ್ನು ತಿಳಿಯುವುದಕ್ಕೆ ಬೇಕಾದ ಸಾಧನಗಳು ಇವು - 
ಅಮಾನಿತ್ವ, ಅದಂಭಿತ್ವ, ಅಹಿಂಸೆ, ಕ್ಲಾಂತಿ, ಆರ್ಜವ, ಆಚಾರ್ಯೋಪಾಸನೆ, 
ಶೌಚ, ಸ್ಟೈರ್ಯ, ಆತ್ಮವಿನಿಗ್ರಹ, ವಿಷಯಗಳ ಭೋಗದಲ್ಲಿ ವಿರಕ್ತಿ 
ಅನಹಂಕಾರ, ಜನ್ಮ ಮರಣ ಮುಪ್ಪುಗಳಲ್ಲಿರುವ ಕಷ್ಟಗಳ ಚಿಂತನೆ, 
ಇಂದ್ರಿಯವಿಷಯಗಳಲ್ಲಿ ಅನಾಸಕ್ತಿ, ಅನಭಿಷ್ಟಂಗ, ಸಮಚಿತ್ರತೆ, ಅನನ್ಯಭಕ್ತಿ, 
ಎವಿಕ್ತದೇಶಸೇವಿತ್ವ, ಜನ ಸಂಸರ್ಗದಲ್ಲಿ ಅನಾಸಕ್ತಿ, ಅಧ್ಯಾತ್ಮಜ್ಞಾನನಿತೃತ್ತ 
ತತ್ತಜ್ಞಾನಾರ್ಥದರ್ಶನ - ಎಂಬ ಇಪ್ಪತ್ತು ಸಾಧನಗಳು ತತ್ತಜ್ಞಾನಕ್ಕೆ ಆವಶ್ಯಕ 
ವಾದವು. ಇವುಗಳಿಗೆ ವಿರುದ್ಧವಾಗಿ ಮಾನಿತ್ವ, ದಂಭಿತ್ವ ಮುಂತಾದವುಗಳಿದ್ದರೆ 
ಆತ್ಮಜ್ಞಾನವಾಗುವುದಿಲ್ಲ. 

ಕ್ಷೇತ್ರಜ್ಞನ ಪರಮಾರ್ಥಸ್ವರೂಪವೇನೆಂದರೆ - ಅದೇ ನಿತ್ಯವಾದ ಪರಬ್ರಹ್ಮ 
ವೆನಿಸುತ್ತದೆ. ಅದನ್ನು ಸತ್‌ ಎಂದಾಗಲಿ ಅಸತ್‌ ಎಂದಾಗಲಿ ಹೇಳಲು 


ಅಧ್ಯಾಯ ೧೩ - ಕ್ಷೇತ್ರಕ್ಷೇತ್ರಜ್ಞಯೋಗ ೨೩೧ 
ಬರುವುದಿಲ್ಲ. ಅದು ಸದಸದ್ವಿಲಕ್ಷಣ. ಅದಕ್ಕೆ ಎಲ್ಲೆಲ್ಲಿಯೂ ಕೈ, ಕಾಲು, ಕಣ್ಣು, 
ಬಾಯಿ, ಕಿವಿಗಳಿವೆ. ಅದು ಈ ಎಲ್ಲ ಇಂದ್ರಿಯಗಳ ವ್ಯಾಪಾರಗಳನ್ನೂ 
ನಡಸಬಲ್ಲದು. ಪರಮಾರ್ಥದಲ್ಲಿ ಅದಕ್ಕೆ ಯಾವ ಇಂದ್ರಿಯವೂ ಇಲ್ಲ! ಅದು 
ಸಕಲಪ್ರಾಣಿಗಳ ಒಳಗೂ ಹೊರಗೂ ಇದ್ದುಕೊಂಡು ಸಕಲಪ್ರಾಣಿದೇಹಗಳ 
ಸ್ವರೂಪದಲ್ಲಿಯೂ ಇರುತ್ತದೆ! ಇಷ್ಟುದರೂ ಅಜ್ಞರಿಗೆ ಅದು ಕಾಣಿಸಿ 
ಕೂಳ್ಳುವುದಿಲ್ಲ. ತಮ್ಮ ಹೃದಯದಲ್ಲಿಯೇ ಆ ವಸ್ತು ನೆಲೆಸಿದ್ದರೂ ತಿಳಿಯದೇ 
ಇರುವುದರಿಂದ ದೂರವಿದ್ದಂತೆ ಆಗಿದೆ. ಅದು ಸಕಲಭೂತಗಳ 
ಸೃಷ್ಟಿಸ್ಥಿತಿಲಯಗಳಿಗೆ ಕಾರಣವಾದದ್ದು. ಅದು ಜ್ಯೋತಿಗೆ ತೇಜಸ್ಸನ್ನು ನೀಡುವ 
ಜ್ಯೋತಿಯಾಗಿದೆ. 

ಪ್ರಕೃತಿ, ಪುರುಷ - ಎಂಬ ಎರಡೇ ಪರಮಾತ್ಮನ ಪ್ರಕೃತಿಗಳು. ಇವೇ ಕ್ಷೇತ್ರ 
ಕ್ಷೇತ್ರಜ್ಞರು. ಸಕಲ ಭೂತಗಳ ಉತ್ಪತ್ತಿಸಂಸಾರಗಳು ಇವೆರಡರಿಂದ ಆಗುತ್ತಿವೆ. 
ಕಾರ್ಯಕಾರಣರೂಪವಾದ ಪದಾರ್ಥಸಮುದಾಯವೆಲ್ಲವೂ ಪ್ರಕೃತಿಯ ಸೃಷ್ಟಿ. 
ಇವುಗಳಿಂದಾಗುವ ಸುಖ-ದುಃಖ ಭೋಗವು ಪುರುಷನಿಗೆ ಸೇರಿದ್ದು. ಪ್ರಕೃತಿ 
ಯಲ್ಲಿ ಈ ಪುರುಷನು ಮಿಥ್ಯಾಭಿಮಾನವನ್ನಿಟ್ಟು ಮೋಹಿತನಾಗಿ ಗುಣಸಂಗ. 
ದಿಂದ ಸಂಸಾರದಲ್ಲಿ ಅಲೆಯುತ್ತಿದ್ದಾನ. ಪರಮಾರ್ಥದಲ್ಲಾದರೋ ಈ 
ಪುರುಷನು ಸಂಸಾರಸಂಬಂಧವಿಲ್ಲದ ಚೈತನ್ಯಮಾತ್ರನಾಗಿರುತ್ತಾನ. ತನ್ನ 
ಸಾಂನಿಧ್ಯದಿಂದ ದೇಹೇಂದ್ರಿಯವ್ಯಾಪಾರಗಳಿಗೆ ಕಾರಣನಾಗಿರುತ್ತಾನೆ. ಹೀಗ 
ಪ್ರಕೃತಿಪುರುಷರನ್ನೂ ಸಂಸಾರವನ್ನೂ ಯಾರು ವಿವೇಚಿಸಿ ತಿಳಿದು 
ಕೂಳ್ಳುತ್ತಾರೋ ಅಂತಹ ಜ್ಞಾನಿಗಳಿಗೆ ಪುನರ್ಜನವಿಲ್ಲ. 

ಪರಮಾತ್ಮನನ್ನು ಸಾಕ್ಸಾತ್ಕರಿಸಿಕೂಳ್ಳುವುದಕ್ಕ ಧ್ಯಾನಯೋಗ, ಸಾಂಖ್ಯ 
ಯೋಗ, ಕರ್ಮಯೋಗ - ಎಂದು ಮೂರು ಯೋಗಮಾರ್ಗಗಳಿವೆ. ಯಾವ 
ಮಾರ್ಗವೂ ಸರೀಯಾಗಿ, ತಿಳಿಯದಿರುವ ಕಾರಣದಿಂದ ಕೆಲವರು 
ಭಕ್ತಿಮಾರ್ಗವನ್ನು ಹಿಡಿಯುತ್ತಾರೆ. ಇವರೆಲ್ಲರಿಗೂ ಮೋಕ್ಷವಾಗುವುದರಲ್ಲಿ 
ಸಂಶಯವಿಲ್ಲ. ಕ್ಷೇತ್ರಕ್ಷೇತ್ರಜ್ಞರನ್ನು ವಿವೇಚಿಸಿ ತಿಳಿಯದ ಅನ್ಯೋನ್ಯವಾಗಿ 
ಅಧ್ಯಾಸ ಮಾಡಿಕೂಂಡಿರುವುದೇ ಸಂಸಾರಬಂಧಕ್ಕೆ ಕಾರಣವಾಗಿದೆ. ಕ್ಷೇತ್ರಗಳು 
ನಾಶವಾಗತಕ್ಕವು, ಕ್ಷೇತ್ರಜ್ಞನು ಶಾಶ್ವತನಾದ ಪರಮಾತ್ಮನೇ ಎಂದರಿತವನು 
ಪರಮಗತಿಯನ್ನೈದುತ್ತಾನೆ. 

ಪರಮಾತ್ಮನು ಅನಾದಿಯೂ ನಿರ್ಗುಣನೂ ಆಗಿರುವುದರಿಂದ ನಾಶರಹಿತ 
ನಾಗಿದ್ದಾನೆ. ಇವನು ಶರೀರದಲ್ಲಿದ್ದರೂ ಯಾವ ಕರ್ಮವನ್ನೂ ಮಾಡುವುದಿಲ್ಲ. 


೨೩೨ ಗೀತಾರ್ಥಪ್ರಕಾಶ 


ಕರ್ಮಫಲದ ಲೇಪವು ಇವನಿಗಿಲ್ಲ. ಆಕಾಶದಂತೆ ಅತಿಸೂಕ್ಷ್ಮನಾದ್ದರಿಂದ 
ದೇಹದ ಯಾವ ದೋಷವೂ ಇವನಿಗೆ ಅಂಟುವುದಿಲ್ಲ. ಸೂರ್ಯನೊಬ್ಬನೇ 
ಆದರೂ ಲೋಕವನ್ನಲ್ಲ ಬೆಳಗುವಂತೆ ಕ್ಷೇತ್ರಜ್ಞರೂಪನಾದ ಭಗವಂತನೇ ಸಕಲ 
ಕ್ಷೇತ್ರಗಳನ್ನೂ ಬೆಳಗುತ್ತಾನೆಂದು ತಿಳಿಯಬೇಕು. 

ಹೀಗೆ ಕ್ಷೇತ್ರಕ್ಷೇತ್ರಜ್ಞರಿಗಿರುವ ವ್ಯತ್ಯಾಸವನ್ನು ತಿಳಿದುಕೊಂಡು, ಪ್ರಕೃತಿಯನ್ನು 
ಪುರುಷನಲ್ಲಿ ಲಯಗೊಳಿಸುವ ವಿಧಾನವನ್ನರಿತವರು ಪರಬ್ರಹ್ಮದಲ್ಲಿ ಸೇರಿ 
ಹೋಗುತ್ತಾರೆ. 


ಅಧ್ಯಾಯ ೧೪ 
ಗುಣತ್ರಯವಿಭಾಗಯೋಗ 


ಕ್ಷೇತ್ರಕ್ಷೇತ್ರಜ್ಞರ ಸಂಯೋಗದಿಂದ ಎಲ್ಲವೂ ಹುಟ್ಟಿದೆಯೆಂದು ಹಿಂದೆ 
ಹೇಳಲಾಯಿತು. ಅದು ಹೇಗೆ ?- ಎಂಬುದನ್ನೂ ಕ್ಷೇತ್ರಕ್ಷೇತ್ರಜ್ಞರು ಈಶ್ವರ 
ಪರತಂತ್ರರಾಗಿ ಜಗತ್ಕಾರಣರೇ ಹೊರತು ಸಾಂಖ್ಯರು ಹೇಳುವಂತೆ ಸ್ವತಂತ್ರರಾಗಿ 


ಅಲ್ಲ - ಎಂಬುದನ್ನೂ ತಿಳಿಸುವುದಕ್ಕಾಗಿ ಈ ಅಧ್ಯಾಯದ ಆರಂಭ. 
ಶ್ರೀಭಗವಾನುವಾಚ - 

ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಮ್‌ ಟ 

ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ ॥ ೧ 

ಭಗವಂತನು ಇಂತೆಂದನು - ಹೆಚ್ಚಿನದೂ ಜ್ಞಾನಗಳಲ್ಲಿ ಉತ್ತಮವೂ 
ಆದ ಜ್ಞಾನವು ಯಾವುದೆಂದು ಇನ್ನೊಮ್ಮೆಹೇಳುತ್ತೇನೆ. ಈ ಜ್ಞಾನವನ್ನು ಪಡೆದು 
ಮನನಶೀಲರಾದ ಮುನಿಗಳು ಈ ದೇಹಬಂಧದಿಂದ ಬಿಡುಗಡೆ ಹೊಂದಿ 
ಪರಮಸಿದ್ದಿಯನ್ನು ಪಡದಿದ್ದಾರೆ. 

ವಿವರಣೆ : ಹಿಂದೆ "ಅಮಾನಿತ್ವ್ತಮದಂಭಿತ್ವಂ......' ಇತ್ಯಾದಿ ವಚನಗಳಿಂದ 
ಜ್ಞಾನಸಾಧನಗಳನ್ನು ಜ್ಞಾನವೆಂದೇ ಕರೆಯಲಾಗಿತ್ತು. ಈಗ ಹಾಗಲ್ಲ. ಇದು 
ಜ್ಞೇಯದ ಸಾಕ್ಸಾತ್‌ ಜ್ಞಾನವೇ. 

ಇದಂ ಜ್ಞಾನಮುಪಾಶ್ರಿತ್ಮ ಮಮ ಸಾಧರ್ಮ್ಯಮಾಗತಾಃ ! 

ಸರ್ಗೇ*ಷಿ ನೋಪಜಾಯಂತೇ ಪ್ರಲಯೇ ನ ವೃಥಂತಿ ಚ ॥ ೨ 


ಹಿಂದೆ ಹೇಳಿದ ಅಮಾನಿತ್ವಾದಿ ಜ್ಞಾನಸಾಧನವನ್ನು ಅನುಷ್ಕಾನಮಾಡಿ, ನನ್ನ 
ಸ್ವರೂಪವನ್ನು ಪಡೆದವರು ಸೃಷ್ಟಿಕಾಲ ಬಂದಾಗ ಮತ್ತೆ ಹುಟ್ಟುವುದೂ ಇಲ್ಲ, 
ಪ್ರಳಯಕಾಲದಲ್ಲಿ ಸ್ವಸ್ತರೂಪವನ್ನು ಬಿಟ್ಟು ಅಲ್ಲಾಡುವುದೂ ಇಲ್ಲ. 

ಟಿಪ್ಪಣಿ : "ವೃಥ-ಭಯಸಂಚಲನಯೋಃ' ಎಂದು ಧಾತು ಪಾಠವಿರು 
ವುದರಿಂದ ವೃಥ ಧಾತುವಿಗೆ ಚಲಿಸು, ಅಲ್ಲಾಡು - ಎಂಬ ಅರ್ಥವಿದೆ. ವ್ಯಥಂತಿ 
ಎಂಬಲ್ಲಿ ಪರಸ್ಮೈ ಪದವು ಆರ್ಷ. ಕ್ಷೇತ್ರಜ್ಞನೇ ಈಶ್ವರನೆಂದು ಹಿಂದೆ 
ಹೇಳಿದ್ದರಿಂದ ಸಾಧರ್ಮ್ಯವಂದರೆ ಸ್ವರೂಪವಂದೇ ಅರ್ಥ. 


೨೩೪ ಗೀತಾರ್ಥಪ್ರಕಾಶ 


ಮಮ ಯೋನಿರ್ಮಹದ್ದಹ್ಮ ತಸ್ಮಿನ್‌ ಗರ್ಭಂ ದಧಾಮ್ಮಹಮ್‌ ಟ 
ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ ॥ ೩ 


ನನ್ನ ಯೋನಿಯಾದ ಪ್ರಕೃತಿಯು ಹೆಚ್ಚಿನದೂ ದೊಡ್ಡದೂ ಆಗಿದೆ. ಅದರಲ್ಲಿ 
ನಾನು ಸರ್ವಪ್ರಾಣಿಗಳ ಜನಕ್ಕೆ ಕಾರಣವಾದ ಬೀಜವನ್ನು ಎರಚುತ್ತೇನೆ. ಈ 
ಗರ್ಭಾಧಾನದಿಂದ, ಅರ್ಜುನ, ಸಮಸ್ತಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. 

ವಿವರಣೆ : ಈಶ್ವರಶಕ್ತಿ ಮಾಯೆ, ಪ್ರಕೃತಿ - ಎಲ್ಲವೂ ಒಂದೇ. ಇಲ್ಲಿ 
ಬ್ರಹ್ಮವೆಂದರೆ ದೊಡ್ಡದಂದು ಅರ್ಥ. ಮೂದಲು ಹಿರಣ್ಯಗರ್ಭನ ಸೃಷ್ಟಿ, 
ಅವನಿಂದ ಉಳಿದ ಪ್ರಾಣಿಗಳ ಸೃಷ್ಟಿ. 

ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ಟ 

ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತಾ ॥ ೪ 


ಕೌಂತೇಯ, ದೇವಮನುಷ್ಯಮೃಗಾದಿ ಸರ್ವಯೋನಿಗಳಲ್ಲಿಯೂ ಯಾವ 
ಯಾವ ಮೂರ್ತಿಗಳು (ಅವಯವ ವಿಶಿಷ್ಟ ಆಕೃತಿಗಳು) ಸಂಭವಿಸುತ್ತವೆಯೋ 
ಅವುಗಳಿಗೆಲ್ಲಾ ಮಹತ್ತಾದ ಬ್ರಹವೆಂಬ ಪ್ರಕೃತಿಯು ಯೋನಿ(ಕಾರಣ) 
ಯಾಗಿರುತ್ತದೆ. ನಾನು ಅದರಲ್ಲಿ ಬೀಜವನ್ನಿಡುವ ತಂದೆಯಾಗಿದ್ದೇನೆ. 

ಸತ್ತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿಸಂಭವಾಃ ಟ 

ನಿಬದ್ದಂತಿ ಮಹಾಬಾಹೋ ದೇಹೇ ದೇಹಿನಮವ,್ಮಯಮ್‌ ॥ ೫ 

ಮಹಾಬಾಹು-ಅರ್ಜುನ, ಸತ್ತ್ವ್ವ'`ರಜಸ್ಸು ತಮಸ್ಸು - ಎಂಬ ಗುಣಗಳು 
ಪ್ರಕೃತಿಯಿಂದ ಸಂಭವಿಸುತ್ತವೆ. ಅವು ಅವ್ಯಯನಾದ ಕ್ಷೇತ್ರಜ್ಞನನ್ನು ದೇಹದಲ್ಲಿ 
ಬಂಧಿಸುತ್ತವೆ. (ಆತ್ಮನ ಉಪಾಧಿಯಾದ ಅಂತಃಕರಣದಲ್ಲಿ ಸುಖದುಃಖಾದಿಗಳು 
ಕಾಣಿಸಿಕೊಳ್ಳುತ್ತವೆ) 

ವಿವರಣೆ : ಪ್ರಕೃತಿ, ಮಾಯೆ, ಅವ್ಯಕ್ತ - ಎಂಬಿವು ಒಂದೇ ಅರ್ಥದ 
ಶಬ್ದಗಳು... ಗುಣವಂಬುದು ಪಾರಿಭಾಷಿಕಶಬ್ದ. ಇವು ವೈಶೇಷಿಕರ 
ದ್ರವ್ಯಾಶ್ರಿತಗುಣಗಳಲ್ಲ. "ನ ಕರೋತಿ ನ ಲಿಪ್ಕತೇ' ಎಂದು 
ಸಿದ್ಧಾಂತವಿರುವುದರಿಂದ ಬಂಧಿಸುತ್ತವೆ ಎಂದರೆ ಬಂಧಿಸುವಂತೆ ಅಜ್ಞರಿಗೆ 
ಗೋಚರಿಸುತ್ತದ ಎಂದರ್ಥ. ಬಂಧಿಸಲ್ಪಡತಕ್ಕದ್ದು ಬುದ್ದಿ, ಆತ್ಮನಲ್ಲ. 

ತತ್ರ ಸತ್ತ್ವಂ ನಿರ್ಮಲತ್ವಾತ್‌ ಪ್ರಕಾಶಕಮನಾಮಯಮ್‌ ।| 

ಸುಖಸಂಗೇನ ಬದಧ್ದಾತಿ ಜ್ಞಾನಸಂಗೇನ ಚಾನಘ ॥ ೬ 


ಅಧ್ಯಾಯ ೧೪ - ಗುಣತ್ರಯವಿಭಾಗಯೋಗ ೨೩೫ 


ಅವುಗಳಲ್ಲಿ ಸತ್ತಗುಣವು (ಸ್ಪಟಿಕದಂತೆ ನಿರ್ಮಲವಾದ್ದರಿಂದ ವಸ್ತು 
ಪ್ರಕಾಶಕವೂ ನಿರುಪದ್ರವವೂ ಆಗಿದೆ. ಹೇ ಅನಘ-ಪಾಪ ರಹಿತ, ಅದು ಸುಖಾ 
ಸಕ್ತಿಯನ್ನೂ ಜ್ಞಾನಾಸಕ್ತಿಯನ್ನೂ ಉಂಟುಮಾಡಿ ಆತ್ಮನನ್ನು ಬಂಧಿಸುತ್ತದೆ. 


ಎವರಣೆ : ಜ್ಞಾನಸಂಗ ಎ ವಿವಿಧ ಶಾಸ್ತ್ರಜ್ಞಾನದಲ್ಲಿ ಆಸಕ್ತಿ. ಇದೇ ಶಾಸ್ತ್ರ 
ವಾಸನೆ. ಇದೆಲ್ಲವೂ ಕ್ಷೇತ್ರವಾದ ಅಂತಃಕರಣ ಧರ್ಮ. ಆತ್ಮನಲ್ಲಿ ಇದಿಲ್ಲ. 

ರಜೋ ರಾಗಾತಂ ವಿದ್ಧಿ ತೃಷ್ಣಾಸಂಗಸಮುದ್ಧವಮ್‌ | 

ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಮ್‌ ॥ ೭ 

ರಜೋಗುಣವು (ಬಣ್ಣದಂತೆ ರಾಗಾತಕವೆಂದು ತಿಳಿ. ಅದು ತೃಷ್ಣೆ ಮತ್ತು 
ಆಸಂಗಗಳಿಗೆ ಕಾರಣವಾದದ್ದು. ಅದು ಕರ್ಮದಲ್ಲಿ ಆಸಕ್ತಿಯನ್ನುಂಟುಮಾಡಿ 
ಆತ್ಮನನ್ನು ಬಂಧಿಸುತ್ತದೆ. 


ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಮ್‌ | 

ಪ್ರಮಾದಾಲಸ್ಕನಿದ್ರಾಭಿಃ ತನ್ನಿಬದ್ದಾತಿ ಭಾರತ ॥ ೮ 

ಭರತವಂಶೋದ್ಭವ, ತಮೋಗುಣವು ಅಜ್ಞಾನದಿಂದ ಹುಟ್ಟುತ್ತದೆ ಎಂದು 
ತಿಳಿ, ಇದು ಸರ್ವರಿಗೂ ಮೋಹವನ್ನು (ಅವಿವೇಕವನ್ನು ಹುಟ್ಟಿಸುತ್ತದೆ. ಇದು 
ಪ್ರಮಾದ, ಪಾಲುಮಾರಿಕೆ, ನಿದ್ರೆಗಳಿಂದ ಆತ್ಮನನ್ನು ಕಟ್ಟಿಹಾಕುತ್ತದೆ. 

ಟಿಪ್ಪಣಿ: ಪ್ರಮಾದ ಎ ಅನವಧಾನ 

ಸತ್ತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ 1 

ಜ್ಞಾನಮಾವೃತ್ಕ್ಥ ತು ತಮಃ ಪ್ರಮಾದೇ ಸಂಜಯತ್ಮ್ಯುತ ॥ ೯ 

ಸತ್ತಗುಣವು ಸುಖದಲ್ಲಿಯೂ ರಜೋಗುಣವು ಕರ್ಮದಲ್ಲಿಯೂ ಆಸಕ್ತಿ 
ಯನ್ನುಂಟುಮಾಡುತ್ತದೆ... ತಮೋಗುಣವಾದರೋ ವಿವೇಕಜ್ಞಾನವನ್ನು 
ಮರೆಮಾಡಿ ಪ್ರಮಾದದಲ್ಲಿ-ಕರ್ತವ್ಯಮೂಢತಯಲ್ಲಿ ಮನುಷ್ಯನನ್ನು 
ತೂಡಗಿಸುತ್ತದೆ. 

ರಜಸ್ತಮಶ್ಚಾಭಿಭೂಯ ಸತ್ತ್ವಂ ಭವತಿ ಭಾರತ | 

ರಜಃ ಸತ್ತ್ವಂ ತಮಶ್ಚೈವ ತಮಃ ಸತ್ತ್ವಂ ರಜಸ್ತಥಾ ॥ ೧೦ 

ಅರ್ಜುನ, ಕೆಲವು ವೇಳೆ ರಜಸ್ಸು ತಮಸ್ಸುಗಳನ್ನು ತಳ್ಳಿಹಾಕಿ ಸತ್ವಗುಣವು 


೨೩೬ ಗೀತಾರ್ಥಪ್ರಕಾಶ 


ಮೇಲೆದ್ದುಕೊಳ್ಳುತ್ತದೆ. ಹಾಗೆಯೇ ಸತ್ತತಮಸ್ಸುಗಳನ್ನು ಗೆದ್ದು ರಜೋಗುಣವೂ 
ಸತ್ತರಜಸ್ಸುಗಳನ್ನು ಜಯಿಸಿ ತಮೋಗುಣವೂ ಎದ್ದುಕೊಳ್ಳುತ್ತವೆ. 
ಸರ್ವದ್ದಾರೇಷು ದೇಹೇಇಸ್ಮಿನ್‌ ಪ್ರಕಾಶ ಉಪಜಾಯತೇ ಟ 
ಜ್ಞಾನಂ ಯದಾ ತದಾ ವಿದ್ಮಾತ್‌ ವಿವೃದ್ಧಂ ಸತ್ತಮಿತ್ಮೂತ ॥ ೧೧ 
ದೇಹದಲ್ಲಿರುವ (ಇಂದ್ರಿಯಗಳೆಂಬ) ಸರ್ವದ್ವಾರಗಳಲ್ಲಿಯೂ ವಿವೇಕಜ್ಞಾನ 
ವೆಂಬ ಪ್ರಕಾಶವು ಯಾವಾಗ ಉದಯಿಸುವುದೋ ಆಗ ಸತ್ವಗುಣವು ಎದ್ದು 
ಬೆಳೆದಿದೆಯೆಂದು ತಿಳಿಯಬೇಕು. 
ಲೋಭಃ ಪ್ರವೃತ್ತಿರಾರಂಭಃ ಕರ್ಮಣಾಮಶಮಃ ಸ್ಪೃಹಾ | 
ರಜಸ್ಕೇತಾನಿ ಜಾಯಂತೇ ವಿವೃದ್ಧೇ ಭರತರ್ಷಭ ॥ ೧೨ 
ಅರ್ಜುನ, ರಜೋಗುಣವು ಬೆಳೆಯಿತೆಂದರೆ ಪರದ್ರವ್ಯಾಭಿಲಾಷೆ, ಉತ್ಸಾಹ 
ದಿಂದ ಪ್ರವೃತ್ತಿ ಕರ್ಮಗಳನ್ನು ಮಾಡುವುದು, ಉಪಶಾಂತಿಯಿಲ್ಲದೆ ಹರ್ಷ 


ರಾಗಾದಿಗಳುಂಟಾಗುವುದು, ಸಾಮಾನ್ಯವಸ್ತುಗಳಲ್ಲಿ ಬಯಕೆ - ಇವು 
ಹುಟ್ಟುತ್ತವೆ. 
ಅಪು್ರಕಾಶೋತಪ್ರವೃತ್ತಿಶ್ಚ್ನ ಪ್ರಮಾದೋ ಮೋಹ ಏವ ಚ! 
ತಮಸ್ಕೇತಾನಿ ಜಾಯಂತೇ ವಿವೃದ್ಧೇ ಕುರುನಂದನ ॥ ೧೩ 


ಕುರುನಂದನ, ತಮೋಗುಣವು ವರ್ಧಿಸಿದಾಗ ಅವಿವೇಕ, ಯಾವುದ 
ರಲ್ಲಿಯೂ ಅನುತ್ಸಾಹ, ಪ್ರಮಾದ, ಮೂಢತೆ - ಇವು ಹುಟ್ಟುತ್ತವೆ. 

ಯದಾ ಸತ್ತೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್‌ | 

ತದೋತ್ತಮವಿದಾಂ ಲೋಕಾನಮಲಾನ್‌ ಪ್ರತಿಪದ್ಯತೇ ॥ ೧೪ 

ಸತ್ತಗುಣದ ಉತ್ಕರ್ಷವಾದಾಗ ಮನುಷ್ಯನು ಮರಣವನ್ನೈದಿದರೆ, ಆಗ 


ಮಹದಾದಿ ತತ್ವಗಳನ್ನು ಬಲ್ಲ ಉತ್ತಮ ಜ್ಞಾನಿಗಳಿಗೆ ಲಭ್ಯವಾದ ಸ್ವರ್ಗಾದಿ 
ನಿರ್ಮಲ ಲೋಕಗಳನ್ನು ಸೇರುತ್ತಾನೆ. 


ರಜಸಿ ಪ್ರಲಯಂ ಗತ್ವಾ ಕರ್ಮಸಂಗಿಷು ಜಾಯತೇ !ಟ 
ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೇ ॥ ೧೫ 
ರಜೋಗುಣವು ಪ್ರಬಲವಾದಾಗ ಮೃತನಾದರೆ ಕರ್ಮಾಸಕ್ತರ ನಡುವೆ 


ಜನ್ಮವನ್ನು ತಳೆಯುತ್ತಾನೆ. ಹಾಗೆಯೇ ತಮೋಗುಣವು ಹೆಚ್ಚಿದಾಗ ಮೃತ 
ನಾದವನು (ಪಶು ಪಕ್ಷಿ ಮುಂತಾದ) ಮೂಢಯೋಗನಿಗಳಲ್ಲಿ ಹುಟ್ಟುತ್ತಾನೆ. 


ಅಧ್ಯಾಯ ೧೪ - ಗುಣತ್ರಯವಿಭಾಗಯೋಗ ೨೩೭ 


ಟಿಪ್ಪಣಿ : ಅವರವರ ಕರ್ಮಕ್ಕೆ ಅನುಗುಣವಾಗಿ ಮರಣಕಾಲದಲ್ಲಿ ಆಯಾ 
ಗುಣಗಳು ಪ್ರಬಲವಾಗಿ ಎದ್ದುಕೊಳ್ಳುತ್ತವೆ. 


ಕರ್ಮಣಃ ಸುಕೃತಸ್ಕಾಹುಃ ಸಾತ್ತಿಕಂ ನಿರ್ಮಲಂ ಫಲಮ್‌ | 

ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಮ್‌ ॥ ೧೬ 

ಸಾತ್ತಿಕವಾದ ಶುಭಕರ್ಮದ ಫಲವು ಸಾತ್ರಿಕವೂ ನಿರ್ಮಲವೂ ಆಗಿರುತ್ತದೆ. 
ರಜಸ್ಸಿಗೆ ಎಂದರೆ ರಾಜಸಕರ್ಮಕ್ಕೆ ಫಲವು ದುಃಖವೆಂದೂ ತಾಮಸಕರ್ಮಕ್ಕೆ 
ಅಜ್ಞಾನವು ಫಲವೆಂದೂ ಬಲ್ಲವರು ಹೇಳುತ್ತಾರೆ. 


ಸತ್ತ್ವಾತ್ಸಂಜಾಯತೇ ಜ್ಞಾನಂ ರಜಸೋ ಲೋಭ ಏವ ಚ | 
ಪ್ರಮಾದಮೋಹೌ ತಮಸಃ ಭವತೋಇಜ್ಞಾನಮೇವ ಚ ॥ ೧೭ 


ಸತ್ತಗುಣದಿಂದ ಜ್ಞಾನವೂ ರಜಸ್ಸಿನಿಂದ ಲೋಭವೂ ಹುಟ್ಟುತ್ತವೆ. ತಮೋ 
ಗುಣದಿಂದ ಪ್ರಮಾದ ಮೂಢತೆಗಳೂ ಅಜ್ಞಾನವೂ ಉಂಟಾಗುತ್ತವೆ. 
ಊರ್ದ್ವಂ ಗಚ್ಛಂತಿ ಸತ್ತಸ್ಥಾಃ ಮಧ್ಯೇ ತಿಷ್ಠಂತಿ ರಾಜಸಾಃ 1 
ಜಘನ್ಮಗುಣವೃತ್ತನ್ಮಾಃ ಅಧೋ ಗಚ್ಛಂತಿ ತಾಮಸಾಃ 8 ೧೮ 
ಸತ್ತಗುಣದವರು ಮೇಲಾದ ಎಂದರೆ ಸ್ವರ್ಗಾದಿಲೋಕಗಳಿಗೆ ಹೋಗುತ್ತಾರೆ. 
ರಾಜಸರು ಮಧ್ಯದಲ್ಲಿ ಎಂದರೆ ಮನುಷ್ಯಲೋಕದಲ್ಲಿ ಉಳಿಯುತ್ತಾರೆ. ಕನಿಷ್ಠ 
ಗುಣದಲ್ಲಿ ಪ್ರವೃತ್ತರಾದ ತಮೋಗುಣದವರು ಅಧೋಗತಿಗೆ ಇಳಿಯುತ್ತಾರೆ. 


ನಾನ್ಶಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟಾನುಪಶೃತಿ ! 


ಗುಣೇಭೃಶ್ಚ ಪರಂ ವೇತ್ತಿ ಮದ್ಭಾವಂ ಸೋಂಧಿಗಚ್ಛತಿ ॥ ೧೯ 
ದ್ರಷ್ಟಪಾದ ವಿದ್ವಾಂಸನು ಯಾವಾಗ ಪ್ರಕೃತಿಯ ಗುಣಗಳಿಗಿಂತ 


ಬೇರೆಯಾದ ಕರ್ತೃವಿಲ್ಲವೆಂದು ಅರಿತುಕೊಂಡು, ಗುಣಗಳಿಗಿಂತ ಆಚೆಗಿರುವ 
(ಸಾಕ್ಷಿಯಾದ) ಪರತತ್ವವನ್ನು ತಿಳಿದುಕೊಳ್ಳುತ್ತಾ ನೋ ಆಗ ಆತನು ನನ್ನ 
ಸ್ವರೂಪವನ್ನೈದುವನು. 

ವಿವರಣೆ : ಪ್ರಕೃತಿಯ ಗುಣಗಳಿಂದಾಗಿರುವುದೇ ಶರೀರ, ಇಂದ್ರಿಯ ಮತ್ತು 
ವಿಷಯಾಕಾರವಾದ ಜಗತ್ತು. ಪ್ರಕೃತಿಯೇ ಕರ್ತ್ರಿ, ನಾನಲ್ಲ - ಎಂದು ಅನುಭವಕ್ಕೆ 
ತಂದುಕೊಂಡವನು ಮುಕ್ತನಾಗುತ್ತಾನೆ. 


ಗುಣಾನೇತಾನತೀತ್ಮ ತ್ರೀನ್‌ ದೇಹೀ ದೇಹಸಮುದ್ಧವಾನ್‌ | 
ಜನ್ಮಮೃತ್ಕುಜರಾದುಃಖೈರ್ವಿಮುಕ್ತೋಇ*ಮೃತಮಶ್ನುತೇ ॥ ೨೦ 


೨೩೮ ಗೀತಾರ್ಥಪ್ರಕಾಶ 


ದೇಹಧಾರಿಯಾದ ಮನುಷ್ಯನು ದೇಹಕ್ಕೆ ಕಾರಣಗಳಾದ ಈ ಮೂರು 
ಗುಣಗಳನ್ನು ಅತಿಕ್ರಮಿಸಿದರೆ, ಜನ್ಮಮೃತ್ಯುಜರಾದಿಗಳ ದುಃಖಗಳಿಂದ ಪಾರಾಗಿ 
ಅಮೃತವಾದ ಮೋಕ್ಷವನ್ನು ಪಡೆಯುತ್ತಾನೆ. 


ಅರ್ಜುನ ಉವಾಚ - 


ಕೈರ್ಲಿಂಗ್ಗೆ ೈಸ್ತ್ರೀನ್‌ ಗುಣಾನೇತಾನ್‌ ಅತೀತೋ ಭವತಿ ಪ್ರಭೋ 1 
ಕಿಮಾಚಾರೆ: ಕಥಂ ಚೈತಾಂಸ್ಟ್ರೀನ್‌ ಗುಣಾನತಿವರ್ತತೇ ॥ ೨೧ 


ಅರ್ಜುನನು ಹೀಗೆಂದನು - ಪ್ರಭುವೆ, ಈ ಮೂರು ಗುಣಗಳನ್ನು 
ದಾಟಿದವನು ಯಾವ ಚಿಹ್ನೆಗಳಿಂದ ಕೂಡಿರುತ್ತಾನೆ? ಅವನ ಆಚಾರ 
ಹೇಗಿರುತ್ತದೆ ? ಮತ್ತು ಈ ಮೂರು ಗುಣಗಳನ್ನು ಹೇಗೆ ದಾಟುತಾನೆ ? 


ಶ್ರೀಭಗವಾನುವಾಚ - 

ಪ್ರಕಾಶಂ ಚ ಪುವೃತ್ತಿಂ ಚ ಮೋಹಮೇವ ಚ ಪಾಂಡವ !ಟ 

ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಚತಿ ॥ ಕ 

ಭಗವಂತನು ಹೀಗೆಂದನು - ಪಾಂಡವ, ಸತ್ತಗುಣದ ಕಾರ್ಯವಾದ 
ಪ್ರಕಾಶ, ರಜೋಗುಣದ ಕಾರ್ಯವಾದ ಪ್ರವೃತ್ತಿ ತಮೋಗುಣದ ಕಾರ್ಯವಾದ 
ಮೂಡಢತೆ - ಇವು ತಲೆದೋರಿದಾಗ ಗುಣಾತೀತನಾದವನು "ಇದೇಕೆ 
ಉಂಟಾಯಿತು ?' ಎಂದು ಅವನ್ನು ದ್ವೇಷಿಸುವುದೂ ಇಲ್ಲ. ಅವು ಅಡಗಿ 
ಹೋದಾಗ "ಇದು ಬೇಕಾಗಿತ್ತು' ಎಂದು ಬಯಸುವುದೂ ಇಲ್ಲ. 


ಉದಾಸೀನವದಾಸೀನೋ ಗುಣ್ಳೆರ್ಯೋ ನ ವಿಚಾಲ್ಕತೇ ಟ 
ಗುಣಾ ವರ್ತಂತ ಇತ್ಯೇವ ಯೋತವತಿಷ್ಠತಿ ನೇಂಗತೇ ॥ ೨೩ 


ಯಾವಾತನು ಯಾವ ಪಕ್ಷವನ್ನೂ ಆಶ್ರಯಿಸದ ಉದಾಸೀನನಂತೆ 
ತೆಟಸ ನಾಗಿರುತ್ತಾ ನೋ ಯಾರನ್ನು ಪ್ರಕೃತಿಯ ಗುಣಗಳು ಅಲ್ಲಾಡಿಸಲಾರವೋ 
ಗುಣಗಳು (ದೇಹೇಂದ್ರಿ ಯಗಳೂ ವಿಷಯಗಳೂ ಆಗಿ) ತಮ್ಮತಮಲ್ಲಿ 
ಪ್ರವರ್ಶಿಸುತ್ತಿವೆ ಎಂದು ತಿಳಿದು ತನ್ನ ಸ್ವರೂಪದಲ್ಲಿಯೇ ಇದುಕೂಂಡಿರು 
ವನೋ, ವಿಚಲಿತನಾಗುವುದಿಲ್ಲವೋ ಅವನು ಗುಣಾತೀ ತನೆನಿಸುತಾನ. 
(೨೫ನೆಯ ಶ್ಲೋಕದಲ್ಲಿ ಅನಿ ತ್ರ) 


ಸಮದುಃಖಸುಖಃ ಸ್ವಸ್ಯಃ ಸಮಲೋಷಾ ಿಶಕಾಂಚನಃ ಟ 


ವ 


ತುಲ್ಕಪ್ರಿಯಾಪ್ರಿಯೋ ಧೀರಃ ತುಲ ನಿಂದಾತ್ಮಸಂಸ್ಕುತಿಃ |! ೨೪ 


ಅಧ್ಯಾಯ ೧೪ - ಗುಣತ್ರಯವಿಭಾಗಯೋಗ ೨೩೯ 


ದುಃಖಸುಖಗಳಲ್ಲ ಸಮತೆಯಿಂದಿದ್ದು, ಪ್ರಸನ್ನತೆಯಿಂದ ಆತಸ್ಮನಾಗಿ, 
ಮಣ್ಣುಹಂಟೆ, ಕಲ್ಲು, ಕಾಂಚನಗಳನ್ನು ಸಮವಾಗಿ ಕಾಣುತ್ತ, ಪ್ರಿಯ- 
ಅಪ್ರಿಯಗಳನ್ನು ನಿಂದ-ಆತಸ್ಮುತಿಗಳನ್ನು ಸಮಾನವಾಗಿ ಲೆಕ್ಕಿಸತಕ್ಕ ಮನುಷ್ಯನು 
ಗುಣಾತೀತನನಿಸುತ್ತಾನೆ. 

ಮಾನಾಪಮಾನಯೋಸ್ತುಲ್ಯಃ ತುಲ್ಕೋ ಮಿತ್ರಾರಿಪಕ್ಷಯೋಃ | 

ಸರ್ವಾರಂಭಪರಿತ್ಕಾಗೀ ಗುಣಾತೀತಃ ಸ ಉಚ್ಮತೇ ॥ ೨೫ 

ಮಾನ-ಅವಮಾನಗಳನ್ನೂ ಶತ್ರು-ಮಿತ್ರಪಕ್ಷಗಳನ್ನೂ ಸಮಾನವಾಗಿ 
ತಿಳಿಯತಕ್ಕವನೂ ಸರ್ವಕಾಮ್ಯಕರ್ಮಗಳನ್ನು ತೊರೆದವನೂ ಗುಣಾತೀತ 
ನೆನಿಸುತ್ತಾನೆ. 

ಎವರಣೆ : ಹಿಂದೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದಂತೆ ಈ ಲಕ್ಷಣಗಳು 
ಗುಣಾತೀತನಲ್ಲಿ ಕಂಡುಬರುತ್ತವೆ. ಇವು ಸಾಧಕನಿಗೆ ಅನುಷ್ಕಾನಯೋಗ್ಯ 
ಗುಣಗಳು. 


ಮಾಂ ಚ ಯೋಇವೃಭಿಚಾರೇಣ ಭಕ್ತಿಯೋಗೇನ ಸೇವತೇ | 

ಸ ಗುಣಾನ್‌ ಸಮತೀತೈೈತಾನ್‌ ಬ್ರಹ್ಮಭೂಯಾಯ ಕಲ್ಪತೇ ॥ ೨೬ 

ಯಾವನು ನನ್ನನ್ನು ಅಚಲವಾದ ಭಕ್ತಿಯೆಂಬ ಯೋಗದಿಂದ ಸೇವಿಸುತ್ತ 
ಇರುತ್ತಾನೋ ಆತನು ಈ ಮೂರು ಗುಣಗಳನ್ನೂ ದಾಟಿ ಬ್ರಹ್ಮಬಾವಕ್ಕೆ 
(ಮೋಕ್ಷಕ್ಕೆ ಸಮರ್ಥನಾಗುತ್ತಾನೆ. 

ಬ್ರಹ್ಮಣೋ ಹಿ ಪ್ರತಿಷ್ಠಾಹಮಮೃತಸ್ಮಾವ್ವಯಸ್ಮ ಚ | 

ಶಾಶ್ವತಸ್ಮ ಚ ಧರ್ಮಸ್ಯ ಸುಖಸ್ಕೈಕಾಂತಿಕಸ್ಕ ಚ ॥ ೨೭ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ಟ್ರೇ 
ಗುಣತ್ರಯವಿಭಾಗಯೋಗೋ ನಾಮ ಚಿತುರ್ದಶೋತಧ್ಯಾಯಃ 

ಏಕೆಂದರೆ, ಅವಿನಾಶಿಯೂ ಅವಿಕಾರಿಯೂ ಆದ ಬ್ರಹಕ್ಕ, ಶಾಶ್ವತವಾದ 
ಜ್ಞಾನರೂಪಧರ್ಮಕ್ಕೆ ಮತ್ತು (ಜ್ಞಾನದಿಂದಾಗುವ) ಪರಮಾವಧಿಯ ಆನಂದಕ್ಕೆ 
ನಾನು ಪ್ರತಿಷ್ಠಯಾಗಿದ್ದೇನೆ. 

ವಿವರಣೆ : ಪ್ರತಿಷ್ಠೆ ಎಂದರ ಆಧಾರ, ಆಶ್ರಯ, ಮೂಲ - ಎಂದರ್ಥ. 
ಬ್ರಹಕ್ಕ ಪ್ರತಿಷ್ಠ ಪ್ರಾಣಿಗಳ ಪ್ರತ್ಯಗಾತ್ಮ ಸಮ್ಯಗ್‌ಜ್ಞಾನದಿಂದ ಪ್ರತ್ಯಗಾತ್ಮನೇ 
ಪರಮಾತ್ಮನಂದು ಗೊತ್ತಾಗುತ್ತದೆಯಾದ್ದರಿಂದ ಪ್ರತ್ಯಗಾತನು ಪ್ರತಿಷ್ಠ ಎಂದು 


೨೪೦ ಗೀತಾರ್ಥಪ್ರಕಾಶ 


ಹೇಳಿದೆ. ಅಥವಾ “ಸಗುಣವಾದ ಬ್ರಹಕ್ರೈ ಮೂಲವಾದ ನಿರ್ಗುಣಬ್ರಹ್ಮನಾನು'' 
ಎಂದರ್ಥ. ಪ್ರತ್ಯಗಾತ್ಮ ನಮ್ಮ ಹೃದಯದಲ್ಲಿರುವ ಆತ್ಮ 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಗುಣತ್ರಯವಿಭಾಗಯೋಗವೆಂಬ 
ಹದಿನಾಲ್ಕನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೪ನೆಯ ಅಧ್ಯಾಯದ ಸಾರ 


ಜಗತ್ತು ಉಂಟಾದ ಬಗೆಯನ್ನೂ ಗುಣತ್ರಯದಿಂದಾಗುವ ಬಂಧಪ್ರಕಾರವನ್ನೂ 
ಗುಣತ್ರಯವನ್ನು ದಾಟುವ ಮಾರ್ಗವನ್ನೂ ತಿಳಿಸುವುದಕ್ಕಾಗಿ ಭಗವಂತನು 
ಹೀಗೆಂದನು : ಅರ್ಜುನ, ನಾನು, ನನ್ನ ಪ್ರಕೃತಿ - ಇವುಗಳ ಸಂಯೋಗದಿಂದ 
ಜಗತ್ತು ಹುಟ್ಟಿದೆ... ದೇವಮಾನುಷಾದಿ ಶರೀರಗಳಲ್ಲವೂ ಈ 
ಸಂಯೋಗದಿಂದಲೇ ಉದ್ಭವಿಸುತ್ತವೆ. ನಾನು ನಿಮಿತ್ತಕಾರಣ, ಪ್ರಕೃತಿಯು 
ಉಪಾದಾನಕಾರಣ. (ಪರಮಾರ್ಥದಲ್ಲಿ ನಾನೇ ಉಭಯಕಾರಣ,) 
ಪ್ರತಿಯೊಬ್ಬ ಜೀವನೂ ಪ್ರಕೃತಿಯ ಮೂರು ಗುಣಗಳಿಗೆ ಒಳಪಟ್ಟಿರುತ್ತಾನೆ. 
ಸತ್ತಗುಣವು ಜೀವನನ್ನು ಸುಖಜ್ಞಾನಗಳ ಸಂಗದಿಂದ ಬದ್ಧನನ್ನಾಗಿ ಮಾಡುತ್ತದೆ. 
ರಜೋಗುಣವು ಆಸ, ವಿಷಯಗಳೊಡನೆ ಸಂಗ, ಕರ್ಮಸಂಗ - ಇವುಗಳಿಂದ 
ಬಂಧಿಸುತ್ತದೆ. ತಮೋಗುಣವು ಅಜ್ಞಾನ ಪ್ರಮಾದ ಆಲಸ್ಯ ನಿದ್ರೆ - ಇವುಗಳಿಂದ 
ಬಂಧಿಸುತ್ತದೆ. ಒಂದೊಂದು ಗುಣವೂ ಉಳಿದರಡು ಗುಣಗಳನ್ನು ತುಳಿದು 
ತಾನೊಂದೇ ತಲೆ ಎತ್ತುವುದುಂಟು. ಜೀವನು ಮರಣವನ್ನೈದುವಾಗ ಯಾವ 
ಗುಣದ ಕಾರ್ಯವು ಎದ್ದುತೋರುವುದೋ ಅದಕ್ಕೆ ಅನುಗುಣವಾದ 
ಲೋಕವನ್ನವನು ಪಡೆಯುವನು. ಸತ್ತದಿಂದ ಶಮ, ದಮ, ಜ್ಞಾನಾದಿಗಳೂ 
ರಜಸ್ಸಿನಿಂದ ಲೋಭ, ರಾಗ ಮೊದಲಾದವೂ ತಮಸ್ಸಿಂದ ಅಜ್ಞಾನ, ಆಲಸ್ಯ 
ಮುಂತಾದವೂ ಕಾಣಿಸಿಕೊಳ್ಳುತ್ತವೆ. 
ಜೀವನು ಎಲ್ಲಿಯವರೆಗೆ ತಾನೇ ಕರ್ತನೆಂದೂ ಭೋಕನೆಂದೂ ತಿಳಿದು 
ಮೋಹಗೊಂಡಿರುವನೋ ಅಲ್ಲಿಯವರೆಗೂ ಈ ಗುಣಗಳಿಂದಾದ ಬಂಧನವು 
ಅವನಿಗೆ ತಪ್ಪುವುದಿಲ್ಲ. ಯಾವಾಗ ತಾನು ಅಕರ್ತನೆಂದೂ ಅಭೋಕನೆಂದೂ 
:ಸಂಗನೆಂದೂ ನಿಶ್ಚಯಿಸಿಕೊಳ್ಳುತ್ತಾನೋ "ಗುಣಾ ಗುಣೇಷು ವರ್ತಂತೇ' 
ನನಗೆ ಯಾವ ಕರ್ಮದ ಸಂಬಂಧವೂ ಇಲ್ಲವೆಂದು ತಿಳಿದುಕೊಳ್ಳುತ್ತಾನೋ, 


ಅಧ್ಯಾಯ ೧೪ - ಗುಣತ್ರಯವಿಭಾಗಯೋಗ ೨೪೧ 


ಆಗ ಅವನು ಮುಕ್ತನಾಗಿ ಪರಮಾತ್ಮ ಸ್ವರೂಪವನ್ನೈದುವನು. ಅವನೇ 
ಜೀವನುಕ್ರನು. 

ಹೀಗೆ ಗುಣಗಳನ್ನು ದಾಟಿದವನು ಹೇಗಿರುತ್ತಾನೆಂದರೆ - ಈ ಗುಣಗಳ 
ನಿಮಿತ್ತದಿಂದ ಅವುಗಳಿಗೆ ಸಂಬಂಧಿಸಿದ ಜ್ಞಾನ, ರಾಗ, ಸುಖ-ದುಃಖಗಳು 
ಬಂದರೂ ಹೋದರೂ ಸಮಚಿತ್ತನಾಗಿರುತ್ತಾನೆ. ಅವನಿಗೆ ಇದು ಬೇಕು-ಇದು 
ಬೇಡ ಎಂಬ ಭಾವನೆಯೇ ಇರುವುದಿಲ್ಲ. ಚಿನ್ನ ಮಣ್ಣುಹೆಂಟೆಗಳರಡೂ 
ಅವನಿಗೆ ಒಂದೇ. ಅವನಿಗೆ ಶತ್ರುಗಳೂ ಇಲ್ಲ. ಮಿತ್ರರೂ ಇಲ್ಲ - ಎಂದರೆ 
ಉಭಯರನ್ನೂ ಏಕಪ್ರಕಾರದಲ್ಲಿ ಕಾಣುತ್ತಾನೆ. ಪ್ರಾಪಂಚಿಕವಿಷಯದಲ್ಲಿ ಅವನು 
ಅನಾಸಕ್ತ. 

ಮನುಷ್ಯನು ಗುಣಾತೀತನಾಗಬೇಕಾದರೆ ಅತ್ಯಾವಶ್ಯಕವಾದ ಸಮಚಿತ್ತತೆ 
ಬೇಕು. ಅದಕ್ಕೂ ಹೆಚ್ಚಾಗಿ ಸದಾ ಅನನ್ಯಭಕ್ತಿಯಿಂದ ನನಗೆ ಶರಣಾಗಬೇಕು. 
ಬ್ರಹಕ್ಷೈ ನಾನೇ ಪ್ರತಿಷ್ಠಯಾಗಿದ್ದೇನೆ. ಬ್ರಹಪ್ರಾಪ್ತಿಗೆ ಬೇಕಾದ ತತ್ನಜ್ಞಾನಕ್ಕೂ 
ಅದರಿಂದ ಲಭ್ಯವಾಗುವ ನಿತ್ಯಾನಂದಕ್ಕೂ ಸಹ ನಾನೇ ಆಶ್ರಯನಾಗಿದ್ದೇನೆ. 


16 


ಅಧ್ಯಾಯ ೧೫ 
ಪ್ರರುಷೋತ್ತಮಯೋಗ 


ಭಕ್ತಿಯಿಂದ ಭಗವಂತನು ಪ್ರಸನ್ನನಾಗಿ ಜ್ಞಾನವನ್ನು ಕರುಣಿಸುತ್ತಾನೆಂದೂ 
ಅದರಿಂದ ಗುಣಾತೀತನಾಗಿ ಮುಕ್ತಿಯನ್ನು ಪಡೆಯುತ್ತಾನೆಂದೂ ಹಿಂದಿನ 
ಅಧ್ಯಾಯದಲ್ಲಿ ಹೇಳಲಾಯಿತು. ಆತತತ್ತಜ್ಞಾನದಿಂದ ನೇರವಾಗಿ ಮೋಕ್ಷವು 
ದೊರೆಯುತ್ತದೆ. ಅದಕ್ಕೆ ಸಂಸಾರದಲ್ಲಿ ವೈರಾಗ್ಯ ಆವಶ್ಯಕ. ಆದ್ದರಿಂದ ಸಂಸಾರದ 
ಜಟಿಲತೆಯನ್ನು ವೃಕ್ಷರೂಪಕದಿಂದ ವರ್ಣಸಿ ಆತತತ್ತವನ್ನು ಈಗ 
ಹೇಳಲಾಗುತ್ತದೆ. 


ಶ್ರೀಭಗವಾನುವಾಚ - 
ಊರ್ದ್ವಮೂಲಮಧಃಶಾಖಮಶ್ಚತ್ಥಂ ಪ್ರಾಹುರವ್ಮಯಮ್‌ | 
ಛಂದಾಂಸಿ ಯಸ್ಕ ಹರ್ಣಾನಿ ಯಸ್ತಂ ವೇದ ಸ ವೇದವಿತ್‌ ಟಿ ೧ 


ಭಗವಂತನು ಹೀಗೆಂದನು - ಮೇಲುಗಡೆಯಲ್ಲಿ  ಮೂಲವುಳ್ಳೆದ್ದೂ 
ಕೆಳದಿಕ್ಕಿಗೆ ಹರಡಿದ ಶಾಖೆಗಳುಳ್ಳದ್ದೂ ಆದ (ಸಂಸಾರವೆಂಬ) ಅಶ್ವತ್ನವೃಕ್ಷವು 
ಇ ಲಬ 
ಅಂತ್ಯವಿಲ್ಲದ್ದಂದು ಹೇಳುತ್ತಾರೆ. ಈ ವೃಕ್ಷಕ್ಕೆ ವೇದಗಳೇ ಎಲೆಗಳು. ಈ ವೃಕ್ಷದ 
ಸ್ವರೂಪವನ್ನು ಮೂಲಸಹಿತ ಬಲ್ಲವನು ವೇದಾರ್ಥಜ್ಞನು. 


ವಿವರಣೆ : ಸೂಕ್ಷ್ಮವೂ ಜಗತ್ಕಾರಣವೂ ನಿತ್ಯವೂ ದೊಡ್ಡದೂ ಆದ್ದರಿಂದ 
ಮಾಯಾಶಕ್ತಿಸಹಿತವಾದ ಬ್ರಹ್ಮವು ಎತ್ತರದಲ್ಲಿದೆಯೆಂದು ಕಲ್ಪಿಸಿ ಊರ್ರ್ಯ 
ಮೂಲವೆನ್ನಲಾಗಿದೆ. ಮಾಯಾವಿಶಿಷ್ಟವಾದ ಈ ಶಬಲಬ್ರಹ್ಮವೇ ಸಂಸಾರಕ್ಕೆ 
ಮೂಲ. ಮಹತ್‌, ಅಹಂಕಾರ, ಪಂಚತನಾತ್ರೆಗಳು - ಮೊದಲಾದವು ಅನಂತರ 
ಕಳಗೆ ಹರಡಿ ಶಾಖೆಗಳಂತಿವೆ. ನಾನಾ ಕರ್ಮಗಳನ್ನು ವಿಧಿಸುವ ವೇದಗಳು ಈ 
ಸಂಸಾರವೃಕ್ಸವನ್ನು ಎಲೆಗಳಂತೆ ರಕ್ಷಿಸುತ್ತವೆ. ಸಂಸಾರವು ಅನಾದಿಯಾದ್ದರಿಂದ 
ಎ 
ಅವ್ಯಯವನಿಸಿದೆ. 
ಅಧಶ್ಟೋರ್ಧ್ವಂ ಪ್ರಸೃತಾಸ್ತಸ್ಮ ಶಾಖಾ 
ಗುಣಪ್ರವೃದ್ಧಾ ವಿಷಯಪ್ರವಾಲಾ। | 
ಅಧಶ್ಚ ಮೂಲಾನ್ಯನುಸಂತತಾನಿ 
ಕರ್ಮಾನುಬಂಧೀನಿ ಮನುಷ್ಮಲೋಕೇ ॥ ೨ 


ಅಧ್ಯಾಯ ೧೫ - ಪುರುಷೋತ್ತಮಯೋಗ ೨೪೩ 


ಕೆಳಗೆ - ಮನುಷ್ಯರೇ ಮೊದಲಾದ ಜೀವಿಗಳಿಂದ ಹಿಡಿದು ಸ್ಮಾವರದವರೆಗೆ, 
ಮೇಲಕ್ಕೆ - ಚತುರ್ಮುಖಬ್ರಹಲೋಕದವರೆಗೆ ಈ ಸಂಸಾರವೃಕ್ಬದ ಕೊಂಬೆ 
ಗಳು ಹಬ್ಬಿಕೊಂಡಿವೆ. ಇವು ಸತ್ತರಜಸ್ತಮೋಗುಣಗಳಿಂದ ಬೆಳೆದು ದಪ್ಪವಾಗಿವೆ. 
ಈ ಕೊಂಬೆಗಳಲ್ಲಿ ಶಬ್ದ ಸ್ಪರ್ಶಾದಿ ವಿಷಯಗಳೆಂಬ ಚಿಗುರುಗಳು ಹುಟ್ಟಿವೆ. 
(ಇದರ ಮೂಲವನ್ನು - ಬೇರನ್ನು ಹಿಂದಿನ ಶ್ಲೋಕದಲ್ಲಿ ಹೇಳಿದ) 
(ಧರ್ಮಾಧರ್ಮಗಳೆಂಬ) ಕರ್ಮಫಲಗಳಿಂದ ಹುಟ್ಟಿದ (ರಾಗದ್ವೇಷಾದಿ 
ವಾಸನೆಗಳು) ಕೆಳಗೆ - ದೇವಾದಿಗಳಿಗಿಂತ ಕೆಳಗೆ ಮನುಷ್ಯಲೋಕದಲ್ಲಿ 
ವಿಶೇಷವಾಗಿ ಚಿಕ್ಕ ಚಿಕ್ಕ ಬೇರುಗಳಂತೆ ಹರಡಿಕೊಂಡಿವೆ. 


ಎವರಣೆ : ಕರ್ಮಾಧಿಕಾರವು, ಮನುಷ್ಯಲೋಕದಲ್ಲಿ ಪ್ರಸಿದ್ಧವಾದ್ದರಿಂದ 
"ಮನುಷ್ಯಲೋಕೇ' ಎಂದು ಹೇಳಿದೆ. 
ನ ರೂಪಮಸ್ಕೇಹ ತಥೋಪಲಭ್ಯತೇ 
ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಮಾ | 
ಅಶ್ವತ್ಥಮೇನಂ ಸುವಿರೂಢಮೂಲಂ 
ಅಸಂಗಶಸ್ತೇಣ ದೃಢೇನ ಛಿತ್ತ್ವಾ ॥ ನಿ 
ಆದರೆ ಸಂಸಾರವೆಂಬ ಈ ಅಶ್ವತ್ವವೃಕ್ಷದ ರೂಪವು ಹಿಂದೆ ವರ್ಣಿಸಿದಂತೆ 
ಇಲ್ಲಿ ಕಂಡುಬರುವುದಿಲ್ಲ! ಇದರ ಅಂತ್ಯವಾಗಲಿ ಆದಿಯಾಗಲಿ ಮಧ್ಯವಾಗಲಿ 
ಕಾಣುವುದಿಲ್ಲ. ಗಟ್ಟಿಯಾಗಿ ಬೇರುಬಿಟ್ಟಿರುವ ಈ ಅಶ್ವತ್ನವೃಕ್ಷವನ್ನು 
ಅಸಂಗವೆಂಬ (ಪುತ್ರಕಳತ್ರಾದಿವಿಷಯತ್ಕಾಗವೆಂಬ) ದೃಢವಾದ ಖಡ್ಗದಿಂದ 
ಬುಡಸಹಿತ ಕತ್ತರಿಸಿಹಾಕಿ- 
ವಿವರಣೆ : ಅವಿದ್ಯೆಯಲ್ಲಿ ಮುಳುಗಿದ ಅಜ್ಜರಿಗೆ ಈ ವೃಕ್ಷವು ಕಾಣಿಸುವುದಿಲ್ಲ 
ಅಥವಾ ಸ್ವಪ್ನದಂತೆ ಮರುಮರೀಚಿಕೆಯಂತೆ ಕಂಡು ನಾಶವಾಗುವುದರಿಂದ 
ಇದರ ವಸ್ತುಸ್ಥಿತಿ ತಿಳಿಯುವುದಿಲ್ಲ. 
ತತಃ ಪದಂ ತತ್ನರಿಮಾರ್ಗಿತವ್ಯಂ 
ಯಸ್ಮಿನ್‌ ಗತಾ ನ ನಿವರ್ತಂತಿ ಭೂಯಃ | 
ತಮೇವ ಚಾದ್ಕಂ ಪುರುಷಂ ಪ್ರಪದ್ಕೇ 
ಯತಃ ಪ್ರವೃತ್ತಿಃ ಪ್ರಸೃತಾ ಪುರಾಣೀ 0 ೪ 
ಅನಂತರ, ಯಾವುದನ್ನು ಸೇರಿದವರು ಇನ್ನೊಂದು ಸಲ ಸಂಸಾರಕ್ಕೆ 
ಹಿಂದಿರುಗಿ ಬರುವುದಿಲ್ಲವೋ ಆ ಪರಮೇಶ್ವರನ ಸ್ವರೂಪವನ್ನು ಅನ್ವೇಷಿಸಿ 


೨೪೪ ಗೀತಾರ್ಥಪ್ರಕಾಶ 


ತಿಳಿಯಬೇಕು. ಹೇಗೆಂದರೆ, “ಪುರಾತನವಾದ ಈ ಸಂಸಾರ ಮಾಯಾವೃಕ್ಷದ 
ಪ್ರವೃತ್ತಿಯು (ಐಂದ್ರಜಾಲಿಕನ ಇಂದ್ರಜಾಲದಂತೆ) ಯಾರಿಂದ 
ಹೊರಬಂದಿದೆಯೋ ಆದ್ಯನಾದ ಆ ಪರಮಪುರುಷನಿಗೇ ಶರಣಾಗಿದ್ದೇನೆ 
ಎಂದು ಆ ಪರಮಾತನಿಗೆ ಶರಣಾಗಬೇಕು. 


ನಿರ್ಮಾನಮೋಹಾ ಜಿತಸಂಗದೋಷಾ 

ಅಧ್ಯಾತನಿತ್ಕಾ ವಿನಿವೃತ್ತಕಾಮಾಃ ! 
ರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ 

ಗಚ್ಚಂತ್ಯಮೂಢಾಃ ಪದಮವ್ಮಯಂ ತತ್‌ ॥ ೫ 

ಮಾನಮೋಹಗಳನ್ನು ವರ್ಜಿಸಿದವರೂ ವಿಷಯಾಸಕ್ತಿಯೆಂಬ ದೋಷವನ್ನು 

ಕಳೆದುಕೊಂಡವರೂ ಪರಮಾತಸ್ರರೂಪವನ್ನು ಸದಾ ಚಿಂತಿಸತಕ್ಕವರೂ ಸಕಲ 
ಕಾಮನೆಗಳನ್ನೂ ತ್ಯಜಿಸಿದವರೂ ಸುಖ-ದುಃಖಾದಿದ್ದಂದ್ವಗಳಿಂದ ಬಿಡುಗಡೆ 
ಹೊಂದಿದವರೂ ಆದ ಅಮೂಢರು - ಮೋಹವಿಲ್ಲದ ಜ್ಞಾನಿಗಳು ಅವ್ಯಯ 
ವಾದ ಆ ಪರಮೇಶ್ವರ ಪದವನ್ನು ಸೇರಿಕೊಳ್ಳುತ್ತಾರೆ. 


ನ ತದ್ಭಾಸಯತೇ ಸೂರ್ಯೋ ನ ಶಶಾಂಕೋ ನ ಪಾವಕಃ | 
ಯದತ್ವಾ ನ ನಿವರ್ತಂತೇ ತದ್ಭಾಮ ಪರಮಂ ಮಮ ॥ ೬ 


ಯಾವ ಸ್ಥಾನವನ್ನು ಸೇರಿದವರು ಮರಳಿ ಸಂಸಾರಕ್ಕೆ ಹಿಂದಿರುಗುವು 
ದಿಲ್ಲವೋ ಅದು ನನ್ನ ಪರಮಧಾಮ. (ತೇಜೋಮಯವಾದ) ಆ ಧಾಮವನ್ನು 
ಬೆಳಗತಕ್ಕವನು ಸೂರ್ಯನೂ ಅಲ್ಲ, ಚಂದ್ರನೂ ಅಲ್ಲ ಅಗ್ನಿಯೂ ಅಲ್ಲ. 


ಮಮೈವಾಂಶೋ ಜೀವಲೋಕೇ ಜೀವಭೂತಃ ಸನಾತನಃ | 

ಮನಃಷಷ್ಮಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ॥ ೭ 

ಜೀವಲೋಕವಾದ ಈ ಸಂಸಾರದಲ್ಲಿ ನನ್ನದೇ ಸನಾತನವಾದ ಅಂಶವು 
ಜೀವವಾಗಿದೆ. ಈ ಜೀವನು ಆರನೆಯದಾದ ಮನಸ್ಸಿನೊಡನೆ ಪ್ರಕೃತಿನಿಷ್ಠವಾದ 
ಇಂದ್ರಿಯಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುತ್ತಾನೆ. 


ವಿವರಣೆ : ಮುಕ್ತರಾದವರು ಹಿಂದಿರುಗದೆ ಇರುವುದಕ್ಕೆ ಕಾರಣವೇನೆಂದು 
ಇಲ್ಲಿ ಗೊತ್ತಾಗುತ್ತದೆ. ನೀರಿನಲ್ಲಿ ಕಾಣುವ ಸೂರ್ಯನ ಪ್ರತಿಬಿಂಬವು, ನೀರು 
ಆರಿದೊಡನೆ ಸೂರ್ಯನಲ್ಲಿ ಸೇರಿಹೋಗುವಂತೆ, ಘಟದಲ್ಲಿರುವ ಆಕಾಶವು 
ಘಟವು ಒಡೆದಾಗ ಮಹಾಕಾಶದಲ್ಲಿ ಸೇರಿಹೋಗುವಂತೆ, ಪರಮಾತ್ಮನ 
ಅಂಶವಾದ ಜೀವನು ಮುಕ್ತನಾದಾಗ ಪರಮಾತ್ಮನಲ್ಲಿ ಸೇರಿಹೋಗುತ್ತಾನೆ. 


ದ್ವಂದ್ವೈ 


ಅಧ್ಯಾಯ ೧೫ - ಪುರುಷೋತ್ತಮಯೋಗ ೨೪೫ 


ಸೂರ್ಯನ ಪ್ರತಿಬಿಂಬ, ಘಟಾಕಾಶಗಳಂತೆ ಜೀವನು ಹಿಂದಿರುಗುವುದಿಲ್ಲ. 
ಅವುಗಳಂತಯೇ ಜೀವನು ಪರಮಾತ್ಮನ ಔಪಾಧಿಕವಾದ ಅಂಶ. ಅವಯವ 
ರಹಿತನಾದ ಪರಮಾತವಿಗೆ ಅಂಶವೆಂಬುದಿಲ್ಲ. ಅವಿದ್ಯಾಕಲ್ಪಿತಶರೀರವೇ 
ಆತನಿಗೆ ಉಪಾಧಿ. 


ಶರೀರಂ ಯದವಾಪ್ನೋತಿ ಯಚ್ಛಾಪ್ಸುತ್ಕಾಮತೀಶ್ವರಃ | 
ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿವಾಶಯಾತ್‌ ॥ ೮ 


ಆ ಈಶ್ವರನಾದ ಜೀವನು ಯಾವಾಗ ಈ ಶರೀರವನ್ನು ಪಡೆದು 
ಕೊಳ್ಳುವನೋ ಯಾವಾಗ ಇದನ್ನು ಬಿಟ್ಟು ತೆರಳುವನೋ ಆಗ, ವಾಯುವು 
ಗಂಧವನ್ನು ಹೂವೇ ಮೊದಲಾದ ಆಶ್ರಯವಸ್ತುವಿನಿಂದ ಒಯ್ಯುವಂತೆ, ಈ 
ಸ್ನೂಲಶರೀರದಿಂದ ಸೆಳೆದು ಈ ಮನಸ್ಸನ್ನೂ ಇಂದ್ರಿಯಗಳನ್ನೂ ತನ್ನೊಡನೆ 
ಒಯ್ಯುತ್ತಾನೆ. (ಇವು ಆರಕ್ಕೆ ಲಿಂಗ ಶರೀರವೆಂದು ಹೆಸರು. ಇದು ಜೀವನಿಗೆ 
ಉಪಾಧಿಯೇ) ಅವು ಆರು ಯಾವುವೆಂದರೆ, 

ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘಫ್ರಾಣಮೇವ ಚ! 

ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೇ ॥ ೯ 

ದೇಹದಲ್ಲಿರುವ ಈ ಜೀವನು ಕಿವಿ, ಕಣ್ಣು, ತ್ವಕ್‌ (ಚರ್ಮ), ನಾಲಗೆ, 
ಮೂಗು ಮತ್ತು ಮನಸ್ಸು ಇವುಗಳನ್ನಾಶ್ರಯಿಸಿಕೊಂಡು ಶಬ್ದಾದಿ 
ವಿಷಯಗಳನ್ನು ಉಪಭೋಗಿಸುತ್ತಾನೆ. 

ವಿವರಣೆ : ಇಂದ್ರಿಯಗಳ ಮೂಲಕ ಜೀವನು ಭೋಕ್ತನೇ ಹೊರತು ಸ್ವಯಂ 
ಭೋಕ್ತನಲ್ಲ. ಮನಸ್ಸು ಇಂದ್ರಿಯವೆಂದೂ ಇಂದ್ರಿಯವಲ್ಲವೆಂದೂ ಎರಡು 
ಪಕ್ಷಗಳಿವೆ. 

ಉತ್ಕಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಮ್‌ | 

ವಿಮೂಢಾ ನಾನುಪಶೃಂತಿ ಪಶ್ಯಂತಿ -ಜ್ಞಾನಚಕ್ಷುಷಃ ॥ ೧೦ 

ಈತನು ದೇಹದಿಂದ ನಿರ್ಗಮಿಸುತ್ತಿದ್ದರೂ ಅದರಲ್ಲಿಯೇ ಇದ್ದಾಗಲೂ 
ಶಬ್ದಾದಿವಿಷಯಗಳನ್ನು ಭೋಗಿಸುವಾಗಲೂ ಸುಖ-ದುಃಖಾದಿ ಗುಣಗಳಿಂದ 
ಕೂಡಿದ್ದರೂ - ಇವನನ್ನು ಮೂಡರು ಗುರುತಿಸುವುದಿಲ್ಲ! ಜ್ಞಾನವೆಂಬ ನೇತ್ರ 
ವಿದ್ದವರು ಸ್ಪಷ್ಟವಾಗಿ ಕಾಣುತ್ತಾರೆ! 


೨೪೬ ಗೀತಾರ್ಥಪ್ರಕಾಶ 


ಯತಂತೋ ಯೋಗಿನಶ್ಚೈನಂ ಪಶ್ಶಂತ್ಕಾತನ್ಯವಸ್ಥಿತಮ್‌ | 

ಯತಂತೋತಪ್ಯಕೃತಾತ್ಮಾನೋ ನೈನಂ ಪಶ್ಶಂತೃಚೇತಸಃ ॥ ೧೧ 

ಪ್ರಯತ್ನಶೀಲರಾದ ಕೆಲವು ಯೋಗಿಗಳು ತಮ್ಮಬುದ್ಧಿಯಲ್ಲಿಯೇ ಸ್ಥಿತನಾದ 
ಈ ಆತ್ಮನನ್ನು ("ಇವನೇ ನಾನು' ಎಂದು) ಕಂಡುಕೊಳ್ಳುವರು. ಅಸಂಸ್ಕೃತ 
ಬುದ್ಧಿಯವರೂ ಅವಿವೇಕಿಗಳೂ ಆದವರು ಪ್ರಯತ್ನ ಮಾಡಿದರೂ ಆತ್ಮನನ್ನು 
ಕಂಡುಹಿಡಿಯಲಾರರು. 


ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೇಇ*ಖಲಮ್‌ ಟ 
ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಮ್‌ ॥ ೧೨ 


ಆದಿತ್ಯನಲ್ಲಿರುವ ಯಾವ ತೇಜಸ್ಸು ಸಕಲ ಜಗತ್ತನ್ನೂ ಬೆಳಗುವುದೋ 
ಯಾವುದು ಚಂದ್ರನಲ್ಲಿಯೂ ಅಗ್ನಿಯಲ್ಲಿಯೂ ಇದೆಯೋ ಆ ತೇಜಸ್ಸೆಲ್ಲವೂ 
ನನ್ನದೆಂದು ತಿಳಿ. 


ಗಾಮಾವಿಶ್ಶ ಚ ಭೂತಾನಿ ಧಾರಯಾಮೃಹಮೋಜಸಾ ಟ 

ಪುಷ್ಠಾಮಿ ಚೌಷಧೀಃ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ॥ ೧೩ 

ನಾನು ಭೂಮಿಯ ಒಳಹೊಕ್ಕು.ಸಕಲ ಭೂತಗಳನ್ನೂ ನನ್ನ ತೇಜಸ್ಸಿನಿಂದ 
ಧಾರಣ ಮಾಡುತ್ತೇನೆ. ನಾನು ರಸಸ್ವಭಾವದ ಚಂದ್ರನಾಗಿ ಎಲ್ಲ ಗಿಡಮರ ಬಳ್ಳಿ 
ಗಳನ್ನೂ ಪೋಷಿಸುತ್ತೇನೆ. 


ವಿವರಣೆ : ಚಂದ್ರನು ತನ್ನ ಕಿರಣಗಳಿಂದ ಎಲ್ಲ ವನಸ್ಪತಿಗಳನ್ನೂ 
ಪೋಷಿಸುತಾನೆಂದು ವೇದದಲ್ಲಿಯೂ ಪುರಾಣಗಳಲ್ಲಿಯೂ ವರ್ಣನೆ ಇದೆ. 


ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ | 

ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಮನ್ನಂ ಚತುರ್ವಿಧಮ್‌ ॥ ೧೪ 

ನಾನು ವೈಶ್ವಾನರರೂಪನಾದ ಅಗ್ನಿಯಾಗಿ ಪ್ರಾಣಿಗಳ ದೇಹದಲ್ಲಿದ್ದು 
ಕೊಂಡು, ಪ್ರಾಣಾಪಾನಗಳಿಂದ ಯುಕ್ತನಾಗಿ, ನಾಲ್ಕು ಬಗೆಯ ಆಹಾರವನ್ನು 
ಪಚನ ಮಾಡುತ್ತೇನೆ. 


ವಿವರಣೆ : ಜೀರ್ಣಮಾಡುವ ಶಕ್ತಿಯೇ ್ಛವೈಶ್ಚಾನರಾಗ್ಲಿ. ಜಾಠರಾಗ್ಗಿ 
ಯೆಂದರೂ ಇದೇ. ಭೋಜ್ಯ, ಭಕ್ಷ್ಯ, ಚೋಷ್ಯ, ಲೇಹ್ಯ - ಎಂದು ಆಹಾರವು 


ನಾಲ್ಕು ವಿಧ. ಭೋಜ್ಯ = ಅಕ್ಕಿಯಿಂದ ಮಾಡಿದ ಅನ್ನ ಮೊದಲಾದದ್ದು. ಭಕ್ಷ್ಯ 
= ಜಗಿದು ತಿನ್ನಬೇಕಾದ ರೊಟ್ಟಿ, ಚಕ್ಕುಲಿ ಇತ್ಯಾದಿ. ಚೋಷ್ಯ ಎ ನಾಲಗೆಯಿಂದ 


ಅಧ್ಯಾಯ ೧೫ - ಪುರುಷೋತ್ತಮಯೋಗ ೨೪೭ 


ಹೀರಿಕೊಳ್ಳುವ ದ್ರವವಸ್ತು. ಲೇಹ್ಯವನೆಕ್ಕಬೇಕಾದ ಉಪ್ಪಿನಕಾಯಿ ಮೊದಲಾ 
ದದ್ದು. ಹಿಂದೆ ಹೇಳಿದ ನಿಲ ಸಂಕ್ಷಿಪ್ರರೂಪವಿದು. ಸರ್ವವೂ 
ಆತ್ಮವೇ ಎಂದು ಇದರ ತಾತ್ಪರ್ಯ. 
ಸರ್ವಸ್ಮ ಚಾಹಂ ಹೃದಿ ಸಂನಿವಿಷ್ಟೋ 
ಮತ್ತಃ ಸ್ಕೃತಿರ್ಜಾನಮಪೋಹನಂ ಚ | 
ವೇದೈಶ್ಚ ಸರ್ವೈರಹಮೇವ ವೇದ್ಕೋ 
ವೇದಾಂತಕೃದ್ದೇದವಿದೇವ ಚಾಹಮ್‌ ॥ ೧೫ 


ಸರ್ವಪ್ರಾಣಿಗಳ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ನನ್ನಿಂದಲೇ 
ಸರಣೆಯೂ ಜ್ಞಾನವೂ ಹುಟ್ಟುತ್ತವೆ. ಅವು ಅಳಿಸಿಹೋಗುವುದೂ ನನ್ನಿಂದ. 
ಸರ್ವವೇದಗಳಿಂದ ಪ್ರತಿಪಾದ್ಯನಾದವನು ನಾನು. ವೇದಾಂತಕ್ಕೆ ಅರ್ಥವನ್ನು 
ಹೇಳತಕ್ಕವನು - ಎಂದರೆ - ವೇದಾಂತದ ಸಂಪ್ರದಾಯಪ್ರವರ್ತಕನೇ ನಾನು. 
ವೇದಗಳ ಅರ್ಥವನ್ನು ಸರಿಯಾಗಿ ಬಲ್ಲವನೇ ನಾನು. 


ವಿವರಣೆ : ವೇದಾಂತವಾದ ಉಪನಿಷತ್ತು ವೇದದಲ್ಲಿಯೇ ಸೇರುವುದ 
ರಿಂದಲೂ ಅದು ಅನಾದಿಯಾದ್ದರಿಂದಲೂ "ವೇದಾಂತಕೃತ್‌' ಎಂಬುದಕ್ಕೆ 
ವೇದಾಂತ ಸಂಪ್ರದಾಯಕರ್ತನಂದು ಅರ್ಥಹೇಳಿದೆ. ಆದ್ದರಿಂದ “ತೇನೇ ಬ್ರಹ್ಮ 
ಹೃದಾ ಯ ಆದಿಕವಯೇ' ಎಂಬ ಭಾಗವತ ಶ್ಲೋಕವೂ ಇದೆ. ರಾಯ 
ಪದ್ದಭುವಂ ವಸಿಷ್ಠಂ....' ಎಂಬ ಸಾಂಪ್ರದಾಯಿಕ ಶ್ಲೋಕದಲ್ಲಿ 
ಶ್ರೀಮನ್ನಾರಾಯಣನನ್ನು ಆದಿಗುರುವೆಂದು ಸ್ವೀಕರಿಸಿದೆ. 

ದ್ವಾವಿಮೌ ಪುರುಷೌ ಲೋಕೇ ಕ್ಷರಶ್ಥಾಕ್ಷರ ಏವ ಚ! 

ಕ್ಬರಃ ಸರ್ವಾಣಿ ಭೂತಾನಿ ಕೂಟಸ್ಫೋತಕ್ಸರ ಉಚ್ಕತೇ ॥ ೧೬ 

ಲೋಕದಲ್ಲಿ ಕ್ಷರ, ಅಕ್ಬರ - ಎಂಬ ಇಬ್ಬರು ಪುರುಷರಿದ್ದಾರೆ. ಸ್ಮಾವರ 
ಜಂಗಮರೂಪಗಳಾದ ಎಲ್ಲ ಭೂತಗಳೂ ಕ್ಷರ ಎನಿಸುತ್ತವೆ. ಕೂಟಸ್ಮನಿಗೆ ಅಕ್ಬರ 
ಎಂದು ಹೆಸರು. 


ವಿವರಣೆ : ಇದುವರೆಗೆ ಉಪಾಧಿವಿಶಿಷ್ಟನಾದ ಪರಮಾತ್ಮನ ವಿಭೂತಿಯನ್ನು 
ಸಂಕ್ಷೇಪವಾಗಿ ಹೇಳಲಾಯಿತು. ಉಪಾಧಿರಹಿತನಾದ ಪರಮಾತ್ಮನೇ 
ಪುರುಷೋತ್ತಮ ಎಂದು ವರ್ಣಿಸುವುದಕ್ಕಾಗಿ ಉಪಾಧಿಯನ್ನು ಎರಡು 
ರಾಶಿಗಳಾಗಿ ವಿಂಗಡಿಸಿ ಈ ರಾಶಿಗಳನ್ನು ಇಬ್ಬರು ಪುರುಷರೆಂದು ಇಲ್ಲಿ ಹೇಳಿದೆ. 
ಕ್ಷರ ಎ ವಿನಾಶಿ, ಅಕ್ಬರ ಎ ಅವಿನಾಶಿ, ಕೂಟಸ್ಥ ಭಗವಂತನ ಮಾಯಾಶಕ್ಕಿ 


೨೪೮ ಗೀತಾರ್ಥಪ್ರಕಾಶ 


ಅವ್ಯಕ್ತ. ಇದೇ ಕ್ಷರವಾದ ಸಂಸಾರವೃಕ್ಷಕ್ಕೆ ಅವಿನಾಶಿಯಾದ ಬೀಜ. 
ಉತ್ತಮಃ ಪುರುಷಸ್ತ್ರನಃ ಪರಮಾತ್ಮೇತ್ಕುದಾಹೃತಃ ! 
ಯೋ ಲೋಕತ್ರಯಮಾವಿಶ್ಶ ಬಿಭರ್ತೃವೃಯ ಈಶ್ವರಃ ॥ ೧೭ 
ಆದರೆ ಪರಮಾತ್ಮನೆಂದು (ವೇದಗಳಲ್ಲಿ ಉದಾಹೃತನಾದ ಉತ್ತಮ 
ಪುರುಷನು ಇವರಿಬ್ಬರಿಗಿಂತ ಬೇರೆ. ಅವ್ಯಯನೂ ಈಶ್ವರನೂ ಆದ ಆ 
ಪುರುಷೋತ್ತಮನು ತ್ರೈಲೋಕ್ಕವನ್ನು ವ್ಯಾಪಿಸಿ ಅದನ್ನು ಧರಿಸಿದ್ದಾನೆ. 
ಯಸ್ಮಾತ್‌ ಕೃರಮತೀತೋ*ಹಮಕ್ಬರಾದಪಿ ಚೋತ್ತಮಃ | 
ಅತೋತಸ್ಥಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ॥ ೧೮ 


ನಾನು ಕ್ಷರವನ್ನು ದಾಟಿ ಅಕ್ಷರಕ್ಕಿಂತಲೂ ಉತ್ತಮನಾಗಿದ್ದೇನೆ. ಆದ್ದರಿಂದ 
ಲೋಕದಲ್ಲಿಯೂ ವೇದದಲ್ಲಿಯೂ ಪುರುಷೋತ್ತಮನೆಂದು ಪ್ರಖ್ಯಾತನಾಗಿ 
ದ್ದೇನೆ. 

ವಿವರಣೆ : ಕೃರ ಎ ಹಿಂದೆ ವರ್ಣಿಸಿದ ಅಶ್ವತ್ನವೃಕ್ಷ. ಅಕ್ಷರ ಎ ಆ ವೃಕ್ಷಕ್ಕೆ 


ಬೀಜಭೂತವಾದ ಮಾಯೆ. ಇವನ್ನೇ ಇಬ್ಬರು ಪುರುಷರೆಂದು ಹಿಂದಿನ 
ಶ್ಲೋಕದಲ್ಲಿ ಹೇಳಿದೆ. 

ಯೋ ಮಾಮೇವಮಸಂಮೂಢೋ ಜಾನಾತಿ ಪುರುಷೋತ್ತಮಮ್‌ | 

ಸ ಸರ್ವವಿದ್ಧಜತಿ ಮಾಂ ಸರ್ವಭಾವೇನ ಬಾರತ ಟ ೧೯ 

ಅರ್ಜುನ, ಅಸಂಮೂಢನಾದ ಯಾವನು ಈಶ್ವರನಾದ ನನ್ನನ್ನು ಈ ಪ್ರಕಾರ 
ಪುರುಷೋತ್ತಮನೆಂದು ಅರಿತುಕೊಳ್ಳುವನೋ ಅವನು ಸರ್ವಜ್ಞನೆನಿಸಿ 
ಸರ್ವಾತ್ಮಭಾವದಿಂದ ನನ್ನನ್ನು ಭಜಿಸಿದವನಾಗುತ್ತಾನೆ. 

ವಿವರಣೆ : ಸರ್ವಭಾವ ಇ ಎಲ್ಲರ ಆತ್ಮನೂ ಎಲ್ಲ ರೂಪಗಳಿಂದಿರುವವನೂ 
ಭಗವಂತನೇ ಎಂದು ತಿಳಿದುಕೊಳ್ಳುವುದು. ಈ ತಿಳಿಯುವಿಕೆಯೇ ಭಗವಂತನ 
ನಿಜವಾದ ಭಜನೆ. 

ಇತಿ ಗುಹೃತಮಂ ಶಾಸ್ತಮಿದಮುಕ್ತಂ ಮಯಾನಘ ಟ 

ಏತದ್ದುದ್ಹ್ವಾ ಬುದ್ಧಿಮಾನ್‌ ಸ್ಮಾತ್‌ ಕೃತಕೃತೃಶ್ಚ ಭಾರತ ॥ ೨೦ 

ಇತಿ ಶ್ರೀಮದ್ಭಗವೆದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಪುರುಷೋತ್ತಮಯೋಗೋ ನಾಮ ಪಂಚದಶೋ 9ಧ್ಕಾಯಃ 
ಹೇ ಪುಣ್ಯಶಾಲಿ-ಅರ್ಜುನ, ಈ ಪ್ರಕಾರದಲ್ಲಿ ಅತ್ಯಂತ ಗೋಪನೀಯವಾದ 


ಅಧ್ಯಾಯ ೧೫ - ಪುರುಷೋತ್ತಮಯೋಗ ೨೪೯ 


ಈ ಶಾಸ್ತ್ರವನ್ನು ನಿನಗೆ ಹೇಳಿದ್ದೇನೆ. ಇದನ್ನರಿತುಕೊಂಡರೆ ಮಾತ್ರ ಆತನು 
ಬುದ್ದಿಶಾಲಿಯೂ ಕೃತಕೃತ್ಯನೂ ಆಗುವನು. 

ವಿವರಣೆ : ಸಂಪೂರ್ಣ ಗೀತೆಯು ಒಂದು ಶಾಸ್ತ್ರವೆನಿಸುತ್ತದೆಯಾದರೂ ಈ 
ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಎಲ್ಲ ಶಾಸ್ತಾರ್ಥಗಳೂ ಬಂದಿರುವುದರಿಂದ 
ಇಷ್ಟನ್ನೇ ಶಾಸ್ತ್ರವೆಂದು ಕರೆಯಲಾಗಿದೆ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಪುರುಷೋತ್ತಮಯೋಗವೆಂಬ 
ಹದಿನೈದನೆಯ ಅಧ್ಯಾಯವು ಸಮಾಪ್ತವಾಯಿತು. 


೧೫ನೆಯ ಅಧ್ಯಾಯದ ಸಾರ 


ಭಗವಂತನು ಹೀಗೆಂದನು: ಈ ಸಂಸಾರವೆಂಬುದು ಬ್ರಹ್ಮವೆಂಬ ಬೇರಿನಿಂದ 
ಹುಟ್ಟಿದ ಒಂದು ಅಶ್ವತ್ನವೃಕ್ಷ. ಇದು ಎಂದಿಗೂ ಕ್ಷೀಣಿಸುವುದೇ ಇಲ್ಲ. 
ವೇದಗಳೆಂಬ ಎಲೆಗಳು ಇದನ್ನು ರಕ್ಷಿಸಿಕೊಂಡಿವೆ. ಈ ವೃಕ್ಷವು ಗುಣಗಳಿಂದ 
ಬೆಳೆದು ವಿಷಯಗಳಿಂದ ಚಿಗುರಿದೆ. ಕರ್ಮದಿಂದ ಇದಕ್ಕೆ ಈ ಭೂಲೋಕದಲ್ಲಿ 
ಬಿಳಿಲುಗಳು ಬಿಟ್ಟಿರುತ್ತವೆ. 

ಜ್ಞಾನಿಗಳು ಈ ವೃಕ್ಷವನ್ನು ಅಸಂಗವಂಬ ಬಲವಾದ ಶಸ್ತ್ರದಿಂದ ಕತ್ತರಿಸಿ 
ಪರಮಪುರುಷನಿಗೆ ಶರಣುಹೋಗಿ, ಸ್ವಪ್ರಕಾಶವಾದ ಪರಮಪದವನ್ನು 
ಸೇರುತ್ತಾರೆ... ಯಾರಾದರೂ ಶಮದಮಾದಿಗಳನ್ನು ವಶಪಡಿಸಿಕೊಂಡು 
ಪ್ರಯತ್ನಿಸಿದರೆ ಅವರು ಈ ಪರಮಾರ್ಥಸ್ತರೂಪವನ್ನು ಕಂಡುಕೊಳ್ಳುತ್ತಾರೆ. 
ಜೀವನು ಪರಮಾರ್ಥದಲ್ಲಿ ನನ್ನ ಅಂಶವೇ ಆಗಿದ್ದಾನೆ. ಅವನು ವಿಷಯಗಳಿಗೆ 
ವಶನಾಗಿ ಸಂಸಾರದಲ್ಲಿ ನರಳುತ್ತಿದ್ದಾನೆ. ತಾನು ಯಾರೆಂದು ತಿಳಿದುಕೊಳ್ಳದೆ 
ಇರುವುದೇ ಅವನ ದೋಷ. 

ಸೂರ್ಯ, ಚಂದ್ರ, ಅಗ್ನಿ, ಭೂಮಿ; ಸೋಮ, ವೈಶ್ವಾನರಾಗ್ನಿ - ಮೂದಲಾದ 
ರೂಪಗಳಲ್ಲಿದ್ದು ನನ್ನ ಸ್ವರೂಪವು ಸರ್ವಾತವಾಗಿದೆ. ಸಕಲಪ್ರಾಣಿಗಳ 
ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ಸ್ಮರಣೆ, ವಿಸರಣ, ಜ್ಞಾನ ಮೊದಲಾದ 
ವೆಲ್ಲವೂ ನನ್ನಿಂದಲೇ ನಡೆಯುತ್ತವೆ. ಜ್ಹೇಯ-ಜ್ಞಾತೃ-ಜ್ಞಾನಗಳು ನಾನೇ. 
ಸಮಸ್ತ ವಸ್ತುಗಳನ್ನು ಸೇರಿಸಿ ಮೂರು ವಿಭಾಗ ಮಾಡಬಹುದು. ಇಂದ್ರಿಯ 
ಗೋಚರವಾಗತಕ್ಕ ಭೂತಗಳೂ ಭೌತಿಕಗಳೂ ಒಂದು ವಿಭಾಗ. ಇದು 


೨೫೦ ಗೀತಾರ್ಥಪ್ರಕಾಶ 


ನಾಶವಾಗುವುದರಿಂದ ಕ್ಷರವೆಂದು ಹೆಸರು. ಇದು ಪ್ರಳಯಕಾಲದಲ್ಲಿ 
ಅವ್ಯಕ್ತವಾಗಿ ಬಹುಸೂಕ್ಷವಾಗಿರುತ್ತದೆ. ಇದಕ್ಕೆ ಅಕ್ಬರವೆಂದು ಹೆಸರು. 
ಏಕೆಂದರೆ, ಸಂಸಾರವಿರುವವರೆಗೂ ಇದು ಮಾಯಾರೂಪದಲ್ಲಿ ಇದ್ದೇ 
ಇರುತ್ತದೆ. ನಾಶವಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ಅಕ್ಷರವೆಂದು ಹೇಳುತ್ತಾರೆ. 
ನಾನಾದರೋ ಕ್ಬರಾಕ್ಚರಗಳೆರಡನ್ನೂ ಮೀರಿದವನು. ಎಷ್ಟು ಪ್ರಳಯಗಳಾದರೂ 
ನಾನು ಒಂದೇ ಸ್ವರೂಪದಲ್ಲಿದ್ದೇ ಇರುತ್ತೇನೆ. ಆದ್ದರಿಂದ ನನ್ನನ್ನು 
ಪುರುಷೋತ್ತಮ ಎನ್ನುತ್ತಾರೆ. ಕ್ಷರ, ಅಕ್ಬರಗಳನ್ನು ಪುರುಷರೆನ್ನುವುದುಂಟು. 
ಅದು ಔಪಚಾರಿಕವಾಗಿ ನಡೆಯುವ ವ್ಯವಹಾರ ಮಾತ್ರ. ಈ ಪ್ರಕಾರದಲ್ಲಿರುವ 
ನನ್ನನ್ನು ಸರಿಯಾಗಿ ತಿಳಿದವನು ಸರ್ವಜ್ಞನಾಗುವನು. 

ಇದಿಷ್ಟು ಶಾಸ್ತರಹಸ್ಯ. ಈ ತತ್ತವನ್ನರಿತವನೇ ಜ್ಞಾನಿ. ಅವನೇ ಕೃತಕೃತ್ಯನು. 
ಹೀಗ ನನ್ನನ್ನರಿತ ಬಳಿಕ ತಿಳಿಯಬೇಕಾದ್ದಾಗಲಿ ಮಾಡಬೇಕಾದ್ದಾಗಲಿ 
ಯಾವುದೂ ಉಳಿಯುವುದಿಲ್ಲ. "ಜ್ಞಾತವ್ಯಂ ನಾವಶಿಷ್ಯತೇ, ಕರ್ತವ್ಯಂ 
ನಾವಶಿಷ್ಯತೇ, ಬೋಧಯಿತವ್ಯಂ ನಾವಶಿಷ್ಯತೇ'. 


ಅಧ್ಯಾಯ ೧೬ 


ದೃವಾಸುರಸಂಪದ್ದಿಭಾಗಯೋಗ 


ಒಂಬತ್ತನೆಯ ಅಧ್ಯಾಯದಲ್ಲಿ ದೈವೀ ಆಸುರೀ ರಾಕ್ಷಸೀ - ಎಂಬ ಮೂರು 
ಬಗೆಯ ಪ್ರಕೃತಿಗಳ ವಿಷಯವನ್ನು ಸೂಚಿಸಲಾಗಿತ್ತು. ಅದನ್ನು ವಿಸ್ತಾರವಾಗಿ ಈ 
ಅಧ್ಯಾಯದಲ್ಲಿ ತಿಳಿಸಲಾಗುತ್ತದೆ. 


ಶ್ರೀಭಗವಾನುವಾಚ - 
ಅಭಯಂ ಸತ್ತ್ಯಸಂಶುದ್ಧಿರ್ಜಾನಯೋಗವವಸ್ಥಿತಿಃ | 
ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ವ್ತಪ ಆರ್ಜವಮ್‌ ॥ ೧ 
ನಿರ್ಭಯತೆ, ಅಂತಃಕರಣಶುದ್ಧಿ, ಅಧ್ಯಾತಜ್ಞಾನ ಮತ್ತು ಅದನ್ನು 
ಅನುಭವಕ್ಕೆ ತಂದುಕೊಳ್ಳುವುದೆಂಬ ಯೋಗದಲ್ಲಿ ನಿಷ್ಠೆ ಯಥಾಶಕ್ತಿಯಾಗಿ 
ಅನ್ನಾದಿಗಳ ದಾನ, ಬಾಹ್ಯೇಂದ್ರಿಯನಿಗ್ರಹ, ವೈದಿಕಯಜ್ಞಾನುಷ್ಕಾನ, ವೇದಾಧ್ಯ 
ಯನ, ತಪಸ್ಸು, ಖುಜುತ್ವ (ಇವು ದೈವಸಂಪತ್ತನ್ನು ಪಡೆದವನ ಗುಣಗಳು). 
ಅಹಿಂಸಾ ಸತ್ಮಮಕ್ರೋಧಃ ತ್ಕಾಗಃ ಶಾಂತಿರಪೈಶುನಮ್‌ 
ದಯಾ ಭೂತೇಷ್ಟಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಮ್‌ ॥ ೨ 
ಅಹಿಂಸೆ, ಸತ್ಯ, ಕೋಪಗೊಳ್ಳದಿರುವುದು, ಭೋಗವಿಷಯದ ತ್ಯಾಗ, 


ಚಿತ್ತಶಾಂತಿ, ಚಾಡಿ ಹೇಳದಿರುವುದು, ಪ್ರಾಣಿದಯೆ, ವಿಷಯಗಳಿದ್ದರೂ 
ಮನೋವಿಕಾರರಾಹಿತ್ಯ, ಮೃದುಸ್ತಭಾವ, ಲಜ್ಜೆ, ಪ್ರಯೋಜನವಿಲ್ಲದೆ ವಾಕ್‌ 
ಪಾಣಿ ಪಾದಾದಿಗಳ ವ್ಯಾಪಾರವನ್ನು ನಡೆಸದಿರುವುದು (ಇವು ದೈವಸಂಪತ್ತಿನ 
ಗುಣಗಳು). 

ತೇಜಃ ಕ್ಷಮಾ ಧೃತಿಃ ಶೌಚಮ್‌ ಅದ್ರೋಹೋ ನಾತಿಮಾನಿತಾ | 


ಭವಂತಿ ಸಂಪದಂ ದೈವೀಮಭಜಾತಸ್ಮ ಭಾರತ ॥ ೩ 


ಪ್ರಗಲ್ಪತೆ, ತಾಳ್ಮೆ, ಕಷ್ಟಬಂದಾಗ ದೇಹೇಂದ್ರಿಯಗಳು ಕುಸಿಯದಂತೆ 
ತಡೆದುಕೊಳ್ಳುವ ಚಿತ್ತವೃತ್ತಿಯಾದ ಧೃತಿ, ಬಾಹ್ಯಾಭ್ಯಂತರಶುಚಿತ್ತ, ಪರರಿಗೆ 
ಕೇಡನ್ನು ಬಯಸದಿರುವುದು, ತಾನು ಗೌರವಾರ್ಹನೆಂದು ಭಾವಿಸದಿರುವ 
ವಿನಯ ಗುಣ - ಇವೆಲ್ಲವೂ, ಅರ್ಜುನ, ದೈವಸಂಪತ್ತನ್ನು ಪಡೆದವನ - 
ಎಂದರೆ - ಭಾವಿಕಲ್ಯಾಣಭಾಜನನಿಗೆ ಇರತಕ್ಕ ಗುಣಗಳು. 


೨೫೨ ಗೀತಾರ್ಥಪ್ರಕಾಶ 


ದಂಭೋ ದರ್ಪೋತಭಿಮಾನಶ್ವ ಕ್ರೋಧಃ ಪಾರುಷ್ಠಮೇವ ಚ | 
ಅಜ್ಞಾನಂ ಚಾಭಿಜಾತಸ್ಮ ಪಾರ್ಥ ಸಂಪದಮಾಸುರೀಮ್‌ ॥ ೪ 


ಪರರನ್ನು ವಂಚಿಸುವುದಕ್ಕಾಗಿ ಧಾರ್ಮಿಕತೆಯ ಸೋಗು, ಸೊಕ್ಕು, ತಾನು 
ಅಧಿಕನೆಂಬ ದುರಭಿಮಾನ, ಸಿಟ್ಟು, ಒರಟು ಮಾತು, ಕರ್ತವ್ಯಜ್ಞಾನಶೂನ್ಯತ 
- ಈ ಗುಣಗಳು, ಪಾರ್ಥ, ಆಸುರಪ್ರಕೃತಿಯನ್ನು ಪಡೆದವನಿಗೆ ಬರುತ್ತವೆ. 

ದೈವೀ ಸಂಪದ್ವಿಮೋಕ್ಸಾಯ ನಿಬಂಧಾಯಾಸುರೀ ಮತಾ ! 

ಮಾ ಶುಚಃ ಸಂಪದಂ ದೈವೀಮ್‌ ಅಭಿಜಾತೋಸಿ ಪಾಂಡವ ॥ ೫ 

ದೃವಸಂಪತ್ತು ಮೋಕ್ಷಕ್ಕೆ ಕಾರಣವೆಂದೂ ಆಸುರಸಂಪತ್ತು ಸಂಸಾರದಲ್ಲಿ 
ಬಂಧನಕ್ಕೆ ಕಾರಣವೆಂದೂ ಸಂಮತವಾಗಿದೆ. ಅರ್ಜುನ, ನೀನು ದೃವಸಂಪತ್ತನ್ನು 
ಪಡೆದು ಹುಟ್ಟಿದ್ದೀಯೆ, ಚಿಂತಿಸಬೇಡ. 

ವಿವರಣೆ : ರಾಕೃಸಪ್ರಕೃತಿಯನ್ನು ಇಲ್ಲಿ ವಿವರಿಸಿಲ್ಲ. ಅದು 
ಆಸುರಪ್ರಕೃತಿಯಲ್ಲಿ ಸೇರಿಹೋಗುತ್ತದೆ. ಬೇಕೆಂದರೆ ಇನ್ನೂ ಕೆಲವು 
ದುರ್ಗುಣಗಳನ್ನು ಅದರಲ್ಲಿ ಸೇರಿಸಿಕೂಳ್ಳಬಹುದು. ರಾಕ್ಷಸಪ್ರಕೃತಿಯೂ 
ಬಂಧಕವಂಬುದು ಸ್ಪಷ್ಟವಾಗಿದೆ. ಆದ್ದರಿಂದ ಮುಂದೆ ದೈವ-ಆಸುರ ಎಂಬ 
ಎರಡೇ ವಿಭಾಗವು ಪ್ರಸ್ತುತವಾಗಿದೆ. 

ದ್ವೌ ಭೂತಸರ್ಗೌ ಲೋಕೇಷಖಸಿನ್‌ ದೈವ ಆಸುರ ಏವ ಚ | 

ದೈವೋ ವಿಸ್ತರಶಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು ॥ ೬ 

ಈ ಲೋಕದಲ್ಲಿ ದೈವ, ಆಸುರ - ಎಂದು ಎರಡು ಬಗೆಯ ಮನುಷ್ಯ 
ಸೃಷ್ಟಿಗಳುಂಟು. ಅವುಗಳಲ್ಲಿ ದೈವಸೃಷ್ಟಿಯ ವಿಷಯವನ್ನು "ಅಭಯಂ 
ಸತ್ತಸಂಶುದ್ಧೀ' (೧೬-೧) ಇತ್ಯಾದಿಯಾಗಿ ವಿಸ್ತರದಿಂದ ಹೇಳಿದ್ದಾಗಿದೆ. ಈಗ 
ಸುರಸೃಷ್ಟಿಯ ವಿಚಾರವನ್ನು ಹೇಳುತ್ತೇನೆ, ಕೇಳು. 

ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾ ನ ವಿದುರಾಸುರಾಃ | 

ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೇ ॥ ೭ 

ಆಸುರಪ್ರಕೃತಿಯ ಜನರು ಯಾವ ಕಾರ್ಯದಲ್ಲಿ ಪ್ರವರ್ತಿಸಬೇಕು, 
ಯಾವುದರಲ್ಲಿ ಪ್ರವರ್ತಿಸದೆ ನಿವೃತ್ತಿಷೊಂದಬೇಕು-ಎಂಬುದನ್ನು 
ತಿಳಿದಿರುವುದಿಲ್ಲ. ಈ ಆಸುರಪ್ರಕೃತಿಯವರಲ್ಲಿ ಶೌಚವೂ ಇಲ್ಲ, ಆಚಾರವೂ 
ಇಲ್ಲ, ಸತ್ಯವೂ ಇರುವುದಿಲ್ಲ (ಇವರು ಕೊಳಕರು, ದುರಾಚಾರಿಗಳು ಮತ್ತು 


G 


ಅಧ್ಯಾಯ ೧೬ - ದೈವಾಸುರಸಂಪದ್ವಿಭಾಗಯೋಗ ೨೫೩ 


ಸುಳ್ಳು ಹೇಳತಕ್ಕವರು). 

ಅಸತ್ಯಮಪುತಿಷ್ಠಂ ತೇ ಜಗದಾಹುರನೀಶ್ಚರಮ್‌ ಟ 

ಅಪರಸ್ಪರಸಂಭೂತಂ ಕಿಮನ್ಕತ್ಕಾಮಹೃತುಕಮ್‌ ॥ ೮ 

“ಈ ಜಗತ್ತೆಲ್ಲವೂ ಸುಳ್ಳಿನ ಪ್ರಪಂಚವಂದೂ ಧರ್ಮಾಧರ್ಮಗಳ 
ಆಧಾರವೇನೂ ಇಲ್ಲದೆ ಇದು ಅಪ್ರತಿಷ್ಠವಾಗಿದಯೆಂದೂ ಜಗತ್ತಿಗೆ ಈಶ್ವರ 
ನಿಲ್ಲವೆಂದೂ'' ಈ ಆಸುರರು ಹೇಳುತ್ತಾರೆ. ಅಲ್ಲದೆ “ಕಾಮದಿಂದ ಪ್ರೇರಿತರಾದ 
ಸ್ವೀಪುರುಷರ ಅನ್ಯೋನ್ಯಸಂಯೋಗದಿಂದ ಪ್ರಾಣಿಗಳು ಹುಟ್ಟಿರುವ ಜಗತ್ತು 
ಇದು. ಇನ್ನೇನು?” ಎನ್ನುತ್ತಾರೆ. 

ವಿವರಣೆ : ಸತ್ಯ-ಅನೃತ, ಧರ್ಮ-ಅಧರ್ಮ, ನಿಯಾಮಕನಾದ ಈಶ್ವರ- 
ನಿಯಾಮಕನಿಲ್ಲದಿರುವುದು - ಎಂಬ ವಿಭಾಗವನ್ನು ಆಸುರರು ಒಪ್ಪುವುದಿಲ್ಲ 
ಎನ್ನುವುದು ಪ್ರಕೃತ. ಜಗತ್ತು ಪರಮಾರ್ಥಸತ್ಯವೆ ? ಅಲ್ಲವೆ ? ಎಂಬ ವಿಚಾರವು 
ಪ್ರಕೃತವಲ್ಲ. 

ಏತಾಂ ದೃಷ್ಟಿಮವಷ್ಟಭ್ಮ ನಷ್ಟಾತ್ಮಾನೋ*ಲ್ಲಬುದ್ಧಯಃ | 

ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋಶಸಹಿತಾಃ ॥! ೯ 

ಈ ದೃಷ್ಟಿಯನ್ನವಲಂಬಿಸಿದ ಆಸುರಪ್ರಕೃತಿಯವರು ವಿವೇಕವನ್ನು ಕಳೆದು 
ಕೊಂಡು (ಕ್ಲುದ್ರವಿಷಯಸುಖಕ್ಕಾಗಿ ಬಾಯಿನೀರು ಸುರಿಸುವ) ಕ್ಷುದ್ರಬುದ್ದಿ 
ಯವರಾಗಿ ಕ್ರೂರಕರ್ಮಗಳನ್ನು ಮಾಡುತ್ತ ಜನಶತ್ರುಗಳಾ್‌ಗಿ ಜಗತ್ತಿನ 
ಕ್ರಯಕ್ಕಾಗಿ ಹುಟ್ಟುತ್ತಾರೆ. 

ಕಾಮಮಾಶ್ರಿತ್ತ ದುಷ್ಬೂರಂ 'ದಂಭಮಾನಮದಾನ್ವಿತಾಃ ! 

ಮೋಹಾದ್ಭೃಶೀತ್ವಾ*ಸದ್ಗಾ ಹಾನ್‌ ಪ್ರವರ್ತಂತೇ $ಶುಚಿವುತಾಃ ॥ ೧೦ 

ಎಂದಿಗೂ ತೀರದ ಆಸೆಯನ್ನಿಟ್ಟುಕೊಂಡು ದಂಭ, ಮಾನ, ಮದಗಳಿಂದ 
ಕೂಡಿದ ಈ ಜನರು ವಿವೇಕವಿಲ್ಲದೆ ಕೆಟ್ಟ ಕಲ್ಪನೆಗಳನ್ನು ಕಟ್ಟಿಕೊಂಡು ನೀಚ 
ಕಾರ್ಯಾಸಕ್ತರಾಗಿ ನಡದುಕೊಳ್ಳುತ್ತಾರೆ. 


ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಹಾಶ್ರಿತಾಃ | 

ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ ॥ ೧೧ 

ಈ ಅಸುರಪ್ರಕೃತಿಯವರು ಸತ್ತಾಗ ಮಾತ್ರ ಕೊನೆಗಾಣುವ ಲೆಕ್ಕವಿಲ್ಲದಷ್ಟು 
ಚಿಂತೆಗಳನ್ನು ಹಚ್ಚಿಕೊಂಡಿರುತ್ತಾರೆ. ಇವರು ಕಾಮೋಪಭೋಗಗಳಲ್ಲಿ 


೨೫೪ ಗೀತಾರ್ಥಪ್ರಕಾಶ 


ಮುಳುಗಿ (ಪುರುಷಾರ್ಥವೆಂದರೆ ಕಾಮೋಪಭೋಗವೆೇ) - ಇಷ್ಟೇ ಮನುಷ್ಯನ 
ಗುರಿ ಎಂದು ನಿಶ್ಚಯಿಸಿಕೊಂಡಿರುತ್ತಾರೆ. 
ಆಶಾಹಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ | 
ಈಹಂತೇ ಕಾಮಭೋಗಾರ್ಥಮ್‌ ಅನ್ಕಾಯೇನಾರ್ಥಸಂಚಯಾನ್‌ ॥ 
ಈ ಜನರು ನೂರಾರು ಆಸೆಗಳ ಬಲೆಗಳಲ್ಲಿ ಸಿಕ್ಕಿಕೊಂಡು, ಕಾಮಕ್ರೋಧಗಳ 
ತದ್ರೂಪರಾಗಿ, ಕಾಮೋಪಭೋಗಕ್ಕಾಗಿ ದುರ್ಮಾರ್ಗದಿಂದ ಹಣದ ರಾಶಿ 
ಗಳನ್ನು ಸಂಗ್ರಹಿಸುವ ಪ್ರಯತ್ನದಲ್ಲಿರುತ್ತಾರೆ. 
ಇದಮದ ಮಯಾ ಲಬ್ಧಮಿದಂ ಪ್ರಾಪ್ಸೇ ಮನೋರಥಮ್‌ ।ಟ 
ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಮ್‌ ॥ ೧೩ 
“ಈ ದಿನ ಇದನ್ನು ಗಳಿಸಿದೆನು. (ನಾಳೆ ಆ ಮನೋರಥವನ್ನೂ 


ಪಡೆದುಕೊಳ್ಳುವೆನು. ಈಗ ಇಷ್ಟು ಹಣ ಇದೆ. ಇನ್ನೂ ಮತ್ತೆ ಕೆಲವು ಹಣ 
ಸೇರುವುದು! 


ಅಸೌ ಮಯಾ ಹತಃ ಶತ್ರುರ್ಹನಿಷ್ಕೇ ಚಾಪರಾನಪಿ 1 
ಈಶ್ವರೋತಹಮಹಂ ಭೋಗೀ ಸಿದ್ಧೋತಹಂ ಬಲವಾನ್‌ ಸುಖೀ ॥ ೧೪ 


“ಆ ಶತ್ರುವನ್ನು ಕೊಂದೆನು. ಉಳಿದವರನ್ನೂ ಕೊಲ್ಲುವೆನು. ನಾನು 
ಸ್ವತಂತ್ರನಾದ ಪ್ರಭು. ನಾನು ಭೋಗಿ; ನಾನು ಸಿದ್ದಪುರುಷ ; ಬಲಿಷ್ಠ; 
ಸುಖವಾಗಿದ್ದೇನೆ. 

ಆಢ್ಕೋಇ9ಭಿಜನವಾನಸ್ಮಿ ಕೋ8ನ್ಕೋಷಸ್ತಿ ಸದೃಶೋ ಮಯಾ 1 

ಯಕ್ಸ್ಮೇ ದಾಸ್ಕಾಮಿ ಮೋದಿಹಷ್ಕ ಇತ್ಯಜ್ಞಾನವಿಮೋಹಿತಾಃ ॥ ೧೫ 


ನಾನು ಧನಾಢ್ಯ; ಉತ್ತಮಕುಲದಲ್ಲಿ ಹುಟ್ಟಿದವನು; ನನಗೆ ಸಮನಾದವನು 
ಯಾವನಿದ್ದಾನೆ ? (ಯಾರೂ ಮಾಡದಂತಹ) ಯಾಗವನ್ನು ಮಾಡುವೆನು; 
(ನಟರೇ ಮೊದಲಾದವರಿಗೆ) ಕೊಡುವನು ; ಆನಂದಪಡುವೆನು!” ಈ 
ಪ್ರಕಾರದಲ್ಲಿ ಭ್ರಮೆಯ ಕಲ್ಪನೆಗಳಿಂದ ಮೂಢರಾಗಿರುತ್ತಾರೆ. 


ಅನೇಕಚಿತ್ತವಿಭ್ರಾಂತಾ ಮೋಹಜಾಲಸಮಾವೃತಾಃ | 

ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇ ಃಚುಚೌ ॥ ೧೬ 

ಈ ಪ್ರಕಾರದಲ್ಲಿ ನಾನಾಚಿತ್ತಭ್ರಾಂತಿಗೆ ಒಳಗಾದ ಆಸುರಪ್ರಕೃತಿಯವರು 
ಮೋಹಜಾಲದಲ್ಲಿ ಸಿಕ್ಕಿ ಕಾಮಭೋಗಗಳಲ್ಲಿ ಮುಳುಗಿ ಕಡೆಯಲ್ಲಿ 


ಅಧ್ಯಾಯ ೧೬ - ದೈವಾಸುರಸಂಪದ್ವಿಭಾಗಯೋಗ ೨೫೫ 


(ವೈತರಣಿಯೇ ಮೊದಲಾದ) ಹೊಲಸು ನರಕದಲ್ಲಿ ಬೀಳುವರು. 
ಆತಸಂಭಾವಿತಾಃ ಸ್ತಬ್ಧಾ ಧನಮಾನಮದಾನ್ಹಿತಾಃ 1 
ಯಜಂತೇ ನಾಮಯಜ್ಞೆಸ್ತೇ ದಂಭೇನಾವಿಧಿಪೂರ್ವಕಮ್‌ ॥ ೧೭ 
ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತ ಸಟೆದುಹೋಗಿರುವ ಆ ಜನರು ಹಣ, 
ಮನ್ನಣೆ, ಸೊಕ್ಕುಗಳಿಂದ ಕೂಡಿದವರಾಗಿ ಹೆಸರಿಗೆ ಮಾತ್ರ ಯಜ್ಞಮಾಡುವು 


ದುಂಟು. ಧಾರ್ಮಿಕರ ಸೋಗನ್ನು ಹಾಕಿ ಶಾಸ್ತ್ರವಿಧಿಗಳನ್ನು ಪಾಲಿಸದೆ ಯಜ್ಞ 
ಮಾಡುತ್ತಾರೆ. 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ! 

ಮಾಮಾತ್ಮಪರದೇಹೇಷು ಪ್ರದ್ಧಿಷಂತೋಇ*ಭೃಸೂಯಕಾಃ ॥ ೧೮ 

ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧಗಳಿಂದ ಕೂಡಿದವರಾಗಿ, ತಮ್ಮ 
ದೇಹದಲ್ಲಿಯೂ ಅನ್ಯರ ದೇಹದಲ್ಲಿಯೂ ನೆಲೆಸಿರುವ (ಪರಮಾತ್ಮನಾದ) 
ನನ್ನನ್ನೇ ಅಲಕ್ಷಿಸಿ ಅಸೂಯೆಪಡುತ್ತಾರೆ. 

ತಾನಹಂ ದ್ವಿಷತಃ ಕ್ರೂರಾನ್‌ ಸಂಸಾರೇಷು ನರಾಧಮಾನ್‌ ಟ 

ಕ್ಷಿಪಾಮ್ಮಜಸ್ರಮಶುಭಾನ್‌ ಆಸುರೀಷ್ಟೇವ ಯೋನಿಷು ॥ ೧೯ 

ಹೀಗೆ (ಸಾಧುಜನರನ್ನೂ ನನ್ನನ್ನೂ) ದ್ವೇಷಿಸತಕ್ಕ ಕ್ರೂರರೂ ಅಶುಭಕರ್ಮ 
ಗಳನ್ನು ನಡೆಸತಕ್ಕವರೂ ಆದ ಆ ನರಾಧಮರನ್ನು ನಾನು ನಿರಂತರವೂ 
ಸಂಸಾರಮಾರ್ಗದಲ್ಲಿಯೇ ತೊಳಲತಕ್ಕ (ಹುಲಿ, ಸಿಂಹ ಮುಂತಾದ) ಆಸುರ 
ಯೋನಿಗಳಿಗೇ ತಳ್ಳಿಬಿಡುತ್ತೇನೆ! 


ಆಸುರೀಂ ಯೋನಿಮಾಪನ್ನಾ ಮೂಢಾ ಜನನಿ ಜನನಿ 1 
ಮಾಮಪ್ರಾಪ್ಟೈವ ಕೌಂತೇಯ ತತೋ ಯಾಂತ್ಮಧಮಾಂ ಗತಿಮ್‌ ॥ ೨೦ 


ಆಸುರಜನವನ್ನು ಪಡೆದ ಆ ಮೂಢರು, ಅರ್ಜುನ, ಜನ್ಮಜನ[ಗಳಲ್ಲಿಯೂ 
ನನ್ನನ್ನು ಪಡೆಯಲಾರದೆ ಕೊನೆಕೊನೆಗೆ ಇನ್ನೂ ಅಧೋಗತಿಗೆ ಇಳಿಯುತ್ತಾರೆ. 

ತ್ರಿವಿಧಂ ನರಕಸ್ಕೇದಂ ದ್ವಾರಂ ನಾಶನಮಾತನಃ 1 

ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ತಯಂ ತ್ಯಜೇತ್‌ ॥ ೨೧ 

ಕಾಮ, ಕ್ರೋಧ, ಲೋಭ - ಎಂದು ನರಕಕ್ಕೆ ಮೂರು ಬಗೆಯ ಬಾಗಿಲು 
ಇದೆ. ಇದು ಆತ್ಮವಾಶಕ್ಕೆ ಕಾರಣ. ಆದ್ದರಿಂದ ಈ ಮೂರನ್ನು ತ್ಯಜಿಸಬೇಕು. 

ವಿವರಣೆ : ಆಸುರಸಂಪತ್ತಿನ ಸಂಕ್ಲಿಪ್ತರೂಪವಿದು. ಎಲ್ಲ ಕೇಡುಗಳೂ ಈ 


೨೫೬ ಗೀತಾರ್ಥಪ್ರಕಾಶ 


ಕಾಮ, ಕ್ರೋಧ, ಲೋಭಗಳಲ್ಲಿ ಸೇರಿಕೊಂಡಿವೆ. 


ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತಿಭಿರ್ನರಃ 1 
ಆಚರತ್ಕಾತನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಮ್‌ ॥ LL 


ಕೌಂತೇಯ, ನರಕದ್ವಾರಗಳಾದ ಈ ಮೂರರಿಂದ ಮನುಷ್ಯನು ಬಿಡುಗಡೆ 
ಹೊಂದಿದರೆ, ಆಗ ತನಗೆ ಶ್ರೇಯಸ್ಸನ್ನು ಮಾಡಿಕೊಳ್ಳುತ್ತಾನೆ. ಅನಂತರ 
ಉತ್ತಮಗತಿಯನ್ನು ಪಡೆಯುವನು. 

ಯಃ ಶಾಸ್ತ್ರವಿಧಿಮುತ್ಸುಜ್ಯ ವರ್ತತೇ ಕಾಮಕಾರತಃ | 

ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಮ್‌ ॥ ೨೩ 

ಯಾವಾತನು ಶಾಸ್ತ್ರವಿಧಿಯನ್ನು ಉಲ್ಲಂಘಿಸಿ ಮನಸ್ಸಿಗೆ ಬಂದಂತೆ ನಡೆದು 
ಕೊಳ್ಳುತ್ತಾನೋ ಅವನು ತಕ್ಕ ಯೋಗ್ಯತಯನ್ನು ಪಡೆಯುವುದಿಲ್ಲ. ಅವನಿಗೆ 
ಇಲ್ಲಿ ಸುಖವೂ ಇಲ್ಲ (ಪರದಲ್ಲಿ ಉತ್ತಮಗತಿಯೂ ಇಲ್ಲ. 

ತಸಾಚ್ಚಾಸ್ತ್ರಂ ಪ್ರಮಾಣಂ ತೇ ಕಾರ್ಯಾಕಾರ್ಯವ್ಯವಸ್ಥಿತೌ | 

ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ॥ ೨೪ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ದೈವಾಸುರಸಂಪದ್ದಿಭಾಗಯೋಗೋ ನಾಮ ಹೋಡಶೋತಧ್ಯಾಯಃ 

ಆದ್ದರಿಂದ ಇದು ಕಾರ್ಯ - ಇದು ಅಕಾರ್ಯ ಎಂದು ವ್ಯವಸ್ಥೆ 
ಮಾಡುವುದಕ್ಕೆ ಶಾಸ್ತ್ರವೇ ನಿನಗ ಪ್ರಮಾಣವಾದದ್ದು. ಶಾಸ್ತವಿಧಿಯಲ್ಲಿ 
ಹೇಳಿದ್ದನ್ನು ಸರಿಯಾಗಿ ನೀನು ತಿಳಿದುಕೊಂಡು ಕರ್ಮವನ್ನು ಮಾಡುವುದು 
ಇಲ್ಲ ಯುಕ್ತವಾಗಿದೆ. 

ವಿವರಣೆ : ಇಹ (ಇಲ್ಲಿ - ಎಂದು ಹೇಳಿರುವುದು ಕರ್ಮಾಧಿಕಾರದ 
ಸ್ಥಾನವನ್ನು ನಿರ್ದೇಶಿಸುವುದಕ್ಕೆ. “ಅರ್ಜುನ, ನಿನ್ನ ಸ್ಥಾನವು ಕರ್ಮಾಧಿಕಾರ 
ದಲ್ಲಾದ್ದರಿಂದ ಸ್ವಕರ್ಮವನ್ನು ಮಾಡುತ್ತಿರು' ಎಂದು ಅಭಿಪ್ರಾಯ. 


ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ದೈವಾಸುರಸಂಪದ್ಧಿಭಾಗಯೋಗವೆಂಬ 
ಹದಿನಾರನೆಯ ಅಧ್ಯಾಯವು ಸಮಾಪ್ತವಾಯಿತು. 


ಅಧ್ಯಾಯ ೧೬ - ದೈವಾಸುರಸಂಪದ್ವಿಭಾಗಯೋಗ ೨೫೭ 


೧೬ನೆಯ ಅಧ್ಯಾಯದ ಸಾರ 


ಭಗವಂತನಿಂತೆಂದನು : ಮಾನವಸ್ತಭಾವವು ದೃವೀಸಂಪತ್‌, ಆಸುರೀಸಂಪತ್‌ 
- ಎಂದು ಮುಖ್ಯವಾಗಿ ಎರಡು ವಿಧವಾಗಿರುತ್ತದೆ. ದೃವೀಸಂಪತ್ತು ಮೋಕ್ಟಕ್ಕೂ 
ಆಸುರೀಸಂಪತ್ತು ಸಂಸಾರಬಂಧನಕ್ಕೂ ಕಾರಣವಾದದ್ದು. 

ಅಂತಃಕರಣಶುದ್ಧಿ, ದಾನ, ದಮ, ವೇದಾಧ್ಯಯನ, ತಪಸ್ಸು, ಅಹಿಂಸೆ, ಸತ್ಯ, 
ಅಕ್ರೋಧ, ಮೃದುತ್ವ, ಕ್ಷಮ, ದೃರ್ಯ, ಅದ್ರೋಹ, ಅಭಿಮಾನರಾಹಿತ್ಯ - 
ಇವೆಲ್ಲವೂ ದೃವಸಂಪತ್ತಿಗೆ ಸೇರಿದವನಲ್ಲಿ ಕಾಣಿಸಿಕೊಳ್ಳುತ್ತವೆ. ಆಸುರ 
ಸಂಪತ್ತಿನವರ ಸ್ವಭಾವ ಇದಕ್ಕೆ ವಿರುದ್ಧವಾದದ್ದು. ಈ ಆಸುರಸಂಪತ್ತಿನವರಲ್ಲಿ 
ಮೊದಲನೆಯದಾಗಿ ಶುಚಿತ್ರವೇ ಇರುವುದಿಲ್ಲ. ವಿಚಾರಶಕ್ತಿ ಕುಂಠಿತ 
ವಾಗಿರುತ್ತದೆ. ಸತ್ಯವನ್ನಿವರು ಮನ್ನಿಸುವುದಿಲ್ಲ. ಜಗತ್ತೇ ಸುಳ್ಳೆನ ಕೊಂಪೆ, 
ನಾವೇಕೆ ಸತ್ಯವನ್ನು ನುಡಿಯಬೇಕು? ಎನ್ನುತ್ತಾರೆ. ಧರ್ಮವನ್ನೂ 
ಈಶ್ವರನನ್ನೂ ಇವರು ನಂಬುವುದಿಲ್ಲ. ಪ್ರಾಣಿಗಳು ಕಾಮದಿಂದ ಹುಟ್ಟಿವೆಯೇ 
ಹೊರತು ಅವರವರು ಮಾಡಿದ ಕರ್ಮದಿಂದಲ್ಲ - ಎನ್ನುತ್ತಾರೆ. ಕಾಮವೇ 
ಅವರಿಗೆ ಮುಖ್ಯ ಪುರುಷಾರ್ಥ. ನೂರಾರು ಆಸೆಗಳಿಗೆ ಇವರು ವಶರಾಗಿರು 
ತ್ತಾರೆ. ಸದಾ ಹಣವನ್ನೂ ಅದರಿಂದಾಗಬಹುದಾದ ಸುಖವನ್ನೂ ಆಸುರ 
ಸಂಪತ್ರಿನವರು ಚಿಂತಿಸುತ್ತಾರೆ. “ಈ ಧನ ನನಗೆ ಸಿಕ್ಕಿದೆ. ಇನ್ನೊಂದು 
ಬರಬೇಕಾಗಿದೆ. ಅದಕ್ಕಾಗಿ ಯತ್ನಿಸುತ್ತೇನೆ. ಈಗ ಇಷ್ಟಂತೂ ಇದೆ” ಈ ಬಗೆಯ 
ಲೆಕ್ಕಾಚಾರದಲ್ಲಿಯೇ ಇವರು ಮುಳುಗಿಹೋಗಿರುತ್ತಾರೆ. ನಾನು ಇವರನ್ನು 
ಗೆದ್ದೆನು, ಇನ್ನು ಇವರನ್ನು ಗೆಲ್ಲಬೇಕು, ನಾನು ಎಲ್ಲರನ್ನೂ ಆಳುತ್ತೇನೆ, ನಾನು 
ಬಲಶಾಲಿ, ನಾನು ಸುಖಿ, ನನಗೆ ಸಮಾನರು ಯಾರಿದ್ದಾರೆ? - ಎಂದು 
ಬೀಗುತ್ತ ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾ ಭೋಗಚಿಂತನೆಯಲ್ಲಿಯೇ 
ತಲ್ಲೀನರಾಗಿರುತ್ತಾರೆ. ಅವರು ಮಾಡುವ ದಾನಾದಿಕರ್ಮಗಳು ಜನರಿಂದ 
ಹೊಗಳಿಸಿಕೊಳ್ಳುವುದಕ್ಕಾಗಿಯೇ ಹೂರತು ಧರ್ಮದೃಷ್ಟಿಯಿಂದಲ್ಲ. 
ಅಹಂಕಾರ, ಬಲ, ದರ್ಪ, ಕಾಮ, ಕ್ರೋಧಗಳಿಗೆ ನೆಲೆಮನೆಯಾಗಿರುವ ಇವರು 
ದುರ್ಗತಿಯನ್ನೇ ಪಡೆಯುತ್ತಾರೆ. ಇವರನ್ನು ನಾನು ಆಸುರಜನಗಳಿಗೇ 
ತಳ್ಳುವನು. 

ಕಾಮ, ಕ್ರೋಧ, ಲೋಭ - ಇವು ಮೂರು ನರಕಕ್ಕೆ ಕಾರಣವಾದವು. 
ಆಸುರಸಂಪತ್ತಿನ ಮೂಲವು ಈ ಮೂರರಲ್ಲಿದೆ. ವಿವೇಕಿಯಾದವನು ಇವನ್ನು 


17 


೨೫೮ ಗೀತಾರ್ಥಪ್ರಕಾಶ 


ಪೂರ್ತಿಯಾಗಿ ತ್ಯಜಿಸಿ ದೈವಸಂಪತ್ತನ್ನು ಗಳಿಸಿಕೊಳ್ಳಲು ಪ್ರಯತ್ನಿಸಬೇಕು. 
ಅರ್ಜುನ, ನೀನು ದೈವಸಂಪತ್ತನ್ನು ಪಡೆದವನು; ಚಿಂತಿಸಬೇಡ. 

ಯಾವುದನ್ನು ಮಾಡಬೇಕು ? ಯಾವುದನ್ನು ಮಾಡಬಾರದು - ಎಂಬುದಕ್ಕೆ 
ಶಾಸ್ತವೇ ಪ್ರಮಾಣ. ಯಾರು ಶಾಸ್ತ್ರವಿಧಿಯನ್ನುಲ್ಲಂಘಸಿ ತಮಗೆ ತೋರಿದಂತೆ 
ನಡೆದುಕೊಳ್ಳುತ್ತಾರೋ ಅವರಿಗೆ ಇಲ್ಲಿಯೂ ಸುಖವಿಲ್ಲ. ಮರಣಾನಂತರ 


ಸದ್ಧತಿಯೂ ಇಲ್ಲ. ಅರ್ಜುನ, ನೀನು ಇದೆಲ್ಲವನ್ನೂ ಆಲೋಚಿಸಿ ಶಾಸ್ತ್ರ 
ವಿಧಿಯಂತೆ ನಡೆದುಕೊ. 


ಅಧ್ಯಾಯ ೧೭ 
ಶ್ರದ್ಧಾತ್ರಯವಿಭಾಗಯೋಗ 


"ತಸ್ಮಾಚ್ಛಾಸ್ತಂ.ಪ್ರಮಾಣಂ ತೇ' (೧೬-೨೪) ಎಂದು ಶ್ರೀಕೃಷ್ಣನು ಹೇಳಿದನಷ್ಟೆ. 
ಆಗ ಒಂದು ಪ್ರಶ್ನೆಗೆ ಅವಕಾಶ ಸಿಕ್ಕಿದ್ದರಿಂದ ಅರ್ಜುನನು ಕೇಳುತ್ತಾನೆ. 


ಅರ್ಜುನ ಉವಾಚ - 

ಯೇ ಶಾಸ್ತ್ರವಿಧಿಮುತೃಜ್ಯ ಯಜಂತೇ ಶ್ರದ್ಧಯಾನ್ವಿತಾಃ | 

ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ತಮಾಹೋ ರಜಸ್ತಮಃ ॥ ೧ 

ಅರ್ಜುನನು ಇಂತೆಂದನು - ಶ್ರೀಕೃಷ್ಣ, ಕೆಲವರು (ಗೊತ್ತಿಲ್ಲದ್ದರಿಂದ) 
ಶಾಸ್ತ್ರವಿಧಿಯನ್ನು ಕೈಬಿಟ್ಟು (ಆಸ್ತಿಕರಾದ್ದರಿಂದ) ಶ್ರದ್ದೆಯಿಂದಲೇ ದೇವಾದಿಗಳನ್ನು 
ಅರ್ಚಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರ ನಿಷ್ಠೆ (ಮಾನಸಸ್ಥಿಶಿ) ಎಂತಹದು? 
ಸತ್ತವೊ, ರಜಸ್ಸೊ ಅಥವಾ ತಮಸ್ಸೊ? 

ವಿವರಣೆ : ಶಾಸ್ತ್ರವು ತಿಳಿಯದ್ದರಿಂದ ಕೆಲವು ಭಾವುಕರು ಭಕ್ತಿಯಿಂದಲೇ 
ದೇವತೆಗಳನ್ನು ಪೂಜಿಸುವುದುಂಟು. ಅವರ ಪೂಜೆ ಸಾತ್ತಿಕವೊ, ರಾಜಸವೊ 
ಅಥವಾ ತಾಮಸವೊ ? ಎಂದು ಪ್ರಶ್ನೆ. ಶಾಸ್ತ್ರಜ್ಞರನ್ನು ಬಿಟ್ಟು ಯಾಗಕ್ಕೆ ಕೈಹಾಕಲು 
ಸಾಧ್ಯವೇ ಇಲ್ಲವಾದ್ದರಿಂದ "ಯಜಂತೇ' ಎಂಬುದಕ್ಕೆ ದೇವತಾಪೂಜೆಯಂಬ 
ಸಾಮಾನ್ಯಾರ್ಥವನ್ನು ಇಲ್ಲಿ ಸ್ವೀಕರಿಸಿದೆ. 
ಶ್ರೀಭಗವಾನುವಾಚ - 

ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜಾ | 

ಸಾತ್ತಿಕೀ ರಾಜಸೀ ಚೈವ ತಾಮಸೀ ಚೇತಿ ತಾಂ ಶೃಣು ॥ ಶ್ರ 


ಮನುಷ್ಯರಿಗೆ ಸ್ತಭಾವಜನ್ಯವಾದ ಶ್ರದ್ಧಯು ಸಾತ್ಮಿಕೀ, ರಾಜಸೀ, ತಾಮಸೀ 
ಎಂದು ಮೂರು ಪ್ರಕಾರವಾಗಿರುತ್ತದೆ. ಅದರ ವಿಷಯವನ್ನು ಹೇಳುತ್ತೇನೆ, 
ಕೇಳು. 


ವಿವರಣೆ : ಹಿಂದಿನ ಜನ್ಮದಲ್ಲಿ ಮಾಡಿದ ಧರ್ಮಾಧರ್ಮಾದಿಸಂಸ್ಕಾರವು ಈ 
ಜನ್ಮದಲ್ಲಿ ಅಭಿವ್ಯಕ್ತವಾದಾಗ ಸ್ವಭಾವವನಿಸುತ್ತ ದೆ. ಅರ್ಜುನನು ಕೇಳಿದ 
ಸಾಮಾನ್ಯ ಪ್ರಶ್ನೆಯನ್ನು ಬೇರ ಬೇರ ವಿಂಗಡಿಸಿಕೊಂಡು ಶ್ರೀಕೃಷ್ಣನು ಉತ್ತರವನ್ನು 
'ಹೇಳುತಾನೆ. 


೨೬೦ ಗೀತಾರ್ಥಪ್ರಕಾಶ 


ಸತ್ತಾನುರೂಪಾ ಸರ್ವಸ್ಮ ಶ್ರದ್ಧಾ ಭವತಿ ಭಾರತ ಟ 

ಶ್ರದ್ಧಾಮಯೋತಯಂ ಪುರುಷೋ ಯೋ ಯಚ್ಛೈದ್ಧಃ ಸ ಏವ ಸಃ 0೩ 

ಅರ್ಜುನ, ಪ್ರತಿಯೊಬ್ಬನ ಶ್ರದ್ಧೆಯೂ ಅವನವನ ಸ್ವಭಾವಕ್ಕೆ ಅನುರೂಪ 
ವಾಗಿರುತ್ತದೆ. ಈ ಜೀವನು ಶ್ರದ್ದಾಮಯನಾದವನು. ಯಾವನಿಗೆ ಯಾವ 
ಬಗೆಯ ಶ್ರದ್ದೆಯಿರುತ್ತದೆಯೋ ಅವನು ಆ ಶ್ರದ್ಧಗೆ ಅನುರೂಪವಾಗಿ 
ವರ್ತಿಸತಕ್ಕವನು. 


ಟಿಪ್ಪಣಿ : ಈ ಶ್ಲೋಕದಲ್ಲಿ ಸತ್ತವೆಂದರೆ ಸ್ವಭಾವವೆಂದರ್ಥ. 


ಯಜಂತೇ ಸಾತ್ತಿಕಾ ದೇವಾನ್‌ ಯಕ್ಷರಕ್ಷಾಂಸಿ ರಾಜಸಾಃ ! 
ಭೂತಾನ್‌ ಪ್ರೇತಗಣಾಂಶ್ನಾನ್ನೇ ಯಜಂತೇ ತಾಮಸಾ ಜನಾಃ ॥ ಲ 


ಸಾತ್ತಿಕರು ದೇವತೆಗಳನ್ನು ಪೂಜಿಸುತ್ತಾರೆ. ರಾಜಸರು ಯಕ್ಷರನ್ನೂ 
ರಾಕ್ಷಸರನ್ನೂ ಪೂಜಿಸುತ್ತಾರೆ. ಉಳಿದ ತಾಮಸಜನರು ಭೂತಗಣಗಳನ್ನೂ 
ಪ್ರೇತಗಳನ್ನೂ ಪೂಜಿಸುತ್ತಾರೆ. 

ಅಶಾಸ್ತವಿಹಿತಂ ಘೋರಂ ತಪ್ಶಂತೇ ಯೇ ತಪೋ ಜನಾಃ | 

ದಂಭಾಹಂಕಾರಸಂಯುಕ್ತಾಃ ಕಾಮರಾಗಬಲಾನ್ವಿತಾಃ ॥ ೫ 


ಯಾವ ಜನರು ತಮ್ಮಲ್ಲಿ ಹೆಚ್ಚುಗಾರಿಕೆ ಕಾಣಲೆಂಬ ದಂಭದಿಂದಲೂ 
ಅಹಂಕಾರದಿಂದಲೂ ಕೂಡಿದವರಾಗಿ, ದುರಾಸೆ ಮತ್ತು ವಿಷಯಾನುರಾಗದ 
ಬಲದಿಂದ ಕೂಡಿ, ಶಾಸ್ತ್ರವಿಹಿತವಲ್ಲದ (ಪ್ರಾಣಿಗಳಿಗೂ ತನಗೂ ಹಿಂಸೆ 
ಯನ್ನುಂಟುಮಾಡುವ) ಘೋರವಾದ ತಪಸ್ಸನ್ನು ಆಚರಿಸುತ್ತಾರೋ- 

ಕರ್ಷಯಂತಃ ಶರೀರಸ್ಕಂ ಭೂತಗ್ರಾಮಮಚೇತಸಃ 

ಮಾಂ ಚೈವಾಂತಃಶರೀರಸ್ಕಂ ತಾನ್ವಿದ್ಭ್ಯಾಸುರನಿಶ್ಚಯಾನ್‌ ॥ ೬ 

ಮತ್ತು ಯಾರು ಶರೀರದಲ್ಲಿರುವ ಇಂದ್ರಿಯಗಳನ್ನು ಅವಿವೇಕಿಗಳಾಗಿ 
ಕೃಶಗೊಳಿಸುತ್ತ, ಹೃದಯಸ್ಮನಾದ ನನ್ನನ್ನೂ ಕೃಶಗೊಳಿಸುತ್ತಲೇ ತಪಸ್ಸನ್ನು 
ಆಚರಿಸುತ್ತಾರೋ ಅವರು ಆಸುರನಿಶ್ಚಯವುಳ್ಳವರೆಂದು ತಿಳಿದುಕೊ. 

ಎವರಣೆ : ಹೃದಯಸ್ಥನಾದ ನನ್ನನ್ನು ಕೃಶಗೊಳಿಸುವುದೆಂದರೆ-ನನ್ನ 
ಆಜ್ಞೆಯಾದ ಶ್ರುತಿಸ್ಮೃತಿಗಳನ್ನು ಉಲ್ಲಂಘಿಸುವುದು. 

ಆಹಾರಸ್ತಪಿ ಸರ್ವಸ್ಮ ತ್ರಿವಿಧೋ ಭವತಿ ಪ್ರಿಯಃ | 

ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ಭೇದಮಿಮಂ ಶೃಣು ॥ ೭ 


ಅಧ್ಯಾಯ ೧೭ - ಶ್ರದ್ಧಾತ್ರಯವಿಭಾಗಯೋಗ ೨೬೧ 

ಪ್ರತಿಯೊಬ್ಬನಿಗೂ ಪ್ರಿಯವಾದ ಆಹಾರವೂ ಮೂರು ವಿಧವಾಗಿರುತ್ತದೆ. 
ಮತ್ತು ಯಜ್ಞ, ತಪಸ್ಸು ಹಾಗೂ ದಾನ - ಇವೂ ಮೂರು ಬಗೆಯಾಗಿರುತ್ತವೆ. 
ಅವುಗಳ ಭೇದವನ್ನು ಕೇಳು. 


ವಿವರಣೆ : ಸಾತ್ವಿಕವಾದ ಆಹಾರಗಳನ್ನೇ ಸ್ವೀಕರಿಸಬೇಕೆಂದು ಬೋಧಿಸುವುದ 
ಕ್ಕಾಗಿ ಅವುಗಳಲ್ಲಿರುವ ಮೂರು ಭೇದಗಳನ್ನು ಇಲ್ಲಿ ಹೇಳಲಾಗುತ್ತದೆ. 


ಆಯುಸ್ಪತ್ವಬಲೆಕರೋಗ್ಮಸುಖಪ್ರೀತಿವಿವರ್ಧನಾಃ | 

ರಸ್ಕಾಃ ಸ್ನಿಗ್ಗಾಃ ಸ್ಥಿರಾ ಹೃದ್ಮಾ ಆಹಾರಾಃ ಸಾತ್ತ್ವಿಕಪ್ರಿಯಾಃ ॥ ಲ 

ಆಯುಸ್ಸು, ಸಾತ್ತಿಕಚಿತ್ತ ವೃತ್ತಿ ಬಲ, ಆರೋಗ್ಯ, ಸುಖ, ಸಂತೋಷಗಳನ್ನು 
ಹೆಚ್ಚಿಸತಕ್ಕವೂ ರುಚಿಕರವೂ ಜಿಡ್ಡಿನಿಂದ ಕೂಡಿದ್ದೂ, (ಬೇಗನೆ ಹಸಿವನ್ನುಂಟು 
ಮಾಡದೆ) ಗಟ್ಟಿಯಾಗಿ ಉಳಿಯತಕ್ಕದ್ದೂ ಮನಸ್ಸಿಗೆ ಮೆಚ್ಚುಗೆಯಾಗುವಂತ 
ಹದೂ ಆದ ಆಹಾರಗಳು ಸಾತ್ತಿಕ ಜನರಿಗೆ ಪ್ರಿಯವಾಗಿರುತ್ತವ. 

ಕಟ್ಟಮ್ಲಲವಣಾತ್ಕುಷ್ಠತೀಶ್ಸರೂಕ್ಷವಿದಾಹಿನಃ | 

ಆಹಾರಾ ರಾಜಸಸ್ಕೇಷ್ಟಾ ದುಃಖಶೋಕಾಮಯಪುದಾಃ ॥ ೯ 

ಅತಿಯಾದ ಖಾರ, ಹುಳಿ, ಉಪ್ಪು, ಬಿಸಿ, ದೇಹಕ್ಕೆ ತಾಪವನ್ನುಂಟು 
ಮಾಡುವ ತೀಕ್ಷ್ಣ, ಹುರಿದು ಒರಟಾದ ನಾಲಿಗೆಗೆ ಮತ್ತು ಹೊಟ್ಟೆಯೊಳಗೆ 
ಉರಿಯನ್ನುಂಟುಮಾಡುವ ಸಾಸಿವೆ - ಮೊದಲಾದ ಆಹಾರಗಳು ರಾಜಸಗುಣ 
ದವನಿಗೆ ಇಷ್ಟವಾಗುತ್ತವೆ. ಇವು ಕೂಡಲೆ ದೇಹಕ್ಕೆ ಪೀಡೆಯೆಂಬ ದುಃಖವನ್ನೂ 
ಕಾಲಾಂತರದಲ್ಲಿ  ಶೋಕವನ್ನೂ ರೋಗವನ್ನೂ ಉಂಟುಮಾಡತಕ್ಕವು 
(ಅತಿಯಾದ ಎಂಬುದು ಖಾರ, ಹುಳಿ - ಮೊದಲಾದ ಎಲ್ಲಕ್ಕೂ ವಿಶೇಷಣ). 


ಯಾತಯಾಮಂ ಗತರಸಂ ಪೂತಿ ಹರ್ಯುಷಿತಂ ಚ ಯತ್‌! 
ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಮ್‌ ॥ ೧೦ 


ಅರಬಂದದ್ದು , ಕಾಲಾತಿಕ್ರಮದಿಂದ ರುಚಿಕಟ್ಟಿರುವುದು, ದುರ್ಗಂಧಯುಕ್ತ 
ವಾದದ್ದು, ಒಂದು ರಾತ್ರಿ ಕಳದು ಹಳಸಿದ್ದು, ತಿಂದುಬಿಟ್ಟ ಎಂಜಲು ಮತ್ತು 
ಸ್ಪರ್ಶಾದಿಗಳಿಂದ ಅಶುಚಿಯಾದದ್ದು - ಇಂತಹ ಆಹಾರವು 
ತಾಮಸಗುಣದವರಿಗೆ ಪ್ರಿಯವಾಗುತ್ತದೆ. 


ವಿವರಣೆ : ಯಾತಯಾಮ - ಎಂಬುದಕ್ಕೆ ಅಡಿಗೆ ಮಾಡಿ ಒಂದು ಯಾಮ 
ಕಾಲ ಕಳೆದದ್ದು ಎಂಬ ಅರ್ಥವೇನೋ ಆಗುತ್ತದೆ. ಒಂದು ಯಾವು ಕಳದ 


೨೬೨ ಗೀತಾರ್ಥಪ್ರಕಾಶ 


ಮಾತ್ರದಿಂದ ಆಹಾರವು ದುಷ್ಪವೆಂದು ಯಾವ ಶಿಷ್ಪರೂ ತಿಳಿದದ್ದು 
ಕಾಣುವುದಿಲ್ಲ. ಇನ್ನೂ ದೀರ್ಫಕಾಲ ಕಳೆದದ್ದಾದರೆ ಗತರಸ, ಪರ್ಯುಷಿತ - 
ಎಂಬುದರಿಂದಲೇ ಗತಾರ್ಥವಾಗುತ್ತದೆ. ಆದ್ದರಿಂದ ಯಾವು = ಅಡಿಗೆಯ 
ನಿಯಮ, ಅದನ್ನು ಪಾಲಿಸದೇ ಇದ್ದರೆ ಆಗ ಅಡಿಗೆ ಯಾತಯಾಮ ಎಂದು 
ಅರ್ಥಮಾಡಿ "ಅರೆಬೆಂದದ್ದು' - ಎಂದು ಹೇಳಿದೆ. 

ಅಫಲಾಕಾಂಕ್ಸಿಭಿರ್ಯಜ್ಲೋ ವಿಧಿದೃಷ್ಟೋ ಯ ಇಜ್ಮತೇ | 

ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ತಿಕಃ ॥ ೧೧ 

"ಯಜ್ಞ ಮಾಡುವುದು ಕರ್ತವ್ಯ' ಎಂದಿಷ್ಟೇ ತಿಳಿದು ಫಲವನ್ನು ಬಯಸದೆ 
ಇರತಕ್ಕವರು ಶಾಸ್ತ್ರವಿಧಿಗೆ ಅನುಸಾರವಾಗಿ ಮನಸ್ಸಿಟ್ಟು ಮಾಡತಕ್ಕ ಯಾವ 
ಯಜ್ಞ ಉಂಟೋ ಅದು ಸಾತ್ರಿಕವೆನಿಸುತ್ತದೆ. 

ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್‌ ಟ 

ಇಜೃತೇ ಭರತಶ್ರೇಷ್ಠ ತಂ ಯಜ್ಞಂ ವಿದ್ಧಿ ರಾಜಸಮ್‌ ॥ ೧೨ 

ಫಲವನ್ನು ಬಯಸಿಯಾಗಲಿ ಅಥವಾ ತನ್ನ ಜಂಬವನ್ನು ಮೆರೆಸುವುದಕ್ಕಾಗಲಿ 
ಆಚರಿಸುವ ಯಾವ ಯಜ್ಞವುಂಟೋ, ಹೇ ಭರತಶ್ರೇಷ್ಠ ಅದನ್ನು (ವಿಧಿ 
ಪೂರ್ವಕವಾಗಿದ್ದರೂ) ರಾಜಸಯಜ್ಞವಂದು ತಿಳಿ. 

ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಮ್‌ | 

ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೇ ॥ ೧೩ 

ಶಾಸ್ತ್ರವಿಧಿಯನ್ನು ಬಿಟ್ಟು, ಅನ್ನಸಂತರ್ಪಣವಿಲ್ಲದೆ, ಶುದ್ಧವಾಗಿ ಮಂತ್ರ 
ವನ್ನುಚ್ಚರಿಸದೆ, ದಾನದಕ್ಷಿಣೆಗಳನ್ನು ಸರಿಯಾಗಿ ಕೊಡದೆ, ಶ್ರದ್ಧಾರಹಿತವಾಗಿ 
ಮಾಡತಕ್ಕ ಯಜ್ಞವನ್ನು ತಾಮಸವೆಂದು ಹೇಳುತ್ತಾರೆ. 

ದೇವದ್ಧಿಜಗುರುಪ್ರಾಜ್ಞಪೂಜನಂ ಶೌಚಮಾರ್ಜವಮ್‌ | 

ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಕತೇ ॥ ೧೪ 

ದೇವ, ಬ್ರಾಹ್ಮಣ, ಗುರು, ವಿದ್ವಾಂಸರು - ಇವರ ಪೂಜನ, ಶುಚಿತ್ವ, 
ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ - ಇವಕ್ಕೆ ಕಾಯಿಕ ತಪಸ್ಸು ಎಂದು ಹೆಸರು. 

ಅನುದ್ವೇಗಕರಂ ವಾಕ್ಕಂ ಸತ್ಯಂ ಪ್ರಿಯಹಿತಂ ಚಿ ಯತ್‌ | 

ಸ್ವಾಧ್ಯಾಯಾಭ್ಯಸನಂ ಚೈವ ವಾಜ್ಮಯಂ ತಪ ಉಚ್ಕತೇ ॥ ೧೫ 


ಜನರ ಮನಸ್ಸಿಗೆ ಖೇದವನ್ನುಂಟುಮಾಡದಿರುವ (ಸೌಮ್ಯವಾದ), ಸತ್ಯವೂ 


ಅಧ್ಯಾಯ ೧೭ - ಶ್ರದ್ಧಾತ್ರಯವಿಭಾಗಯೋಗ ೨೬೩ 


ಪ್ರೀತಿಜನಕವೂ ಹಿತಕರವೂ ಆದ ಮಾತನ್ನಾಡುವುದು, ವಿಧಿವತ್ತಾಗಿ ವೇದ 
ಶಾಸ್ತಾಧ್ಯಯನ- ಇದು ವಾಜ್ಮಯತಪಸ್ಸು ಎನಿಸಿಕೊಳ್ಳುತ್ತದೆ. 

ವಿವರಣೆ : ಅನುದ್ವೇಗಕರವಾದ ವಾಕ್ಯವು ಸತ್ಯವೂ ಪ್ರಿಯವೂ ಹಿತಕರವೂ 
ಆಗಿರಬೇಕು. ಅವುಗಳಲ್ಲಿ ಯಾವುದೊಂದಲ್ಲದಿದ್ದರೂ ನ್ಯೂನವಾಗುತ್ತದೆ. ಆಗ 
ವಾಜ್ಮಯತಪಸ್ಸಾಗುವುದಿಲ್ಲ. 

ಮನಃಪ್ರಸಾದಃ ಸೌಮ್ಮತ್ವ್ತಂ ಮೌನಮಾತವಿನಿಗ್ರಹಃ | 

ಭಾವಸಂಶುದ್ಧಿರಿತ್ತೇತತ್ತಪೋ ಮಾನಸಮುಚ್ಮತೇ ॥ ೧೬ 

ಮನಶ್ಶಾಂತಿ, ಅನ್ಯರ ವಿಷಯದಲ್ಲಿ ಸೌಮನಸ್ಯ, ಮಾತಾಡುವ ಚಾಪಲ್ಯದ 
ನಿಗ್ರಹ, (ಅನ್ಯವಿಜಾರದಲ್ಲಿಯೂ) ಮನೋನಿಗ್ರಹ, ವ್ಯವಹಾರದಲ್ಲಿ ಭಾವಶುದ್ದಿ 
- ಇದು ಮಾನಸತಪಸ್ಸು ಎನಿಸಿಕೊಳ್ಳುತ್ತದೆ. 

ಈ ಮೂರು ಬಗೆಯ ತಪಸ್ಸೂ ಸತ್ತಾದಿಗುಣಭೇದದಿಂದ ಮೂರು ಬಗೆ 
ಯಾಗುತ್ತದೆ- 


ಶ್ರದ್ಧಯಾ ಪರಯಾ ತಪ್ಪಂ ತಪಸ್ತತ್ತಿವಿಧಂ ನರೈಃ 1 

ಅಫಲಾಕಾಂಕ್ಸಿಭಿರ್ಯುಕ್ರೈಃ ಸಾತ್ತಿಕಂ ಪರಿಚಕ್ಷತೇ ॥ ೧೭ 

ಈ ಮೂರು ಬಗೆಯಾದ (ಕಾಯಿಕ, ವಾಚಿಕ, ಮಾನಸಿಕ) ತಪಸ್ಸನ್ನೂ ಜನರು 
ಫಲಾಕಾಂಕ್ಸೆಯಿಲ್ಲದೆ ಪರಮಶ್ರದ್ದೆಯಿಂದ ಆಚರಿಸುತ್ತಿದ್ದರೆ ಆ ತಪಸ್ಸನ್ನು 
ಸಾತ್ತಿಕವೆಂದು ಶಿಷ್ಟರು ಹೇಳುತ್ತಾರೆ. 

ಸತ್ಕಾರಮಾನಪೂಜಾರ್ಥಂ ತಪೋ ದಂಭೇನ ಚೈವ ಯತ್‌ | 

ಕ್ರಿಯತೇ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಮ್‌ ॥ ೧೮ 

ಜನರಿಂದ ಮಚ್ಚುಗೆ ಮನ್ನಣೆ ಪೂಜೆಗಳನ್ನು ಪಡೆಯುವುದಕ್ಕಾಗಿ 
ಡಂಭಾಚಾರದಿಂದ ಮಾಡುವ ತಪಸ್ಸು ರಾಜಸವನಿಸುತ್ತದೆ. ಅದು 
ಯಾವಾಗಲೋ ಸ್ವಲ್ಪ ಫಲವನ್ನು ಕೊಡಬಹುದಾದ್ದರಿಂದ ಚಲವಾದದ್ದು, 
ಶಾಶ್ಚತವಲ್ಲ. 

ಮೂಢಗ್ರಾಹೇಣಾತ್ಮನೋ ಯತ್‌ ಪೀಡಯಾ ಕ್ರಿಯತೇ ತಪಃ | 

ಪರಸ್ಕೋತ್ಸಾದನಾರ್ಥಂ ವಾ ತತ್ತಾಮಸಮುದಾಹೃತಮ್‌ ॥ ೧೯ 

ಮೌಢ್ಯದ ಅವಿವೇಕದಿಂದ ತನಗೆ ಪೀಡೆಯನ್ನುಂಟುಮಾಡುವ ತಪಸ್ಸು, 
ಅಥವಾ ಅನ್ಯರನ್ನು ಹಾಳುಮಾಡುವುದಕ್ಕಾಗಿ ಮಾಡುವ (ಮಾರಣ ಮುಂತಾದ) 


೨೬೪ ಗೀತಾರ್ಥಪ್ರಕಾಶ 


ತಪಸ್ಸು ತಾಮಸವೆಂದು ಉಕ್ತವಾಗಿದೆ. 

ಎವರಣೆ : ಶಾಸ್ತ್ರದಲ್ಲಿ ಅನುಕ್ತವಾದ ಫಲಕ್ಕಾಗಿ ತಾನೇ ಊಹಿಸಿಕೊಂಡು 
ತಪ್ಪು ವಿಧಾನದಿಂದ ಮಾಡುವ ತಪಸ್ಸು ಮೊದಲನೆಯದು. ಉದಾ: 
ಶಂಬೂಕನು ಸಶರೀರ ಸ್ವರ್ಗಕ್ಕಾಗಿ ಮರದಿಂದ ತಲೆಕೆಳಗಾಗಿ ನೇತಾಡುತ್ತ 
ಮಾಡುತ್ತಿದ್ದ ತಪಸ್ಸು. ಸಶರೀರ ಸ್ವರ್ಗಕ್ಕಾಗಿ ಯಾವ ತಪಸ್ಸನ್ನೂ ಶಾಸ್ತ್ರವು 
ಹೇಳಿಲ್ಲ. 

ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ | 

ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ತಿಕಂ ಸ್ಮೃತಮ್‌ ॥ ೨೦ 


ದಾನ ಮಾಡುವುದು ಕರ್ತವ್ಯ - ಎಂದಿಷ್ಟ ತಿಳಿದು ಯೋಗ್ಯವಾದ 
ಸ್ಥಳದಲ್ಲಿ, ಪುಣ್ಯಕಾಲದಲ್ಲಿ, ಅರ್ಹತೆಯುಳ್ಳ ಪಾತ್ರವನ್ನರಿತು, ಯಾರಿಂದ 
ಪ್ರತ್ಯುಪಕಾರವನ್ನು ನಿರೀಕ್ಷಿಸುವುದೇ ಇಲ್ಲವೋ ಆತನಿಗೆ ಮಾಡತಕ್ಕ ದಾನವು 
ಸಾತ್ತಿಕವನಿಸಿಕೊಂಡಿದೆ. 

ಯತ್ತು ಪ್ರತ್ಮುಪಕಾರಾರ್ಥಂ ಫಲಮುದ್ದಿಶ್ಶ ವಾ ಪುನಃ 1 

ದೀಯತೇ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಟೃತಮ್‌ ॥ ೨೧ 

ಆದರೆ ಪ್ರತ್ಯುಪಕಾರದ ನಿಮಿತ್ತದಿಂದಾಗಲಿ, ಅದೃಷ್ಟವಾದ ದಾನಫಲವನ್ನು 
ಉದ್ದೇಶಿಸಿಯಾಗಲಿ ಮನಸ್ಸಿನಲ್ಲಿ ಆಯಾಸಪಟ್ಟುಕೂಂಡು ಕೊಡುವ ದಾನವು 
ರಾಜಸವನಿಸಿಕೊಳ್ಳುತ್ತದೆ. 

ಅದೇಶಕಾಲೇ ಯದ್ದಾನಮಪಾತ್ರೇಭೃಶ್ಚ ದೀಯತೇ | 

ಅಸತೃತಮವಜ್ಞಾತಂ ತತ್ತಾಮಸಮುದಾಹೃತಮ್‌ ॥ ೨೨ 

ಅಶುಚಿಯಾದ ಸ್ಮಳದಲ್ಲಿಯೂ ಪುಣ್ಯಕಾಲವಂದು ಪ್ರಸಿದ್ಧಿಯಿಲ್ಲದ 
ಸಮಯದಲ್ಲಿಯೂ ಅನಾದರದಿಂದಲೂ ತಿರಸ್ಕಾರಬುದ್ದಿಯಿಂದಲೂ ದಾನಕ್ಕೆ 
ಅನರ್ಹರಾದವರಿಗೆ - ಮೂಢ, ಕಳ್ಳ ಮುಂತಾದವರಿಗೆ ಕೂಡುವ ದಾನವು 
ತಾಮಸವೆಂದು ಉಕ್ತವಾಗಿದೆ. 

ಯಜ್ಞ, ದಾನ, ತಪಸ್ಸು - ಮುಂತಾದವುಗಳಿಗೆ ಗುಣಾತಿಶಯವನ್ನುಂಟು 
ಮಾಡುವ ಮಾರ್ಗವನ್ನೀಗ ಹೇಳಲಾಗುತ್ತದೆ - 

ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತಿವಿಧಃ ಸ್ಮೃತಃ | 

ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ ॥ ೨೩ 


ಅಧ್ಯಾಯ ೧೭ - ಶ್ರದ್ಧಾತ್ರಯವಿಭಾಗಯೋಗ ೨೬೫ 


ಪರಬ್ರಹ್ಮವನ್ನು ಗುರುತಿಸುವ ನಾಮನಿರ್ದೇಶವು ಓಂ-ತತ್‌-ಸತ್‌ ಎಂದು 
ಮೂರು ಬಗೆಯಾಗಿದೆಯಂದು ಬ್ರಹ್ಮವಿದರು ಸದಿಸಿದ್ದಾರೆ. ಈ ತ್ರಿವಿಧ 
ನಿರ್ದೇಶದಿಂದ ಪೂರ್ವದಲ್ಲಿ ಬ್ರಾಹಣರು, ವೇದಗಳು, ಯಜ್ಞಗಳು - ಇವುಗಳ 
ಸೃಷ್ಟಿಯಾಯಿತು. 


ವಿವರಣೆ: ಈ ನಿರ್ದೇಶವನ್ನುಳ್ಳ ಬ್ರಹದಿಂದ ಬ್ರಾಹಣಾದಿಗಳ ಸೃಷ್ಟಿ 
ಯಾಯಿತು. ಈ ಮೂರು ಶಬ್ದಗಳನ್ನು ಸ್ತುತಿಸುವುದಕ್ಕಾಗಿ ಈ ಶಬ್ದಗಳಿಂದ 
ಸೃಷ್ಟಿಯಾಯಿತೆಂದು ವರ್ಣಿಸಿದ. ಓಂಕಾರವು ಬ್ರಹವಾಚಕವೆಂದು ಹಿಂದೆ 
(೮-೧೨ ಹೇಳಲಾಗಿದೆ. ಬ್ರಹ್ಮವು ನಿರ್ವಿಶೇಷವಾದ್ದರಿಂದ ತತ್‌ ಎ ಅದು 
ಎಂದಿಷ್ಟೇ ಹೇಳಬಹುದು. ಹಾಗೆಯೇ ಸತ್‌ - ಇರತಕ್ಕದ್ದು ಎಂದು ಹೇಳ 
ಬಹುದು. ಬೇರೆ ಯಾವ ಶಬ್ದವೂ ಬ್ರಹ್ಮವನ್ನು ಸರಿಯಾಗಿ ಬೋಧಿಸಲಾರದು. 

ತಸ್ಮಾದೋಮಿತ್ಕುದಾಹೃತ್ಯ ಯಜ್ಞದಾನತಪಃಕ್ರಿಯಾಃ ಟ 

ಪ್ರವರ್ತಂತೇ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಮ್‌ ॥ ೨೪ 

ಹೀಗೆ ಬ್ರಹವಾಚಕವಾದ್ದರಿಂದಲೇ ಬ್ರಹವಾದಿಗಳ ಯಜ್ಞ ದಾನ ತಪಸ್ಸು 
ಮುಂತಾದ ಶಾಸ್ತ್ರೋಕ್ತ ಕ್ರಿಯೆಗಳು ಓಂ ಎಂದು ಸದಾ ಪ್ರಣವೋಚ್ಚಾರಣ 
ಪೂರ್ವಕವಾಗಿಯೇ ನಡಯುತ್ತವೆ. 

ತದಿತ್ಮನಭಿಸಂಧಾಯ ಫಲಂ ಯಜ್ಞತಪಃಕ್ರಿಯಾಃ | 

ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೇ ಮೋಕ್ಷಕಾಂಕ್ಲಿಭಿಃ ॥ ೨೫ 


ಹಾಗೆಯೇ ಮುಮುಕ್ಷುಗಳಾದವರು ಫಲವನ್ನು ಬಯಸದೆ ಯಜ್ಞತಪಸ್ಸು 
ಗಳನ್ನೂ ವಿವಿಧ ದಾನಕರ್ಮಗಳನ್ನೂ “ತತ್‌' ಎಂಬ ಪದವನ್ನುಚ್ಚರಿಸಿ 
ಪ್ರಾರಂಭಿಸುತ್ತಾರೆ. 

ಸದ್ಧಾವೇ ಸಾಧುಭಾವೇ ಚ ಸದಿತ್ಮೇತತ್‌ ಪ್ರಯುಜ್ಯತೇ ಟ 

ಪ್ರಶಸ್ತೇ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥ ಯುಜ್ಯತೇ ॥ ೨೬ 


ಪಾರ್ಥ, ಹೊಸದಾಗಿ ಹುಟ್ಟಿ ಇರುವುದೆಂಬ - ಸದ್ಭಾವದಲ್ಲಿಯೂ ಕೆಟ್ಟ 
ನಡತಯವನು ಸಾಧು ನಡತೆಯವನಾದನೆಂಬ - ಸಾಧುಭಾವದಲ್ಲಿಯೂ "ಸತ್‌ 
ಶಬ್ದದ ಪ್ರಯೋಗವಾಗುತ್ತದೆ. ಹಾಗಯೇ ಪ್ರಶಸ್ತವಾದ ಶುಭಕರ್ಮದಲ್ಲಿಯೂ 
ಸಚ್ಛಬ್ದವು ಪ್ರಯುಕ್ತವಾಗುತ್ತ ದೆ. 


ವಿ೬ ಗೀತಾರ್ಥಪ್ರಕಾಶ 


ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಛತೇ | 

ಕರ್ಮ ಚೈವ ತದರ್ಥೀಯಂ ಸದಿತ್ಮೇವಾಭಿಧೀಯತೇ ॥ ೨೭ 

ಯಜ್ಞ, ತಪಸ್ಸು, ದಾನ - ಇವುಗಳಲ್ಲಿರುವ ನಿಷ್ಠೆಯು ಸತ್‌ ಎನಿಸಿ 
ಕೊಳ್ಳುತ್ತದೆ. ಯಜ್ಞಾದಿಗಳಿಗಾಗಿ ಮಾಡುವ ಕರ್ಮವೂ ಅಥವಾ ಈಶ್ವರನಿಗಾಗಿ 
ಮಾಡುವ ಕರ್ಮವೂ “ಸತ್‌' ಎಂದೇ ಹೇಳಿಸಿಕೊಳ್ಳುತ್ತದೆ. 


ಎವರಣೆ : "ಸದ್ಭಾವೇ ಸಾಧುಭಾವೇ ಚ' - ಎಂಬುದರಿಂದ ಹಿಡಿದು ಇಲ್ಲಿಯ 
ವರೆಗೆ "ಸತ್‌' ಎಂಬ ಶಬ್ದದ ಪ್ರಶಂಸೆಯನ್ನು ಮಾಡಲಾಗಿದೆ. ಅಸ್ತಿತ್ವ ಮತ್ತು 
ಒಳ್ಳೆಯದು ಎಂಬ ಅರ್ಥದಲ್ಲಿ ಈ ಶಬ್ದವಿದ್ದು ಪ್ರಶಂಸನೀಯ ವಿಷಯವನ್ನು 
"ಸತ್‌-ಒಳ್ಳೆಯದು' ಎಂದು ಹೊಗಳುತ್ತಾರೆ. ಒಂದು ಬ್ರಹವಾಚಕ ಶಬ್ದದ 
ಮಹಿಮೆ ಇಷ್ಟಿದೆ. ಹೀಗಿರುವಾಗ "ಓಂ ತತ್‌ ಸತ್‌' ಎಂಬ ಮೂರು ಪದಗಳನ್ನು 
ಬಳಸಿ ಯಜ್ಞಾದಿಕ್ರಿಯೆಗಳನ್ನು ನಡೆಸಿದರೆ, ಗುಣಾಧಿಕ್ಕ ಉಂಟು ಎಂದು 
ಅಭಿಪ್ರಾಯ. 

ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್‌ ಟ 

ಅಸದಿತ್ಕುಚ್ಛತೇ ಪಾರ್ಥ ನ ಚ ತತೇತ್ಮ ನೋ ಇಹ ॥ ೨೮ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಶ್ರದ್ಧಾತ್ರಯವಿಭಾಗಯೋಗೋ ನಾಮ ಸಪ್ತದಶೋಂಧ್ಯ್ಕಾಯಃ। 

ಅಶ್ರದ್ದೆಯಿಂದ ಹವನಮಾಡಿದ್ದೂ ದಾನಕೊಟ್ಟಿದ್ದೂ ತಪಸ್ಸನ್ನಾಚರಿಸಿದ್ದೂ 
ಅಥವಾ ಶ್ರದ್ಧಯಿಲ್ಲದೆ ಮಾಡಿದ ಸ್ತುತಿ, ನಮಸ್ಕಾರ ಮೊದಲಾದ ಕ್ರಿಯೆಯೂ 
"ಅಸತ್‌-ಅಯೋಗ್ಯವಾದದ್ದು' ಎಂದು ಹೇಳಲ್ಪಡುತ್ತದೆ. ಅರ್ಜುನ, ಅಂತಹ 
ಕರ್ಮಕ್ಕೆ ಪರದಲ್ಲಿಯೂ ಫಲವಿಲ್ಲ ಇಹದಲ್ಲಿಯೂ ಇಲ್ಲ. 

ಇಲ್ಲಿಗೆ ಶ್ರೀಮದ್ಭಗವದ್ಗೀತೆಯಲ್ಲಿ ಶ್ರದ್ಧಾತ್ರಯವಿಭಾಗಯೋಗವೆಂಬ 
ಹದಿನೇಳನೆಯ ಅಧ್ಮಾಯವು ಸಮಾಪ್ತವಾಯಿತು. 


೧೭ನೆಯ ಅಧ್ಯಾಯದ ಸಾರ 
“ಯಾರು ಶಾಸ್ತ್ರವಿಧಿಯನ್ನು ತಿಳಿಯದೆ, ಆದರೆ ಶ್ರದ್ಧೆಯಿಂದಲೇ 
ಶಿಷ್ಟಾಚಾರವನ್ನನುಸರಿಸಿ ಇತರ ದೇವತೆಗಳನ್ನು ಪೂಜಿಸುತ್ತಾರೆಯೋ, ಅವರ 
ಕರ್ಮವು ಸಾತ್ತಿಕವೊ, ರಾಜಸವೊ, ತಾಮಸವೂ?”' ಎಂದು ಅರ್ಜುನನು 


ಅಧ್ಯಾಯ ೧೭ - ಶ್ರದ್ಧಾ ತ್ರಯವಿಭಾಗಯೋಗ ೨೬೭ 


ಪ್ರಶ್ನೆಮಾಡಿದನು. ಅದಕ್ಕೆ ಭಗವಂತನು ಹೇಳಿದ್ದೇನೆಂದರೆ : ಜನರ ಶ್ರದ್ಧೆಯು 
ಯಾವ ವಿಧವಾದದ್ದೆಂದು ತಿಳಿದು ಉತ್ತರ ಹೇಳಬೇಕಾಗುತ್ತದೆ. ಜನರ 
ಶ್ರದ್ದೆಯು ಅವರವರ ಸ್ವಭಾವಕ್ಕನುಸರಿಸಿ ಮೂರು ಬಗೆಯಾಗಿರುತ್ತದೆ. 
ಹೇಗೆಂದರೆ, ಸಾತ್ರಿಕರು ದೇವತೆಗಳನ್ನೂ ರಾಜಸರು ಯಕ್ಸರಾಕ್ಟಸರನ್ನೂ 
ತಾಮಸರು ಭೂತಪ್ರೇತಗಳನ್ನೂ ಪೂಜಿಸುತ್ತಾರೆ. ಶಾಸ್ತ್ರವು ಹೇಳಿದ್ದನ್ನು ಗಣಿಸದೆ 
ದಂಭಾಹಂಕಾರಗಳಿಂದ ಕೂಡಿ ಕಾಮರಾಗಗಳಿಂದ ಶರೀರವನ್ನು ದಂಡಿಸುತ್ತ 
ಘೋರವಾದ ಅಶಾಸ್ತ್ರೀಯತಪಸ್ಸನ್ನು ಮಾಡತಕ್ಕವರು ಆಸುರ ನಿಶ್ಚಯದವ 
ರಂದು ತಿಳಿಯಬೇಕು. (ಉದಾಹರಣೆಗೆ: ರಾಮಾಯಣದಲ್ಲಿ ಬರುವ 
ಶೂದ್ರತಪಸ್ಪಿ) 

ಆಹಾರಾದಿಗಳೂ ಸಹ ಅವರವರ ಗುಣಕ್ಕೆ ಅನುಸಾರವಾಗಿ ಮೂರು ವಿಧ 
ವಾಗಿರುತ್ತದೆ. ಸಾತ್ತಿಕರಾದವರು ಆಯುಃಸತ್ವಬಲಾರೋಗ್ಯಗಳನ್ನು ಹೆಚ್ಚಿಸುವ 
ರಸವತ್ತಾದ ಹಿತಕರವಾದ ಆಹಾರವನ್ನು ಸೇವಿಸುತ್ತಾರೆ. ರಾಜಸರಾದರೋ 
ಬಹಳ ಖಾರ, ಹುಳಿ, ಉಪ್ಪು, ಒಣಕಲು - ಮುಂತಾದ ಆಹಾರವನ್ನು 
ಮಚ್ಚುತ್ತಾರೆ. ತಾಮಸರು ತಂಗಳು, ಹಳಸಿದ್ದು, ಕೊಳತದ್ದು - ಮುಂತಾದ ಕಟ್ಟ 
ಆಹಾರವನ್ನು ಸೇವಿಸುತ್ತಾರೆ. ಹಾಗೆಯೇ ಸಾತ್ತಿಕರು ಫಲಾಪೇಕ್ಷೆಯಿಲ್ಲದೆಯೇ, 
ಶಾಸ್ತ್ರದಲ್ಲ ವಿಧಿಸಿದೆಯೆಂಬ ಕಾರಣದಿಂದ ಯಜ್ಞವನ್ನು ಮಾಡುತ್ತಾರೆ. ರಾಜಸರು 
ಫಲದ ಆಸಯಿಂದ ಆಡಂಬರಪೂರ್ವಕವಾಗಿ ಯಜ್ಞವನ್ನು ಮಾಡುತ್ತಾರೆ. 
ತಾಮಸರು ಶ್ರದ್ದೆಯಿಲ್ಲದೆ, ಶಾಸ್ತ್ರವನ್ನೂ ಗಣಿಸದೆ, ಯಜ್ಞಾಂಗಕಾರ್ಯಗಳ 
ಲ್ಲಿಯೂ ನ್ನೂನತೆಯನ್ನುಂಟುಮಾಡುತ್ತ ಆಚರಿಸುತ್ತಾರೆ. 

ತಪಸ್ಸು ಕಾಯಿಕ, ವಾಚಿಕ ಮಾನಸಿಕ - ಎಂದು ಮೂರು ವಿಧ. 
ಶ್ರದ್ದೆಯಿಂದ ಫಲಾಪೇಕ್ಷೆಯಿಲ್ಲದೆ ತಪಸ್ಸನ್ನಾಚರಿಸತಕ್ಕವರು ಸಾತ್ತಿಕರು. ಸತ್ಕಾರ, 
ಸಂಮಾನ, ಗೌರವಗಳು ದೊರಯಲೆಂದು ಮಾಡತಕ್ಕವರು ರಾಜಸರು. ಯಾವ 
ವಿಧಿಯನ್ನೂ ತಿಳಿಯದೆ ಇನ್ನೊಬ್ಬರಿಗೆ ತೊಂದರೆಯನ್ನುಂಟುಮಾಡಬೇಕೆಂದು 
ತಪಸ್ಸು ಮಾಡತಕ್ಕವರು ತಾಮಸರು. ಕರ್ತವ್ಯವೆಂದು ಭಾವಿಸಿ ದೇಶಕಾಲ 
ಪಾತ್ರಗಳನ್ನು ನೋಡಿ ದಾನಮಾಡುವವರು ಸಾತ್ವಿಕರು. ಪ್ರತ್ಯುಪಕಾರವನ್ನು 
ಬಯಸಿ ಅಥವಾ ಇನ್ನೊಂದು ಫಲಾಪೇಕ್ಟೆಯಿಂದ ದಾನಮಾಡತಕ್ಕವರು 
ರಾಜಸರು. ದೇಶಕಾಲಪಾತ್ರಗಳನ್ನು ಲೆಕ್ಕಿಸದೆ ಅನಾದರದಿಂದ ಹೀಯಾಳಿಸುತ್ತ 
ದಾನಮಾಡತಕ್ಕವರು ತಾಮಸರು. ಹೀಗೆ ಯಾವ ಭಾವನೆಯನ್ನಿಟ್ಟುಕೊಂಡು 
ಕರ್ಮವನ್ನನುಸರಿಸುತ್ತಾರೋ ಅದರ ಮೇಲಿಂದ ಆ ಕರ್ಮವು ಸಾತ್ತಿಕವೆ, 


೨೬೮ ಗೀತಾರ್ಥಪ್ರಕಾಶ 


ರಾಜಸವೆ, ತಾಮಸವೆ - ಎಂಬುದನ್ನು ನಿರ್ಧರಿಸಬೇಕು. 

ಯಜ್ಞ, ದಾನ, ತಪಸ್ಸುಗಳನ್ನು "ಓಮ್‌, ತತ್‌, ಸತ್‌' ಎಂಬ ಬ್ರಹ್ಮವಾಚಕ 
ಶಬ್ದಗಳನ್ನುಚ್ಚರಿಸಿ ಮಾಡಿದರೆ, ಯಜ್ಞಾದಿಗಳಲ್ಲಿ ಯಾವ ದೋಷವು 
ಘಟಿಸಿದರೂ ಅದು ಗುಣವೇ ಆಗಿಬಿಡುತ್ತದೆ. ಈ ಕರ್ಮಗಳಲ್ಲಿ ಶ್ರದ್ಧಾಭಕ್ತಿಗಳು 
ಮುಖ್ಯವಾದವು. ಅವಿಲ್ಲದಿದ್ದರೆ ಇಹದಲ್ಲಾಗಲ್ಲಿ ಪರದಲ್ಲಾಗಲಿ ಯಾವ ಫಲವೂ 
ದೊರೆಯುವುದಿಲ್ಲ. 


ಅಧ್ಯಾಯ ೧೮ 
ಮೋಕ್ಸಸಂನ್ಮಾಸಯೋಗ 


ಈ ಅಧ್ಯಾಯದಲ್ಲಿ ಹಿಂದಿನ ಎಲ್ಲ ಅಧ್ಯಾಯಗಳ ವಿಷಯಗಳನ್ನೂ ಸಂಗ್ರಹಿಸಿ 
ಉಪಸಂಹಾರ ಮಾಡಲಾಗಿದೆ. ಭಗವಂತನು ಹಿಂದೆ "ಸಂನ್ಯಾಸಸ್ತು 
ಮಹಾಬಾಹೋ ದುಃಖಮಾಪುಮಯೋಗತಃ', "ಸರ್ವಸಂಕಲ್ಪ ಸಂನ್ಯಾಸೀ 
ಯೋಗಾರೂಢಸ್ತದೋಚ್ಯತೇ' - ಮುಂತಾದ ಸ್ಥಳಗಳಲ್ಲಿ ಸಂನ್ಯಾಸ ಶಬ್ದವನ್ನೂ 
"ಸರ್ವಕರ್ಮಫಲತ್ಕ್ಯಾಗಂ ತತಃ ಕುರು ಯತಾತ್ಲವಾನ್‌',, "ಸರ್ವಾರಂಭ 
ಪರಿತ್ಯಾಗೀ ಗುಣಾತೀತಃ ಸ ಉಚ್ಯತೇ” ಮುಂತಾದ ಸ್ಥಳಗಳಲ್ಲಿ ತ್ಯಾಗಶಬ್ದವನ್ನೂ 
ಬಳಸಿದ್ದಾನೆ. ಅರ್ಜುನನಿಗೆ "ನಿನಗೆ ಸಂನ್ಯಾಸ ಬೇಡ, ತ್ಯಾಗಮಾಡು' ಎನ್ನುತ್ತಾನೆ. 
ಈ ಎರಡು ಶಬ್ದಗಳಿಗೂ ತ್ಯಜಿಸುವುದು ಎಂಬ ಸಾಮಾನ್ಯಾರ್ಥ ಇದೆ. ಹಾಗಿದ್ದರೆ 
ಅರ್ಥವಿಶೇಷ ಯಾವುದು ? ಎಂದು ತಿಳಿಯಲು ಅರ್ಜುನನು ಪ್ರಶ್ನೆ 
ಮಾಡುತ್ತಾನೆ. 


ಅರ್ಜುನ ಉವಾಚ - 

ಸಂನ್ಮಾಸಸ್ಕ ಮಹಾಬಾಹೋ ತತ್ತ್ವಮಿಚ್ಛಾಮಿ ವೇದಿತುಮ್‌ | 

ತ್ಕಾಗಸ್ಮ ಚ ಹೃಷೀಕೇಶ ಪೃಥಕ್ಕೇಶಿನಿಷೂದನ ॥ ೧ 

ಅರ್ಜುನನು ಹೇಳಿದನು: ಹೇ ಮಹಾಬಾಹು, ಹೃಷೀಕೇಶ, ಕೇಶಿ 
ನಿಷೂದನ, ಸಂನ್ಯಾಸ ಮತ್ತು ತ್ಯಾಗವೆಂಬ ಶಬ್ದಗಳಿಗಿರುವ ಬೇರೆ ಬೇರೆ 
ಅರ್ಥವಿಶೇಷವನ್ನು ತಿಳಿಯಲು ಇಚ್ಛಿಸುತ್ತೇನೆ. (ಹೃಷೀಕ ಎ ಇಂದ್ರಿಯಗಳಿಗೆ, 
ಈಶ ಎ ಸ್ವಾಮಿ) 


ಶ್ರೀಭಗವಾನುವಾಚ - 
ಕಾಮ್ಕಾನಾಂ ಕರ್ಮಣಾಂ ನ್ಮಾಸಂ ಸಂನ್ಮಾಸಂ ಕವಯೋ ವಿದುಃ 1 
ಸರ್ವಕರ್ಮಫಲತ್ಮಾಗಂ ಪ್ರಾಹುಸ್ತಾಗಂ ವಿಚಿಕ್ಷಣಾಃ ॥ ೨ 


ಭಗವಂತನು ಹೇಳಿದನು : ಫಲವನ್ನು ಕೊಡುವ ಕರ್ಮಗಳ - ಎಂದರೆ 
ಕಾಮ್ಯನಿತ್ಯನೈಮಿತ್ತಿಕಕರ್ಮಗಳ ಪರಿತ್ಯಾಗವನ್ನು ಸಂನ್ಯಾಸವೆಂದು ಪಂಡಿತರು 
ತಿಳಿದಿದ್ದಾರೆ. ಸರ್ವಕರ್ಮಗಳ ಫಲತ್ಯಾಗವನ್ನು ತ್ಯಾಗವೆಂದು ವಿದ್ವಾಂಸರು 
ಹೇಳುತಾರೆ. 


೨೭ರ ಗೀತಾರ್ಥಪ್ರಕಾಶ 


ವಿವರಣೆ : ಕರ್ಮಗಳ ಆಚರಣೆಯನ್ನೇ ತ್ಯಜಿಸುವುದು ಸಂನ್ಯಾಸ. 
ಕರ್ಮಗಳನ್ನು ಆಚರಿಸುತ್ತಲೇ ಅವುಗಳ ಫಲವನ್ನು ತ್ಯಜಿಸುವುದು ತ್ಯಾಗ. ಒಂದು 
ಸರ್ವಕರ್ಮತ್ಕಾಗ ; ಇನ್ನೊಂದು ಸರ್ವಕರ್ಮಫಲತ್ಯಾಗ. ಇವುಗಳಿಗಿರುವ 
ಭೇದವನ್ನು ಗಮನಿಸಬೇಕು. ಕರ್ಮವನ್ನು ತ್ಯಜಿಸತಕ್ಕವನು ಸಂನ್ಯಾಸಿ. ಅದರ 
ಫಲವನ್ನು ಮಾತ್ರ ತ್ಯಜಿಸತಕ್ಕವನು ಕರ್ಮಯೋಗಿ. ನಿತ್ಯನೈಮಿತ್ತಿಕಕರ್ಮ 
ಗಳಿಗೂ ಫಲವಿರುವುದರಿಂದ ಅವೂ ಕಾಮ್ಯಗಳೇ. 


ತ್ಕಾಜ್ಮಂ ದೋಷವದಿತ್ಕೇಕೇ ಕರ್ಮ ಪ್ರಾಹುರ್ಮನೀಷಿಣಃ ! 
ಯಜ್ಞದಾನತಪಃಕರ್ಮ ನ ತ್ಕಾಜ್ಯಮಿತಿ ಚಾಪರೇ ॥ ೩ 


ನಿತ್ಯನೈಮಿತ್ತಿಕಾದಿಕರ್ಮವು (ಬಂಧನಕಾರಿಯಾದ್ದರಿಂದ) ದೋಷವುಳ್ಳದ್ದು. 
ಆದ್ದರಿಂದ ಅದು ತ್ಯಾಜ್ಯವೆಂದು ಕೆಲವು ಪಂಡಿತರು ಹೇಳುತ್ತಾ ರೆ. ಯಜ್ಞದಾನ 
ತಪೋರೂಪವಾದ ಆ ಕರ್ಮವು ತ್ಯಾಜ್ಯವಲ್ಲ - (ಅದನ್ನು ಆಚರಿಸಬೇಕು) 
ಎಂದು ಇನ್ನು ಕೆಲವರು ಹೇಳುತ್ತಾರೆ. 

ವಿವರಣೆ: "ದೋಷ ಇವ  ದೋಷವತ್‌' ಎಂದು  ವಿಗ್ರಹಿಸಿ, 
ಕಾಮಕ್ರೋಢಾದಿ ದೋಷವು ಹೇಗೆ ತ್ಯಾಜ್ಯವೋ ಹಾಗೆ ಕರ್ಮವೂ ತ್ಯಾಜ್ಯ - 
ಎಂಬ ಇನ್ನೊಂದು ಅರ್ಥವನ್ನೂ ಹೇಳಬಹುದು. ಮುಮುಕ್ಷುವಾದವನು 
ಅಜ್ಞನಾಗಿ ಕರ್ಮದಲ್ಲಿ ಅಧಿಕೃತನಾಗಿದ್ದರೂ ಕರ್ಮವು ಬಂಧಕವಾದ್ದರಿಂದ 
ಅದನ್ನು ಮಾಡಬಾರದೆಂದು ಈ ಜನರ ಅಭಿಪ್ರಾಯ. ಇವೆಲ್ಲವೂ ಕರ್ಮದಲ್ಲಿ 
ಅಧಿಕೃತರಾದ ಕರ್ಮಿಗಳನ್ನು ಕುರಿತು ಮಾಡಿದ ವಿಕಲ್ಪಗಳು. ಜ್ಞಾನನಿಷ್ಠರಾದ 
ಸಂನ್ಯಾಸಿಗಳಿಗೆ ಸಂಬಂಧಿಸಿದವುಗಳಲ್ಲ. ಅವರಿಗೆ ಕರ್ಮಗಳಿಲ್ಲವೆಂಬುದು 
ಸ್ಫುಟವಾಗಿದೆ. 

ನಿಶ್ಚಯಂ ಶೃಣು ಮೇ ತತ್ರ ತ್ಕಾಗೇ ಭರತಸತ್ತಮ | 

ತ್ಕಾಗೋ ಹಿ ಪುರುಷವ್ಮಾಘ ತ್ರಿವಿಧಃ ಸಂಪ್ರಕೀರ್ತಿತಃ ॥ ಲೃ 

ಭರತಸತ್ತಮ, ಈ ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಯವೇನೆಂಬುದನ್ನು 
ಕೇಳು. ತ್ಯಾಗವು (ಗುಣತ್ರಯನಿಮಿತ್ತದಿಂದ) ಮೂರು ವಿಧವಾಗಿರುತ್ತದೆ. 

ವಿವರಣೆ : ಇಲ್ಲಿ ತ್ಯಾಗ, ಸಂನ್ಯಾಸಗಳೆರಡನ್ನೂ ಸೇರಿಸಿ ತ್ಯಾಗವೆಂದೇ 
ಹೇಳಲಾಗಿದೆ. "ಬಿಡುವುದು' ಎಂಬ ಅರ್ಥಸಾಮಾನ್ಯವು ಇಲ್ಲಿ ವಿವಕ್ಷಿತ. 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ಜಿಗಿ 


ಯಜ್ಞದಾನತಪಃಕರ್ಮ ನ ತ್ಕಾಜ್ಕಂ ಕಾರ್ಯಮೇವ ತತ್‌ | 

ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಮ್‌ ॥ ೫ 

ಯಜ್ಞ, ದಾನ, ತಪಸ್ಸು - ಎಂಬ ಕರ್ಮವು ತ್ಯಾಜ್ಯವಲ್ಲ. ಅದನ್ನು 
ಆಚರಿಸಲೇಬೇಕು. ಆ ಕರ್ಮಗಳು. ಬುದ್ದಿಶಾಲಿಗಳನ್ನು-ಎಂದರೆ- ಫಲಾಕಾಂಕ್ಷಿ 
ಯಿಲ್ಲದವರನ್ನು, ಪಾವನಗೊಳಿಸತಕ್ಕವು. 


ಏತಾನ್ಮಪಿ ತು ಕರ್ಮಾಣಿ ಸಂಗಂ ತ್ಮಕ್ತಾ ಫಲಾನಿ ಚ ! 
ಕರ್ತವ್ಮಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಮ್‌ ॥ ೬ 


ಈ ಕರ್ಮಗಳನ್ನಾದರೋ ಸಂಗವನ್ನೂ ಫಲಗಳನ್ನೂ ಪರಿತ್ಯಜಿಸಿ 
ಮಾಡಬೇಕೆಂದು, ಅರ್ಜುನ, ನನ್ನ ನಿಶ್ಚಿತವಾದ ಮತವಾಗಿರುತ್ತದೆ. ಇದೇ 
ಉತ್ತಮವಾದದ್ದು. 


ವಿವರಣೆ : ಸಂಗ=ನಾನು ಮಾಡುತ್ತೇನೆಂಬ ಕರ್ತೃತ್ವಾಭಿಮಾನವನ್ನಿಡು 
ವುದು. ಈ ಕರ್ಮಗಳನ್ನು - ಎಂದರೆ - ಯಜ್ಞದಾನತಪೋರೂಪವಾದ ನಿತ್ಯ 
ಕರ್ಮಗಳನ್ನು ಎಂದರ್ಥ. ನಿತ್ಯಕರ್ಮಗಳಿಗೂ ಫಲವಿದೆ. 

ನಿಯತಸ್ಕ ತು ಸಂನ್ಮಾಸಃ ಕರ್ಮಣೋ ನೋಪಪದ್ಮತೇ | 

ಮೋಹಾತ್ರಸ್ಕ ಹರಿತ್ಕಾಗಸ್ತಾಮಸಃ ಪರಿಕೀರ್ತಿತಃ ॥ ೭ 

ವಿಧಿಪ್ರಾಪ್ತವಾದ ನಿತ್ಯಕರ್ಮದ ಪರಿತ್ಯಾಗವು ಯುಕ್ತವಲ್ಲ. ಅಜ್ಞಾನದಿಂದ 
ಅದನ್ನು ತ್ಯಜಿಸುವುದು ತಾಮಸವಾದ ಪರಿತ್ಯಾಗವೆನಿಸುತ್ತದೆ. 

ಖಮಿತ್ಕೇವ ಯತ್ಕರ್ಮ ಕಾಯಕ್ಷೇಶಭಯಾತ್ತಜೇತ್‌ | 

ಸ ಕೃತ್ವಾ ರಾಜಸಂ ತ್ಕಾಗಂ ನೈವ ತ್ಕಾಗಫಲಂ ಲಭೇತ್‌ ॥ ೮ 

ದೇಹಕ್ಕೆ ಆಯಾಸವಾಗುವುದೆಂಬ ಅಂಜಿಕೆಯಿಂದ "ಕರ್ಮ ಮಾಡುವುದು 
ಕಷ್ಟ' ಎಂದು ತಿಳಿದು, ಯಾವಾತನು ಕರ್ಮವನ್ನು ತ್ಯಜಿಸುತ್ತಾನೋ ಅದು 
ರಾಜಸತ್ಕಾಗವಾದ್ದರಿಂದ ಅವನಿಗೆ ಕರ್ಮಫಲವಾದ ಮೋಕ್ಷವು ದೊರೆಯುವು 
ದಿಲ್ಲ. 

ವಿವರಣೆ: ಈ ಶ್ಲೋಕದಲ್ಲಿ "ಯತ್‌ ಪದಕ್ಕೆ ಬದಲಾಗಿ "ಯಃ 
ಎಂದಿರಬೇಕಾಗಿತ್ತು. ಆದರೂ ತ್ಯಜೇದಿತಿ ಯತ್‌ = ತ್ಯಜಿಸುವುದೆಂಬು 
ದೇನುಂಟೋ (ಸಃ ರಾಜಸತ್ಕ್ಯಾಗಃ = ಅದು ರಾಜಸತ್ಕಾಗ) ಎಂದು 
ಅಧ್ಯಾಹಾರಮಾಡಿ ವಾಕ್ಯ ಪೂರ್ತಿಮಾಡಬಹುದು. ಈ ರಾಜಸತ್ಯಾಗದಿಂದ 


ಖಿಲ ಗೀತಾರ್ಥಪ್ರಕಾಶ 


ಚಿತ್ರಶುದ್ಧಿಯಾಗುವುದಿಲ್ಲ. ವಿಹಿತಕರ್ಮವನ್ನು ಮಾಡದೇ ಇದ್ದುದರಿಂದ 
ಬರತಕ್ಕ ಪಾಪವಂತೂ ಇದ್ದೇ ಇರುತ್ತದೆ. 


ಕಾರ್ಯಮಿತ್ಕೇವ ಯತ್ಕರ್ಮ ನಿಯತಂ ಕ್ರಿಯತೇಇ$ರ್ಜುನ ಟ 

ಸಂಗಂ ತ್ಮಕ್ತಾ ಫಲಂ ಚೈವ ಸ ತ್ಕಾಗಃ ಸಾತ್ತಿ ಕೋ ಮತಃ ॥ ೯ 

ಈ ನಿತ್ಯಕರ್ಮವು ನನ್ನ ಕರ್ತವ್ಯವೆಂದೇ ತಿಳಿದು ಕತಂತ್ತಾಭಿಮಾನವೆಂಬ 
ಸಂಗವನ್ನೂ ಫಲವನ್ನೂ ತ್ಯಜಿಸಿ ಆಚರಿಸುವುದೇನುಂಟು, ಅದು ಸಾತ್ತಿಕವಾದ 
ತ್ಯಾಗವನಿಸುತ್ತದ. 

ವಿವರಣೆ : ಫಲತ್ಯಾಗವನ್ನೇ ಇಲ್ಲಿ ತ್ಕಾಗವೆಂದು ಹೊಗಳಲಾಗಿದೆ. ರಾಜಸ, 
ತಾಮಸಗಳು ಕರ್ಮತ್ಯಾಗಗಳು. ಸಾತ್ತಿಕವು ಫಲತ್ಯಾಗ ಎಂಬ ಭೇದವನ್ನು 
ಗಮನಿಸಬೇಕು. ನಿತ್ಯಕರ್ಮಕ್ಕೂ ಫಲವಿದೆಯೆಂಬುದಕ್ಕೆ ಈ ಭಗವದ್ವಚನವೇ 
ಪ್ರಮಾಣ. ನಿತ್ಯಕರ್ಮದ ಫಲ ಚಿತ್ತ ಶುದ್ಧಿ ಅಥವಾ ಪಾಪನಿರೋಧ. 

ನ ದ್ವೇಷ್ಟಕುಶಲಂ ಕರ್ಮ ಕುಶಲೇ ನಾನುಷಜ್ಜತೇ ! 

ತ್ಕಾಗೀ ಸತ್ತಸಮಾವಿಷ್ಟೋ ಮೇಧಾವೀ ಛಿನ್ನಸಂಶಯಃ ॥ ೧೦ 

ಫಲಾಸಕ್ತಿಯನ್ನು ತೊರೆದು ನಿತ್ಯಕರ್ಮವನ್ನಾಚರಿಸುವ ಆ ಸಾತ್ತಿಕ ತ್ಕಾಗಿಯು 
(ಆತ್ಮ-ಅನಾತಗಳ ವಿವೇಕಕ್ಕೆ ಕಾರಣವಾದ) ಸತ್ತಗುಣದಿಂದ ಕೂಡಿದವನಾಗಿ, 
ಅಹಿತಕರವಾದ ಕಾಮ್ಯಕರ್ಮವನ್ನು ದ್ವೇಷಿಸುವುದೊ ಇಲ್ಲ, ಹಿತಕರವಾದ 
ನಿತ್ಯಕರ್ಮದಲ್ಲಿ ಪ್ರೀತಿಯಿಂದ ತೊಡಗುವುದೂ ಇಲ್ಲ. ಆತನು ಆತ್ಮಜ್ಞಾನವನ್ನು 
ಪಡೆದ ಮೇಧಾವಿಯೂ (ಆತ್ಮನಲ್ಲಿ ನೆಲೆ ನಿಲ್ಲುವುದಕ್ಕಿಂತ ಬೇರೊಂದು ಸಾಧನ 
ವಿಲ್ಲವೆಂದು) ಸಂಶಯವನ್ನು ತೊರೆದ ನಿಶ್ಚಯಬುದ್ಧಿಯವನೂ ಆಗುತ್ತಾನೆ. 

ವಿವರಣೆ : ಹಿಂದೆ ಹೇಳಿದಂತೆ ಕರ್ಮಯೋಗವನ್ನಾಚರಿಸತಕ್ಕವನು 
ಕ್ರಮವಾಗಿ ಚಿತ್ತಸಂಸ್ಕಾರವನ್ನು ಪಡದು ನಿಷ್ಕ್ರಿಯನಾದ ಆತ್ಮನೇ ತಾನಂದು 
ಅರಿತುಕೊಳ್ಳುತ್ತಾನೆ. ಆಗ ನೈಷ್ಕರ್ಮ್ಯವೆಂಬ ಜ್ಞಾನನಿಷ್ಠೆಯನ್ನು ಪಡೆಯುತ್ತಾನೆ 
- ಎಂದು ಕರ್ಮಯೋಗದ ಫಲವನ್ನು ಇಲ್ಲಿ ಹೇಳಲಾಗಿದೆ. 


ನ ಹಿ ದೇಹಭೃತಾ ಶಕ್ಕಂ ತೃಕ್ತುಂ ಕರ್ಮಾಣ್ಮಶೇಷತಃ | 
ಯಸ್ತು ಕರ್ಮಫಲತ್ಮಾಗೀ ಸ ತ್ಕಾಗೀತ್ಯಭಿಧೀಯತೇ ॥ ೧೧ 


ದೇಹಾಭಿಮಾನವುಳ್ಳ ಯಾರಿಂದಲೂ ಕರ್ಮಗಳನ್ನು ಪೂರ್ಣವಾಗಿ 
ತ್ಯಜಿಸಲು ಶಕ್ಯವಿಲ್ಲ. ಆದರೆ ಯಾವಾತನು ಕರ್ಮಫಲಾಭಿಲಾಷೆಯನ್ನು 


ಅಧ್ಯಾಯ ೧೮ - ಮೋಕ್ತಸಂನ್ಯಾಸಯೋಗ ೨೭೩ 


ತ್ಯಜಿಸುತ್ತಾನೋ ಅವನು ತ್ಯಾಗಿ (ಸಂನ್ಯಾಸಿ) ಎನಿಸುತ್ತಾನೆ. 

ವಿವರಣೆ : ಇಲ್ಲಿ ದೇಹಭೃತ್‌ ಎಂದು ಹೇಳಿದ್ದು ಉದ್ದೇಶಪೂರ್ವಕವಾಗಿ. 
ದೇಹಾಭಿಮಾನವುಳ್ಳವನಂದು ಅದರ ಅರ್ಥ. ಅವನಿಗೆ ನಾನು ಕರ್ತನಂಬ 
ಭ್ರಾಂತಿ ಇನ್ನೂ ಇರುವುದರಿಂದ ದೇಹದಿಂದಾಗುವ ಸಮಸ್ತ ಕ್ರಿಯೆಯನ್ನೂ 
ನಾನು ಮಾಡುತ್ತೇನೆಂದು ಭಾವಿಸುತ್ತಾನೆ. ದೇಹವಾದರೋ ಕರ್ಮವನ್ನು 
ಮಾಡದೇ ಒಂದು ಕ್ಷಣವೂ ಇರುವುದಿಲ್ಲ. ಜ್ಞಾನಿಯು ಆತ್ಮನು ಅಕರ್ತನಂದು 
ಸ್ಫುಟವಾಗಿ ತಿಳಿದಿರುವುದರಿಂದ "ಸರ್ವಕರ್ಮಾಣಿ ಮನಸಾ ಸಂನ್ಯಸ್ಯ', "ಗುಣಾ 
ಗುಣೇಷು ವರ್ತಂತೇ' ಎಂದು ನಿಶ್ಚಯಿಸಿರುತ್ತಾನೆ. ಆಗ ಜ್ಞಾನಿಯು ಸರ್ವಕರ್ಮ 
ತ್ಯಾಗವನ್ನು ಮಾಡಿದಂತಯೇ ಆಯಿತು. ಈ ಶ್ಲೋಕದಲ್ಲಿ ತ್ಯಾಗಿ-ಸಂನ್ಯಾಸಿ 
ಎಂದು ಹೇಳಿದ್ದು ಕರ್ಮಫಲತ್ಯಾಗವನ್ನು ಸ್ತುತಿಸುವುದಕ್ಕಾಗಿ. ದೇಹವು ಕತನ್ಯವೇ 
ಹೊರತು ಆತ್ಮನಲ್ಲ ಎಂದು ಅರಿತರೆ ಸರ್ವಕರ್ಮವಪರಿತ್ಯಾಗವೇ ಆಗುತ್ತದೆ. 

ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಮ್‌ ।ಟ 

ಭವತ್ಮತ್ಕಾಗಿನಾಂ ಪ್ರೇತ್ಯ ನ ತು ಸಂನ್ಮಾಸಿನಾಂ ಕ್ವಚಿತ್‌ ॥ ೧೨ 

ಫಲತ್ಕಾಗಿಗಳಲ್ಲದ ಕರ್ಮಿಗಳಿಗ ಅನಿಷ್ಟ, ಇಷ್ಟ, ಮಿಶ್ರ - ಎಂದು ಕರ್ಮದ 
ಫಲವು ಮೂರು ವಿಧವಾಗಿರುತ್ತದೆ. ಈ ಫಲವು ಮರಣಾನಂತರ 
ಒದಗತಕ್ಕದ್ದು. ಸಂನ್ಯಾಸಿಗಳಿಗೆ ಮಾತ್ರ ಇಂತಹ ಫಲದ ಸಂಬಂಧವೇ ಇಲ್ಲ. 

ವಿವರಣೆ : ಅನಿಷ್ಟಫಲ ಎ ನರಕ, ಮೃಗಜನ್ಮಮುಂತಾದದ್ದು. ಇಷ್ಟಫಲ ವ 
ದೇವಜನ್ಮ ಮೊದಲಾದದ್ದು. ಮಿಶ್ರಫಲ ಎ ಸುಖದುಃಖಾತ್ಮಕವಾದ ಮನುಷ್ಯ 
ಜನ್ಮ ಇಲ್ಲಿ ಸಂನ್ಯಾಸಿಗಳಂದರ ಕೇವಲ ಜ್ಞಾನನಿಷ್ಠರಾದ ಪರಮಾರ್ಥ 
ಸಂನ್ಯಾಸಿಗಳು. ಜ್ಞಾನೋದಯವಾಗದ ಕರ್ಮಯೋಗಿಗಳಿಗೆ ಚಿತ್ತಶುದ್ಧಿಯೆಂಬ 
ಫಲ ಉಂಟು. 

ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಟ 

ಸಾಂಖ್ಕೇ ಕೃತಾಂತೇ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಮ್‌ ॥ ೧೩ 


ಮಹಾಬಾಹು - ಅರ್ಜುನ, ಯಾವ ಕರ್ಮವು ನೆರವೇರುವುದಕ್ಕೂ ಐದು 
ಕಾರಣಗಳು ಬೇಕಾಗುತ್ತವೆಯೆಂದು ವೇದಾಂತಸಿದ್ದಾಂತದಲ್ಲಿ ನಿರ್ಣೀತವಾಗಿದೆ. 
ಅವುಗಳನ್ನು ಹೇಳುತ್ತೇನೆ, ಕೇಳು. 

ವಿವರಣೆ : ಸಂಖ್ಯಾ ಎಂದರೆ ಜ್ಞಾನ. ಅದಕ್ಕೆ ಸಂಬಂಧಿಸಿದ ಜ್ಞೇಯ 


ಪದಾರ್ಥವನ್ನು ತಿಳಿಸುವ ಶಾಸ್ತ್ರ ಸಾಂಖ್ಯ. ಪ್ರಕೃತದಲ್ಲಿ ಅದು ವೇದಾಂತ, ಕಾಪಿಲ 
18 


೨೭೪ ಗೀತಾರ್ಥಪ್ರಕಾಶ 


ಸಾಂಖ್ಯವಲ್ಲ. ಆತ್ಮನು ಕರ್ತನಲ್ಲ ಎಂಬುದನ್ನು ಈಗ ಹೇಳಲಾಗುತ್ತದೆ - 
ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಮ್‌ | 
ವಿವಿಧಾಶ್ಚ ಪೃಥಕ್ಟೇಷ್ಟಾ ದೈವಂ ಚೈವಾತ್ರ ಹಂಚಮಮ್‌ ॥| ೧೪ 
ಅವು ಯಾವುವೆಂದರೆ : ಶರೀರ, ಕರ್ತೃವೆನಿಸುವ ಜೀವ, (ಜ್ಞಾನೇಂದ್ರಿಯ, 
ಕರ್ಮೇಂದ್ರಿಯ, ಮನೋಬುದ್ದಿಗಳಿಂದ ಹನ್ನೆರಡು ಬಗೆಯಾದ) ಕರಣ, 
(ಪ್ರಾಣಾಪಾನಾದಿವಾಯುಗಳು ನಡೆಸುವ) ಬೇರೆ ಬೇರೆ ಕ್ರಿಯೆ ಮತ್ತು ಇಲ್ಲಿ 
ಐದನೆಯದಾದ ದೈವ. (ಇವಿಷ್ಟು ಕರ್ಮ ನಡೆಯಲು ಕಾರಣಗಳು) 


ವಿವರಣೆ : ಅಧಿಷ್ಠಾನ = ಆಶ್ರಯ. ಇಚ್ಛಾ ದ್ವೇಷ ಸುಖದುಃಖಗಳಿಗೆ 
ಆಶ್ರಯವಾದ ಶರೀರ. ಅಂತಃಕರಣವೆಂಬ ಉಪಾಧಿಯಿಂದ ಜೀವಾತವಿಗೆ 
ಕರ್ತೃತ್ವ ಬರುತ್ತದೆ. ದೇಹದ ಕ್ರಿಯೆಯು ಪಂಚವಾಯುಗಳ ಸಹಾಯಕ 
ಕ್ರಿಯೆಯಿಂದ ನಡೆಯುತ್ತದೆ. ದೃವವಂದರ ಇಂದ್ರಿಯಗಳಿಗೆ ಚೈತನ್ಯವನ್ನನು 
ಗ್ರಹಿಸುವ ಆದಿತ್ಯನೇ ಮೊದಲಾದ ಇಂದ್ರಿಯಾಭಿಮಾನಿದೇವತೆ ; ಅದೃಷ್ಟವಲ್ಲ. 

ಶರೀರವಾಜನೋಭಿರ್ಯತ್‌ ಕರ್ಮ ಪ್ರಾರಭತೇ ನರಃ | 

ನ್ಯಾಯ್ಕಂ ವಾ ವಿಪರೀತಂ ವಾ ಪಂಚೈತೇ ತಸ್ಮ ಹೇತವಃ ॥ ೧೫ 


ಮನುಷ್ಯನು ತನ್ನ ಶರೀರ ವಾಕ್‌ ಮನಸ್ಸು -ಇವುಗಳಿಂದ ಯಾವ 
ಕರ್ಮವನ್ನು ಆರಂಭಿಸುತ್ತಾನೋ - ಅದು ನ್ಯಾಯ್ಯ(ಧರ್ಮಯುಕೆ)ವಾಗಿರಲಿ 
ಅಥವಾ ವಿರುದ್ಧವಾಗಿ ಅನ್ಯಾಯ್ಯ(ಅಧರ್ಮಯುಕ್ರವಾಗಿರಲಿ ಈ ಐದು ಅದಕ್ಕೆ 
ಕಾರಣಗಳಾಗುತ್ತವೆ. 

ತತ್ರೈವಂ ಸತಿ ಕರ್ತಾರಮಾತಾನಂ ಕೇವಲಂ ತು ಯಃ | 

ಪಶ್ಯತ್ಯಕೃತಬುದ್ಧಿತ್ವಾತ್‌ ನ ಸ ಪಶ್ಯತಿ ದುರ್ಮತಿಃ ॥ ೧೬ 

ಕರ್ಮದ ವಿಷಯದಲ್ಲಿ ಹೀಗೆ ಐದು ಕಾರಣಗಳು ಇರುವಾಗ, 
(ಶಾಸ್ತ್ರಾಧ್ಯಯನ ಗುರೂಪದೇಶಗಳ ಮೂಲಕ) ಬುದ್ಧಿಸಂಸ್ಕಾರವನ್ನು ಪಡೆಯ 
ದಿರುವುದರಿಂದ ಯಾವಾತನು ಕೇವಲ ಶುದ್ಧನಾದ ಆತ್ಮನನ್ನು ಕರ್ತನೆಂದು 
ತಿಳಿಯುತ್ತಾನೋ ಅವನು ತತ್ವವನ್ನರಿಯನು. ಅವನು ದುರ್ಬುದ್ದಿಯೇ ಸರಿ. 

ಯಸ್ಕ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಮ ನ ಲಿಪ್ಕತೇ | 

ಹತ್ವಾಪಿ ಸ ಇಮಾಂಲ್ಲೋಕಾನ್‌ ನ ಹಂತಿ ನ ನಿಬಧ್ಯತೇ ॥ ೧೭ 

(ಬುದ್ಧಿಸಂಸ್ಕಾರವನ್ನು ಪಡೆದ) ಯಾವಾತನ ಭಾವನೆಯು ನಾನು ಕರ್ತನೆಂಬ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೭೫ 


ಅಹಂಕಾರವನ್ನು ಹೂಂದಿಲ್ಲವೋ ಯಾವಾತನ ಬುದ್ದಿಯು ನಾನು ಕರ್ಮವನ್ನು 
ಮಾಡಿದನೆಂಬ ಸೋಂಕನ್ನು ಪಡೆದಿಲ್ಲವೋ ಅವನು ಈ ಎಲ್ಲ ಪ್ರಾಣಿಗಳನ್ನು 
ಕೊಂದರೂ ಕೊಂದವನಲ್ಲ. ಅವನು ಕರ್ಮಬಂಧನಕ್ಕೆ ಒಳಗಾಗುವುದೂ ಇಲ್ಲ. 

ವಿವರಣೆ : "ಪ್ರಾಣಿಗಳನ್ನು ಕೊಂದರೂ' ಎಂದದ್ದು ವ್ಯವಹಾರದೃಷ್ಟಿಯಿಂದ. 
"ಕೊಂದವನಲ್ಲ' ಎಂದದ್ದು ಪಾರಮಾರ್ಥಿಕದೃಷ್ಟಿಯಿಂದ. 


ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ತ್ರಿವಿಧಾ ಕರ್ಮಚೋದನಾ ಟ 

ಕರಣಂ ಕರ್ಮ ಕತ್ತೇತಿ ತ್ರಿವಿಧಃ ಕರ್ಮಸಂಗ್ರಹಃ ೧೮ 

ಒಟ್ಟಿನಲ್ಲಿ ಹೇಳುವುದೇನೆಂದರೆ : ವಸ್ತುವಿನ ಸಾಮಾನ್ಯಜ್ಞಾನ, ಜ್ಞೇಯವಾದ 
ವಸ್ತು ಅದನ್ನು ಅರಿಯುವ ಜ್ಞಾತೃ - ಇವು ಮೂರು ಕ್ರಿಯೆಯನ್ನು ಮಾಡಲು 
ಪ್ರವರ್ತಕಗಳು. ಕರಣವಾದ ಇಂದ್ರಿಯ, ಕರ್ಮವಾದ ವಸ್ತು ಕರ್ತ - ಇವು 
ಮೂರು ಸಂಗ್ರಹವಾಗಿ ಕ್ರಿಯೆಗೆ ಆಶ್ರಯವಾದವುಗಳು. 

ವಿವರಣೆ : ಜ್ಞಾನವು ಕ್ರಿಯೆಗೆ ಪ್ರೇರಕ. ಹೀಗೆ ಮಾಡಬೇಕೆಂದು ಜ್ಞಾನವಾದ 
ಮೇಲೆ ಕ್ರಿಯೆ ಹುಟ್ಟುತ್ತದೆ. ಜ್ಞಾನವಾಗಬೇಕಾದರೆ ಜ್ಹೇಯ, ಜ್ಞಾತೃಗಳಿರಬೇಕು. 
ಕರಣ, ಕರ್ಮ, ಕರ್ತ - ಇವು ಮೂರು ವ್ಯಾಕರಣಶಾಸ್ಪಪ್ರಸಿದ್ದವಾದ ಕಾರಕಗಳು. 
ಸಾಧಕತಮವಾದದ್ದು ಕರಣ (instrument). ಪ್ರಕೃಪದಲ್ಲಿ ಇಂದ್ರಿಯವರ್ಗ. 
ಕ್ರಿಯೆಗೆ ವಿಷಯವಾದದ್ದು ಕರ್ಮ (bjt). ಗಡಿಗೆಯನ್ನು ಮಾಡಿದನು - 
ಎಂಬಲ್ಲಿ ಗಡಿಗೆಯೂ ಚಂದ್ರನನ್ನು ನೋಡಿದನು - ಎಂಬಲ್ಲಿ ಚಂದ್ರನೂ ಕರ್ಮ. 
ಸ್ವತಂತ್ರವಾಗಿ ಕ್ರಿಯೆಯನ್ನು ನಡಸತಕ್ಕವನು ಕರ್ತ. ಪ್ರಕೃತದಲ್ಲಿ ಅಂತಃಕರ 
ಣೋಪಾಧಿಯುಳ್ಳ ಜೀವನೇ ಕರ್ತ. ಅವನೇ ಜ್ಞಾತೃವೂ ಹೌದು. ಉಪಾಧಿಯಾದ 
ಅಂತಃಕರಣವೇ ಕರ್ತೃ, ಜ್ಞಾತೃ - ಎಂಬುದು ಸಿದ್ದಾ ೦ತ. ಶುದ್ಧಾತನು 
ಕ್ರಿಯಾಪ್ರೇರಕನೂ ಅಲ್ಲ, ಕ್ರಿಯಾಶ್ರಯನೂ ಅಲ್ಲ. 

ಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿದ್ಯೆವ ಗುಣಭೇದತಃ | 

ಪ್ರೋಚ್ಛತೇ ಗುಣಸಂಖ್ಮಾನೇ ಯಥಾವಚ್ಛ್ಛಣು ತಾನ್ಮಪಿ ೫ ೧೯ 

ಜ್ಞಾನ, ಕ್ರಿಯ, ಕ್ಷರ್ತಾ - ಇವು ಗುಣಭೇದಗಳಿಂದ ಮೂರೇ ವಿಧವಾಗಿವೆ 
ಯೆಂದು ಕಾಪಿಲಸಾಂಖ್ಯಶಾಸ್ತದಲ್ಲಿ ಹೇಳಿದೆ. ಯಥಾವತ್ತಾಗಿ - ಶಾಸ್ತ್ರೋಕ್ತ 
ರೀತಿಯಲ್ಲಿ ಅದನ್ನೂ ಹೇಳುತ್ತೇನೆ, ಕೇಳು. 

ವಿವರಣೆ : ಇಲ್ಲಿ ಕರ್ಮವೆಂದರೆ ಉಳಿದ ಕಡೆ ಹೇಳಿರುವಂತೆ ಕ್ರಿಯೆ. ಹಿಂದಿನ 
ಶ್ಲೋಕದಲ್ಲಿ ಹೇಳಿದ ಕರ್ಮಕಾರಕವಲ್ಲ. 'ತ್ರಿದ್ಧವ' ಎಂದು ಏವಕಾರವನ್ನು 


fea) 


ಹ ಗೀತಾರ್ಥಪ್ರಕಾಶ 


ಸೇರಿಸಿದ್ದು ಆತ್ಮಾತಿರಿಕ್ತವಾದ ಸರ್ವವೂ ಗುಣಮಯವೆಂದೂ ಗುಣದ 

ಉಪಾಧಿಯಿಂದಲೇ ಜೀವಾತ್ಮನು ಕರ್ತೃವೆಂದೂ ಸ್ಪಷ್ಟಗೊಳಿಸುವುದಕ್ಕಾಗಿ. 

ಗುಣಸಂಖ್ಯಾನವೆಂದರೆ ಗುಣಮಯ ಸೃಷ್ಟಿಯನ್ನು ಹೇಳತಕ್ಕ, ಕಪಿಲ ಮುನಿ 

ಪ್ರಣೀತವಾದ ಸಾಂಖ್ಯಶಾಸ್ತ ಅದು ಪರಮಾರ್ಥದಲ್ಲಿ ಬ್ರಹ್ಮ ಒಂದೇ ಎಂಬ 

ವಿಷಯದಲ್ಲಿ ನಮಗೆ ವಿರುದ್ದವಾಗಿದ್ದರೂ ಗುಣ, ಗುಣಗಳ ಕಾರ್ಯ, ಕರ್ತ್ರ್ವತ್ತ, 

ಭೋಕೃತ್ವಗಳ ವಿಷಯದಲ್ಲಿ ಪ್ರಮಾಣವೆಂದು ವೇದಾಂತವು ಅಂಗೀಕರಿಸಿದೆ. 
ಜ್ಞಾನದ ಮೂರು ಭೇದಗಳು - 


ಸರ್ವಭೂತೇಷು ಯೇನೈಕಂ ಭಾವಮವ್ಮಯಮೀಕ್ಸತೇ ! 

ಅವಿಭಕ್ತಂ ವಿಭಕ್ತೇಷು ತಜ್ಜ್ವಾನಂ ವಿದ್ಧಿ ಸಾತ್ತಿಕಮ್‌ ॥ ೨೦ 

ಬಿಡಿಬಿಡಿಯಾಗಿ ಬೇರೆಬೇರೆಯಾಗಿರುವ ಬ್ರಹಾದಿಸ್ಕಾವರಾಂತವಾದ ದೇಹ 
ಗಳಲ್ಲ ಯಾವ ವಿಭಾಗವೂ ಇಲ್ಲದಿರುವ, ಅವ್ಯಯವಾದ - ಕೂಟಸ್ನವಾದ 
ಒಂದೇ ಒಂದು ಆತ್ಮವಸ್ತುವನ್ನು ಯಾವ ಜ್ಞಾನದಿಂದ ಕಾಣುತ್ತಾನೋ ಆ 
ಜ್ಞಾನವು ಸಾತ್ತಿಕವಂದು ತಿಳಿ, 


ವಿವರಣೆ : ಆಕಾಶವು ಸರ್ವವ್ಯಾಪಿಯಾದರೂ ಹೇಗೆ ವಿಭಾಗವಿಲ್ಲದಿರು 
ವುದೋ ಹಾಗ ಸರ್ವವ್ಯಾಪಿಯಾದ ಆತ್ಮದಲ್ಲಿ ಯಾವ ವಿಭಾಗವೂ ಇಲ್ಲ. 


ಪೃಥಕ್ಟೇನ ತು ಯಜ್ಜ್ವಾನಂ ನಾನಾಭಾವಾನ್‌ ಪೃಥಗ್ನಿಧಾನ್‌ | 

ವೇತ್ತಿ ಸರ್ವೇಷು ಭೂತೇಷು ತಜ್ಞ್ವಾನಂ ವಿದ್ಧಿ ರಾಜಸಮ್‌ ॥ ೨೧ 

ಸಮಸ್ತಭೂತಗಳಲ್ಲಿಯೂ ಒಂದೊಂದು ದೇಹಕ್ಕೆ ಬೇರೆಬೇರೆಯಾಗಿ ನಾನಾ 
ಪ್ರಕಾರದ ಅನೇಕ ಆತ್ಮರಿದ್ದಾರಂದು ಯಾವ ಜ್ಞಾನವು ತಿಳಿಯುತ್ತದೆಯೋ - 
ಎಂದರೆ - ಯಾವ ಜ್ಞಾನದಿಂದ ತಿಳಿದುಕೊಳ್ಳುವನೋ ಆ ಜ್ಞಾನವು 
ರಾಜಸವಂದು ತಿಳಿ. 


ವಿವರಣೆ : ನಾನು ಸುಖಿ, ನಾನು ದುಃಖಿಯೆಂದು ಜನರಿಗೆ ಬೇರೆ ಬೇರೆ 
ಅನುಭವಗಳಿರುವುದರಿಂದ ಆತ್ಮದೂ ಅನೇಕರೆಂದು ಕೆಲವರು ತಿಳಿಯುತ್ತಾರೆ. 
ಶರೀರ, ಮನಸ್ಸು - ಎಂಬ ಉಪಾಧಿಗಳನ್ನು ಬೆರೆಸಿಕೊಂಡು ನಾನಾ ಆತ್ಮಗಳಿದ್ದಾ 
ರಂದು ತಿಳಿಯುವ ಈ ದ್ವೈತಭಾವನೆ ರಾಜಸ. 


ಯತ್ತು ಕೃತ್ನುವದೇಕಸ್ಮಿನ್‌ ಕಾರ್ಯೇ ಸಕ್ತಮಹೈತುಕಮ್‌ | 
ಅತತ್ವಾರ್ಥವದಲ್ಲಂ ಚ ತತ್ತಾಮಸಮುದಾಹೃತಮ್‌ ಓಟ ೨೨ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ಪಿಪಿ 


ಜೀವಾತ್ಮನಾಗಲಿ ಈಶ್ವರನೇ ಆಗಲಿ, ಕಾರ್ಯವಾದ ಒಂದು ದೇಹದಲ್ಲಿ 
ಅಥವಾ ಪ್ರತಿಮೆಯಲ್ಲಿ ಪೂರ್ತಿಯಾಗಿ ಅದೇ ಅಳತೆಯಲ್ಲಿ ತುಂಬಿಕೊಂಡಿದ್ದಾ 
ನೆಂಬ ಯುಕ್ತಿಹೀನವಾದ ಯಾವ ಜ್ಞಾನವುಂಟೋ ಅದು ತಾಮಸವನಿಸುತ್ತದೆ. 
ಅದು ಸತ್ಯವಾದ ತತ್ವವನ್ನು ತಿಳಿದದ್ದಲ್ಲ. ಅಂತಹ ಜ್ಞಾನವು ನೀಚವಾದದ್ದು. 

ವಿವರಣೆ : ಆತ್ಮನು ಬೇರೆ ಬೇರೆ ದೇಹದಲ್ಲಿ ಅಷ್ಟೇ ದೇಹಪ್ರಮಾಣದಲ್ಲಿ 
ತುಂಬಿಕೊಂಡಿದ್ದಾನೆ. ಆದ್ದರಿಂದ ಆತ್ಮರು ಅನೇಕರು ಅಥವಾ ದೇಹವೇ ಆತ್ಮ 
ಪ್ರತಿಮೆಯೇ ಈಶ್ವರ - ಎಂದು ತಿಳಿಯುವುದು ತಾಮಸಜ್ಞಾನ. ಪ್ರಾಣಿದೇಹ 
ದಷ್ಟು ಆತ್ಮನ ಪ್ರಮಾಣವೆಂದು ಜೈನರು ಹೇಳುತ್ತಾರೆ. ಅದು ಸರಿಯಲ್ಲ. 

ಕರ್ಮದ ಮೂರು ಭೇದಗಳು” 

ನಿಯತಂ ಸಂಗರಹಿತಮರಾಗದ್ವೇಷತಃ ಕೃತಮ್‌ | 

ಅಫಲಪ್ರೇಪ್ಪುನಾ ಕರ್ಮ ಯತ್ತ್ನತ್ಸಾತ್ತಿಕಮುಚ್ಕತೇ ॥ ೨೩ 

ಫಲಾಪೇಕ್ಷೆಯನ್ನು ಹಿಡಿಯದವನು ನಾನು ಚೆನ್ನಾಗಿ ಮಾಡುತ್ತೇನೆ ಎಂಬ 
ಅಭಿಮಾನವನ್ನು (ಸಂಗವನ್ನು ಇಡದೆ ರಾಗದ್ದೇಷರಹಿತವಾಗಿ ಕರ್ತವ್ಯ 
ಬುದ್ಧಿಯಿಂದ ಮಾಡುವ ನಿತ್ಯಕರ್ಮ ಯಾವುದುಂಟೋ ಅದು ಸಾತ್ತಿಕಕರ್ಮ 
ವನಿಸುತ್ತದ. 

ಯತ್ತು ಕಾಮೇಪುನಾ ಕರ್ಮ ಸಾಹಂಕಾರೇಣ ವಾ ಪುನಃ 

ಕ್ರಿಯತೇ ಬಹುಲಾಯಾಸಂ ತದ್ರಾಜಸಮುದಾಹೃತಮ್‌ ॥ ೨೪ 

ಇನ್ನು ಫಲಾಪೇಕ್ಷಯುಳ್ಳವನು ಗರ್ವದಿಂದಲೂ ಬಹಳ ಆಯಾಸಪಟ್ಟು 
ಕೊಂಡೂ ನಡಸತಕ್ಕ ಯಾವ ಕರ್ಮ ಉಂಟೋ ಅದು ರಾಜಸವೆನಿಸುತ್ತದೆ. 

ಅನುಬಂಧಂ ಕ್ಷಯಂ ಹಿಂಸಾಮನಪೇಕ್ಸ್ಮ ಚ ಪೌರುಷಮ್‌ | 

ಮೋಹಾದಾರಭೃತೇ ಕರ್ಮ ಯತ್ತತ್ತಾಮಸಮುಚ್ಕತೇ ॥ ೨೫ 


ಮುಂದ ಆಗಬಹುದಾದ ಪರಿಣಾಮವನ್ನೂ ತನ್ನ ಶಕ್ತಿಯ ಮತ್ತು ಹಣದ 
ವ್ಯಯವೆಷ್ಟಂಬುದನ್ನೂ ಆಗಬಹುದಾದ ಪ್ರಾಣಿಹಿಂಸೆಯನ್ನೂ ತನ್ನ 
ಸಾಮರ್ಥ್ಯವನ್ನೂ ಲಕ್ಷಿಸದೆ, ಅವಿವೇಕದಿಂದ ಆರಂಭಿಸುವ ಕರ್ಮವು 
ತಾಮಸವನಿಸುತ್ತದೆ. 

ವಿವರಣೆ: ಈ ಮೂರು ಬಗೆಯ ಕರ್ಮಗಳನ್ನು ಮಾಡತಕ್ಕವರೂ 
ಆತ್ಮವಿದರಲ್ಲ - ಎಂದು ತಿಳಿಯಬೇಕು. ಸಾತ್ತಿಕಕರ್ಮವನ್ನು ಮಾಡತಕ್ಕವನು 


ಕ ಗೀತಾರ್ಥಪ್ರಕಾಶ 


ಕರ್ಮಯೋಗಿ. 

ಮೂರು ಬಗೆಯ ಕರ್ತೃಗಳು- 

ಮುಕ್ತಸಂಗೋ5ನಹಂವಾದೀ ಧೃತ್ಯುತ್ಸಾಹಸಮನ್ಹಿತಃ | 

ಸಿದ್ದಸಿದ್ದೋರ್ನಿರ್ವಿಕಾರಃ ಕರ್ತಾ ಸಾತ್ತಿಕ ಉಚ್ಕತೇ ॥ ೨೬ 

ಅರಿ ಇರಿ “ಗೆ ರಿ 

ನಾನು ಚೆನ್ನಾಗಿ ಮಾಡುತ್ತೇನೆ ಎಂಬ ಅಭಿನಿವೇಶವಿಲ್ಲದೆ, ಗರ್ವಪಡದೆ, 
ಧರ್ಯೋತ್ಸಾಹಗಳಿಂದ ಕೂಡಿ, ಫಲಿಸಲಿ ಫಲಿಸದಿರಲಿ ಹರ್ಷವಿಷಾದಗಳಿಲ್ಲದೆ 
ಕರ್ಮವನ್ನು ಮಾಡುವ ನಿರ್ವಿಕಾರಚಿತ್ತನಾದ ಕರ್ತನು ಸಾತ್ತಿಕನನಿಸಿ 
ಕೊಳ್ಳುತ್ತಾನೆ. 

ರಾಗೀ ಕರ್ಮಫಲಪ್ರೇಪ್ಪುರ್ಲುಬ್ಕೋ ಹಿಂಸಾತತೋ ಶುಚಿಃ | 

ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ ॥ ೨೭ 

ಇಷ್ಟವಸ್ತುಗಳಲ್ಲಿ ಅನುರಾಗವನ್ನಿಟ್ಟಿ, ಕರ್ಮದ ಫಲದಲ್ಲಿ ಆಸೆಯನ್ನಿಟ್ಟು, 
ಲೋಭಿಯೂ ಪೀಡಾಕರನೂ ಅಶುಚಿಯೂ ಆಗಿ, ಕಾರ್ಯವು ಫಲಿಸಿದಾಗ 
ಹರ್ಷವನ್ನೂ ಫಲಿಸದಿದ್ದಾಗ ಶೋಕವನ್ನೂ ಪಡತಕ್ಕ ಕರ್ತನು ರಾಜಸ 
ನೆನಿಸುತಾನೆ. 

ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಶಠೋ ನೈಷ್ಟತಿಕೋತಲಸಃ | 

ವಿಷಾದೀ ದೀರ್ಥಸೂತ್ರೀ ಚ ಕರ್ತಾ ತಾಮಸ ಉಚ್ಯತೇ ॥ ೨೮ 

ಸಾಕಷ್ಟು ಎಚ್ಚರಿಕ ವಹಿಸದವನೂ ಸಂಸ್ಕಾರವಿಲ್ಲದ ಬಾಲಿಶನೂ 
ಅವಿನೀತನೂ ವಂಚಕನೂ ಅನ್ಯರ ಕಲಸವನ್ನು ಹಾಳುಮಾಡತಕ್ಕ ನೈಷ್ಕತಿಕನೂ 
ಸೋಮಾರಿಯೂ ಜೋಲುಮೋರೆಯವನೂ ಕಾಲಹರಣಮಾಡುತ್ತ ಬಹು 
ನಿಧಾನವಾಗಿ ಮಾಡುವ ದೀರ್ಫ್ಥಸೂತ್ರಿಯೂ ಆದ ಕರ್ತನು ತಮೋಗುಣದವ 
ನೆನ್ನಿಸುತ್ತಾನೆ. 

ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತಿವಿಧಂ ಶೃಣು | 

ಪ್ರೋಚ್ಛಮಾನಮಶೇಷೇಣ ಪೃಥಕ್ಟೇನ ಧನಂಜಯ ॥ ೯ 

ಧನಂಜಯ-ಅರ್ಜುನ, ಈಗ ಬುದ್ಧಿ ಮತ್ತು ಧೃತಿ - ಇವುಗಳಿಗೆ 
ಗುಣಿನಿಮಿತ್ತವಾಗಿರುವ ಮೂರು ವಿಧಗಳನ್ನು ಕೇಳು. ಅದನ್ನು ಪೂರ್ತಿಯಾಗಿ 
ವಿಂಗಡಿಸಿ ಹೇಳುತ್ತೇನೆ. 

ಬುದ್ದಿಯ ಮೂರು ವಿಧಗಳು- 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೭೯ 


ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಟ 

ಬಂಧಂ ಮೋಕ್ಬಂ ಚ ಯಾ ವೇತ್ತಿ ಬುದ್ಧಿಃ ಸಾ ಪಾರ್ಥ ಸಾತ್ರಿಕೀ ॥ 

ಪ್ರವೃತ್ತಿಮಾರ್ಗವನ್ನೂ ನಿವೃತ್ತಿಮಾರ್ಗವನ್ನೂ ಶಾಸ್ತ್ರವಿಹಿತವಾದ್ದರಿಂದ 
ಮಾಡಬೇಕಾದ್ದನ್ನೂ ನಿಷಿದ್ದವಾದ್ದರಿಂದ ಮಾಡಬಾರದ್ದನ್ನೂ ಯಾವುದರಲ್ಲಿ 
ಭಯವಿದಯೆಂಬುದನ್ನೂ ಯಾವುದರಲ್ಲಿ ಭಯವಿಲ್ಲವೆಂಬುದನ್ನೂ ಸಕಾರಣ 
ವಾಗಿ ಬಂಧಸ್ವರೂಪವನ್ನೂ ಸಕಾರಣವಾಗಿ ಮೋಕ್ಷಸ್ತರೂಪವನ್ನೂ ಯಾವ 
ಬುದ್ದಿಯು ತಿಳಿದುಕೊಳ್ಳುತ್ತದೆಯೋ, ಪಾರ್ಥ, ಅದು ಸಾತ್ತಿಕಬುದ್ಧಿ ಜಃ 

ವಿವರಣೆ : ಹಿಂದ ಜ್ಞಾನದ ಮೂರು ಭೇದಗಳನ್ನು ಹೇಳಿದ್ದಾಗಿದೆ. ಜ್ಞಾನಕ್ಕೂ 
ಬುದ್ಧಿಗೂ ಇರುವ ವ್ಯತ್ಯಾಸವೇನು? ಅಂತಃಕರಣವನ್ನು ಇಲ್ಲಿ ಬುದ್ಧಿಯೆಂದು 
ಹೇಳಿದ್ದಾರೆ. ಅದು ಒಂದು ಸೂಕ್ಷದ್ರವ್ಯ. ಅದನ್ನು ಸೂಕ್ಷ್ಮಂದ್ರಿಯವೆಂದೂ 
ಹೇಳುತ್ತಾರೆ. ಅದು ಮಾಡುವ ವ್ಯಾಪಾರವನ್ನನುಸರಿಸಿ ಮನಸ್ಸು, ಬುದ್ದಿ, ಚಿತ್ತ 
ಅಹಂಕಾರ - ಎಂದು ಅಂತಃಕರಣದಲ್ಲಿ ನಾಲ್ಕು ಭೇದಗಳಾಗುತ್ತವ. 
ನಿಶ್ಚಯವನ್ನು ಮಾಡತಕ್ಕದ್ದು ಅಂತಃಕರಣದ (ಬುದ್ದಿಯ) ಒಂದು ವೃತ್ತಿ ಎಂದರೆ 
ವ್ಯಾಪಾರವು ಜ್ಞಾನವನಿಸಿಕೊಳ್ಳುತ್ತದೆ. ಜ್ಞಾನವು ವೃತ್ತಿ ಬುದ್ಧಿಯು 
ವೃತ್ತಿಮತ್‌-ವೃತ್ತಿಯುಕ್ತ ಎಂದು ಇವುಗಳಲ್ಲಿ ವ್ಯತ್ಯಾಸವಿದೆ. "ಇದು ಕರ್ತವ್ಯ' 
ಎಂದು ಬುದ್ಧಿಯು ನಿರ್ಣಯಿಸಿದಾಗ "ಇದು ಕರ್ತವ್ಯ' ಎಂಬ ಜ್ಞಾನವು 
ಬುದ್ಧಿಯಲ್ಲಿ ಹುಟ್ಟುತ್ತದೆ - ಎಂದು ಶಾಸ್ತ್ರ ಪ್ರಕ್ರಿಯೆ. ಉದಾಹರಣೆಗೆ: ಅಗ್ನಿಯು 
ಒಂದು ದ್ರವ್ಯ, ಸುಡುವುದು ಅದರ ವ್ಯಾಪಾರ. ಜಲ ಒಂದು ದ್ರವ್ಯ, ಒದ್ದ 
ಮಾಡುವುದು ಅದರ ವ್ಯಾಪಾರ. ಅಂತಃಕರಣವೆಂಬ ಉಪಾಧಿಯಿಂದ ಕೂಡಿದ 
ಚಿದಾಭಾಸನನ್ನು ಜೀವ ಎನ್ನುತ್ತಾರೆ. ಜೀವನೇ ಕರ್ತಾ. ಬುದ್ದಿಯು ಅವನ ಕರಣ. 
ಇಲ್ಲಿ ಕರಣವನ್ನೇ ಕತನ್ಯವಿನಂತೆ ಭಾವಿಸಿ "ಯಾವ ಬುದ್ಧಿಯು ತಿಳಿದುಕೊಳ್ಳು 
ತ್ತದೆಯೋ' ಎಂದು ಹೇಳಿದೆ. ಬುದ್ಧಿಯೆಂಬ ಅಂತಃಕರಣದಲ್ಲಿ ಜ್ಞಾನವು 
ಹುಟ್ಟುತ್ತದೆ ಎಂದರ್ಥ. 

ಯಯಾ ಧರ್ಮಮಧರ್ಮಂ ಚೆ ಕಾರ್ಯಂ ಚಾಕಾರ್ಯಮೇವ ಚ! 

ಅಯಥಾವತ್ತಜಾನಾತಿ ಬುದ್ಧಿಃ ಸಾ ಪಾರ್ಥ ರಾಜಸೀ ॥ ೩೧ 


ಯಾವುದು ಧರ್ಮಾಧರ್ಮಗಳನ್ನೂ ಕಾರ್ಯಾಕಾರ್ಯಗಳನ್ನೂ ವಿಮರ್ಶಿ 
ಸಿಯೂ ಯಥಾವತ್ತಾಗಿ ತಿಳಿದುಕೊಳ್ಳದೇ ಹೋಗುವುದೋ ಅದು ರಾಜಸ 


೨೮೦ ಗೀತಾರ್ಥಪ್ರಕಾಶ 


ಅಧರ್ಮಂ ಧರ್ಮಮಿತಿ ಯಾ ಮನ್ಯತೇ ತಮಸಾವೃತಾ | 

ಸರ್ವಾರ್ಥಾನ್ದಿಪರೀತಾಂಶ್ಚ ಬುದ್ಧಿಃ ಸಾ ಹಾರ್ಥ ತಾಮಸೀ ॥ ೩೨ 

ಯಾವುದು ತಮೋಗುಣದ ಆವರಣಕ್ಕೆ ಒಳಗಾಗಿ ಅಧರ್ಮವನ್ನು 
ಧರ್ಮವೆಂದೂ ಜ್ಞೇಯವಾದ ಸರ್ವವಿಷಯವನ್ನು ತಲೆಕಳಗಾಗಿಯೂ 
ತಿಳಿದುಕೊಳ್ಳುತ್ತದೆಯೋ, ಪಾರ್ಥ, ಅದು ತಾಮಸಬುದ್ದಿ. 

ಧೃತಿಯ ಮೂರು ವಿಧಗಳು- 

ಧೃತ್ಮಾ ಯಯಾ ಥಾರಯತೇ ಮನಃಪ್ರಾಣೇಂದ್ರಿಯಕ್ರಿಯಾಃ | 

ಯೋಗೇನಾವ್ಮಭಿಚಾರಿಣ್ಮಾ ಧೃತಿಃ ಸಾ ಪಾರ್ಥ ಸಾತ್ತ್ವಿಕೀ ॥ ೩೩ 

ಚಿತ್ತದ ಏಕಾಗ್ರತೆಯೆಂಬ ಯೋಗದಿಂದ ಅವ್ಯಭಿಚರಿತವಾದ ಎಂದರೆ 
ಅನ್ಯವಿಷಯಕ್ಕೆ ಹೋಗಿ ಏರುಪೇರನ್ನು ಪಡೆಯದ ಯಾವ ಧೃತಿಯಿಂದ 
ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ವ್ಯಾಪಾರಗಳನ್ನು ಅನ್ಯತ್ರ ಚಲಿಸದಂತ 
ಬಿಗಿಹಿಡಿದುಕೊಳ್ಳುತ್ತಾನೋ ಅಂತಹ ಧೃತಿಯು ಸಾತ್ತಿಕವಾದದ್ದು. 

ವಿವರಣೆ : ಧೃತಿಯೂ ಸಹ ಒಂದು ಅಂತಃಕರಣವೃತ್ತಿ, ಧೀರತೆಯಿಂದ 
ಪಟ್ಟುಹಿಡಿಯುವುದಂದರ್ಥ. (Firmness, self Command). ಮನಸ್ಸು - 
ಮೊದಲಾದವುಗಳ ಕ್ರಿಯೆಯನ್ನು ಧರ್ಮವಿರುದ್ದವಾಗಿ ಹೋಗದಂತೆ ಬಿಗಿಹಿಡಿ 
ಯುವುದು ಸಾತ್ತಿಕಧೃತಿ. 

ಯಯಾ ತು ಧರ್ಮಕಾಮಾರ್ಥಾನ್‌ ಧೃತ್ಮಾ ಧಾರಯತೇ 8ರ್ಜುನ | 

ಪ್ರಸಂಗೇನ ಫಲಾಕಾಂಕ್ಸೀ ಧೃತಿಃ ಸಾ ಪಾರ್ಥ ರಾಜಸೀ ॥ ೩೪ 

ಆದರೆ ಯಾವ ಧೃತಿಯಿಂದ ಧರ್ಮ, ಅರ್ಥ, ಕಾಮಗಳು ತನಗೆ ಬೇಕೆಂದು 
ಮನಸ್ಸಿನಲ್ಲಿ ನಿಶ್ಚಯಿಸಿಕೊಳ್ಳುತ್ತಾನೋ ಆಯಾ ಸಂದರ್ಭಕ್ಕೆ ತಕ್ಕಹಾಗೆ 
ಫಲವನ್ನೂ ಬಯಸುತ್ತಾನೋ ಆ ಧೃತಿಯು ರಾಜಸವಾದದ್ದು. 

ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ಟ 

ನ ವಿಮುಂಚತಿ ದುರ್ಮೇಧಾ ಧೃತಿಃ ಸಾ ಪಾರ್ಥ ತಾಮಸೀ ॥ ೩೫ 


ತಿಳಿಗೇಡಿಯಾದವನು ಯಾವ ಧೃತಿಯಿಂದ ನಿದ್ರೆ, ಏನಾಗುವುದೋ ಎಂಬ 
ಹದರಿಕ, ದುಃಖ, ಅನಿಷ್ಟ ಪ್ರಾಪ್ತಿಯಾದಾಗ ಜೋಲುಮೋರೆಹಾಕುವ ವಿಷಾದ, 
ಸೂಕ್ಕು ಇವುಗಳನ್ನು ಬಿಡುವುದಿಲ್ಲವೋ - ಮತ್ತಮತ್ತೆ ಅನುಭವಿಸುತ್ತಲೇ 
ಇರುವನೋ, ಅರ್ಜುನ, ಅದು ತಾಮಸವಾದ ಧೃತಿ. 


ಅಧ್ಯಾಯ ೧೮ - ಮೋಕ್ಟಸಂನ್ಯಾಸಯೋಗ ೮೧ 


ಇವೆಲ್ಲವುಗಳ ಫಲವಾದ ಸುಖವೂ ಮೂರು ವಿಧ- 


ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ 1 
ಅಭ್ಕಾಸಾದ್ರಮತೇ ಯತ್ರ ದುಃಖಾಂತಂ ಚ ನಿಗಚ್ಛತಿ [ ೩೬ 


ಭರತಕುಲೋತ್ತಮ, ಸುಖವು ಮೂರು ವಿಧವಾಗಿರುವುದನ್ನು ಹೇಳುತ್ತೇನೆ, 
ಕೇಳು. ಅಭ್ಯಾಸ ಮಾಡುತ್ತ ಕ್ರಮಕ್ರಮವಾಗಿ ಯಾವ ಸುಖದಲ್ಲಿ 
ಓಲಾಡುತ್ತಾನೋ (ವಿಷಯಸುಖದಂತೆ ಥಟ್ಟನೆ ಧುಮುಕುವುದಿಲ್ಲವೋ) 
ದುಃಖದ ಕೊನೆಯನ್ನೇ ಮುಟ್ಟಿಬಿಡುತ್ತಾನೋ - (ಅಂತಹ ಸಾತ್ರಿಕಸುಖದ 
ಲಕ್ಷಣವನ್ನು ಮೊದಲು ಹೇಳುತ್ತೇನೆ ಅದು ಯಾವುದೆಂದರೆ- 

ಯತ್ತದಗ್ರೇ ವಿಷಮಿವ ಪರಿಣಾಮೇತಮೃತೋಷಪಮಮ್‌ । 

ತತ್ಸುಖಂ ಸಾತ್ತಿಕಂ ಪ್ರೋಕ್ತಮಾತೃಬುದ್ಧಿಪುಸಾದಜಮ್‌ ॥ ೩೭ 

ಯಾವ ಸುಖವು ಮೂದಲು ಅದಕ್ಕಾಗಿ ಯತ್ನಿಸುವ ಕಾಲದಲ್ಲಿ ವಿಷದಂತ 
ಕಹಿಯಾಗಿ ದುಃಖಕಾರಿಯಾಗಿರುವುದೋ ಪರಿಣಾಮದಲ್ಲಿ ಅಮೃತದಂತೆ 
ಸಿಹಿಯಾಗಿ ಆನಂದಮಯವಾಗಿರುವುದೋ ಅದು ಸಾತ್ತಿಕವಾದ ಸುಖ. 
ಆತ್ಮವಿಷಯಕವಾದ ಬುದ್ದಿಯ ನೃರ್ಮಲ್ಯದಿಂದ ಅದು ಹುಟ್ಟುತ್ತದೆ. 

ವಿವರಣೆ : ಈ ಸುಖವನ್ನು ಪಡೆಯಲು ಆರಂಭದಲ್ಲಿ ವೈರಾಗ್ಯ, ಚಿತ್ತದ 
ಏಕಾಗ್ರತ, ಧ್ಯಾನ-ಮೊದಲಾದವು ಇರಬೇಕಾದ್ದರಿಂದ ಕಷ್ಟಕರವಾಗಿ ಕಾಣುತ್ತದೆ. 
ಪರಿಣಾಮದಲ್ಲಿ ವೃರಾಗ್ಯಾದಿಗಳು ಪರಿಪಾಕಗೊಂಡಾಗ ಆ ಸುಖವೇ 
ಪರಮರಮಣೀಯವಾಗಿರುತ್ತದೆ. ಬುದ್ದಿಯು ರಜೋಗುಣ ತಮೋಗುಣಗಳ 
ಕೂಳೆಯನ್ನು ನೀಗಿಕೊಂಡಾಗ ಅದರಲ್ಲಿ ನೈರ್ಮಲ್ಯವುಂಟಾಗುತ್ತದ. 

ವಿಷಯೇಂದ್ರಿಯಸಂಯೋಗಾದತ್ತದಗ್ರೇಕಮೃತೋಪಮಮ್‌ ಟ 

ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಮ್‌ ॥ ೩೮ 

ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಬಂಧವಾದಾಗ ಅದರಿಂದ ಹುಟ್ಟುವ 
ಯಾವ ವಿಷಯಸುಖ ಉಂಟೋ ಅದು ಆರಂಭದಲ್ಲಿ, ಅಮೃತದಂತ ಇದ್ದು 
ಪರಿಣಾಮದಲ್ಲಿ ವಿಷಕ್ಕೆ ಸದೃಶವಾಗುತ್ತದೆ. ಅದು ರಾಜಸಸುಖವಂದು 
ಸ್ಮೃತವಾಗಿದೆ. 

ವಿವರಣೆ : ಬಲ, ವೀರ್ಯ, ಉತ್ಸಾಹ, ಬುದ್ದಿಶಕ್ತಿ — ಮೊದಲಾದವು 
ನಾಶವಾಗುವುದರಿಂದ ವಿಷಯಸುಖವು ಕೇಡನ್ನು ತಂದೊಡ್ಡುತ್ತದೆ. ನಾನಾ 


೨೮೨ ಗೀತಾರ್ಥಪ್ರಕಾಶ 


ರೋಗಗಳಿಗೂ ಅದು ಕಾರಣ. 


ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತನಃ ಟ 

ನಿದ್ರಾಲಸ್ಮಪ್ರಮಾದೋತ್ಮಂ ತತ್ತಾಮಸಮುದಾಹೃತಮ್‌ ॥ ೩೯ 

ಯಾವುದು ಬುದ್ಧಿಗೆ ಮಂಕನ್ನು ಹಿಡಿಸಿ . ಮೊದಲಿನಿಂದ ಕಡೆಯವರೆಗೆ 
ಸುಖವಾಗಿ ಕಾಣುವುದೋ ಆ ಸುಖವು ತಾಮಸವಾದದ್ದು. ನಿದ್ರೆ, 
ಸೋಮಾರಿತನ, ಮನೋರಾಜ್ಯವನ್ನು ಕಲ್ಪಿಸಿಕೊಂಡು ಕರ್ತವ್ಯದಲ್ಲಿ ಪ್ರಮಾದ 
- ಮುಂತಾದುದರಿಂದ ಇದು ಹುಟ್ಟುತ್ತದೆ. 

ಟಿಪ್ಪಣಿ : ಮಾದಕವಸ್ತುಗಳ ಸೇವನೆಯಿಂದ ಕಾಣುವ ಸುಖವೂ ತಾಮಸ. 

ನ ತದಸ್ತಿ ಪೃಥಿವ್ಕಾಂ ವಾ ದಿವಿ ದೇವೇಷು ವಾ ಪುನಃ 

ಸತ್ತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಮಾತ್ರಿಭರ್ಗುಣೈಃ ॥ ೪೦ 

ಈ ಪೃಥ್ವಿಯಲ್ಲಾಗಲಿ ಆಕಾಶದಲ್ಲಾಗಲಿ ದೇವತೆಗಳಲ್ಲಾಗಲಿ ಈ 
ಪ್ರಕೃತಿಜನ್ಯವಾದ ಮೂರು ಗುಣಗಳಿಂದ ಮುಕ್ತವಾದ ಒಂದು ಪ್ರಾಣಿಯಾಗಲಿ 
ವಸ್ತುವಾಗಲಿ ಇಲ್ಲವೇ ಇಲ್ಲ. 

ಬ್ರಾಹ್ಮಣಕ್ಬತ್ರಿಯವಿಶಾಂ ಶೂದ್ರಾಣಾಂ ಚ ಪರಂತಪ ಟ 

ಕರ್ಮಾಣಿ ಪುವಿಭಕ್ತಾನಿ ಸ್ವಭಾವಪ್ರಭವೈರ್ಗುಣ್ಟೆಃ ॥ ೪೧ 

ಹೇ ಪರಂತಪ, ಬ್ರಾಹ್ಮಣ ಕ್ಷತ್ರಿಯ ವೃಶ್ಯರಿಗೂ ಶೂದ್ರರಿಗೂ ಸ್ವಭಾವ 
ಜನ್ಯವಾದ ಗುಣಗಳಿಗೆ ಅನುಸಾರವಾಗಿ ಅವರವರ ಕರ್ಮಗಳು ಬೇರೆ 
ಬೇರೆಯಾಗಿ ಗೊತ್ತುಮಾಡಲ್ಪಟ್ಟಿವೆ. 

ವಿವರಣೆ : ಸ್ವಭಾವ ಎ ಈಶ್ವರನ ತ್ರಿಗುಣಾತಕವಾದ ಮಾಯೆಯೆಂಬ ಪ್ರಕೃತಿ 
ಅಥವಾ ಜನ್ಮಾಂತರದಲ್ಲಿ ಅವರವರು ಪಡದ ಸಂಸ್ಕಾರವೇ ಸ್ವಭಾವ. 

ಶಮೋ ದಮಸ್ತಪಃ ಶೌಚಂ ಕ್ಪಾಂತಿರಾರ್ಜವಮೇವ ಚ | 

ಜ್ಞಾನಂ ವಿಜ್ಞಾನಮಾಸ್ತಿಕ್ಕಂ ಬ್ರಹ್ಮಕರ್ಮ ಸ್ವಭಾವಜಮ್‌ ॥ ೪೨ 

ಬಾಹ್ಯೇಂದ್ರಿಯನಿಗ್ರಹ, ಮನೋನಿಗ್ರಹ, ತಪಸ್ಸು, ದೇಹವಾಜನಸ್ಸುಗಳಲ್ಲಿ 
ಶುಚಿತ್ವ, ತಾಳ್ಯ ಯಜುಮುದ್ಧಿ, ವೇದಾದಿಶಾಸ್ತಾರ್ಥಜ್ಞಾನ, ಸ್ವಾನುಭವ, 
ವೇದಾರ್ಥದಲ್ಲಿ ಅಚಲವಾದ ನಂಬಿಕೆ - ಇವು ಬ್ರಾಹಣನಿಗೆ ಸ್ವಭಾವಜನ್ಯವಾದ 
ಕರ್ತವ್ಯಗಳು. 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೮೩ 


ಶೌರ್ಯಂ ತೇಜೋ ಧೃತಿರ್ದಾಕ್ಸ್ಯಂ ಯುದ್ಧೇ ಚಾಪ್ಕಪಲಾಯನಮ್‌ | 
ದಾನಮೀಶ್ವರಭಾವಶ್ನ ಕ್ಪಾತಂ ಕರ್ಮ ಸ್ನಭಾವಜಮ್‌ ॥ ೪೩ 
ಚ ಅ ವ 

ಪರಾಕ್ರಮ, ಎದುರಿಸುವ ಕೆಚ್ಚು, ಎಷ್ಟು ಶ್ರಮವಾದರೂ ಜಗ್ಗದಿರುವ ಪಟ್ಟು, 
ಯುದ್ದದಲ್ಲಿ ಹದರಿ ಒಡದೆ ನಿಲ್ಲುವುದು, ಪಾತ್ರದಲ್ಲಿ ದಾನ, ಪ್ರಭುತ್ವ - ಇವು 
ಕ್ಷತ್ರಿಯನಿಗೆ ಸ್ವಭಾವಜನ್ಯವಾದ ಕರ್ತವ್ಯಗಳು. 

ಕೃಷಿಗೌರಕ್ಷ್ಯವಾಣಿಜ್ಕಂ ವೈಶ್ಯಕರ್ಮ ಸ್ವಭಾವಜಮ್‌ | 

ಪರಿಚರ್ಯಾತ೫ಂ ಕರ್ಮ ಶೂದ್ರಸ್ಕಾಪಿ ಸ್ವಭಾವಜಮ್‌ ॥ ೪೪ 

ಭೂವ್ಯವಸಾಯ, ಗೋರಕ್ಷಣೆ (ಪಶುಪಾಲನೆ), ವಾಣಿಜ್ಯ - ಇವು ವೈಶ್ಯನಿಗೆ 
ಸ್ವಭಾವಜನ್ಯವಾದ ಕರ್ಮಗಳು. ಸೇವೆ - ಮುಂತಾದ ದೃಹಿಕಶ್ರಮಪಡುವುದು 
ಶೂದ್ರನಿಗೆ ಸ್ವಭಾವಜನ್ಯವಾದ ಕರ್ತವ್ಯ. 

ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೇ ನರಃ | 

ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು ॥ ೪೫ 

ಹೀಗಿರುವ ತನ್ನ ತನ್ನ ಕರ್ಮದಲ್ಲಿ ಶ್ರದ್ಧೆಯಿಂದ ತೊಡಗಿರುವ ಪ್ರತಿಯೊಬ್ಬ 
ಮನುಷ್ಯನೂ ಜ್ವಾನನಿಷ್ಕಾಯೋಗ್ಯತೆಯೆಂಬ ಸಿದ್ದಿಯನ್ನು ಪಡಯುತ್ತಾನ. 
ಸ್ವಕರ್ಮನಿರತನಾದವನು ಈ ಸಿದ್ದಿಯನ್ನು ಹೇಗ ಪಡಯುತ್ತಾನೆಂಬುದನ್ನು 
ಕೇಳು. 

ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಮ್‌ | 

ಸ್ವಕರ್ಮಣಾ ತಮಭೃರ್ಚ್ಛ ಸಿದ್ಧಿಂ ವಿಂದತಿ ಮಾನವಃ ॥ ೪೬ 


ಅಂತರ್ಯಾಮಿಯಾದ ಯಾವ ಈಶ್ವರನಿಂದ ಸಮಸ್ತಭೂತಗಳ ಉತ್ಪತ್ತಿ 
ಯಾಗಿದೆಯೋ ಅಥವಾ ಆ ಭೂತಗಳ ಕ್ರಿಯೆಯು ನಡೆಯುತ್ತದೆಯೋ, 
ಯಾರಿಂದ ಇದಲ್ಲ ವಿಶ್ವವೂ ವ್ಯಾಪ್ತವಾಗಿದಯೋ ಆ ಈಶ್ವರನನ್ನು ಮಾನವನು 
ತನಗ ವಿಹಿತಕರ್ಮದಿಂದ ಅರ್ಚಿಸಿದರ, ಜ್ಞಾನನಿಷ್ಕಾಯೋಗ್ಯತಯೆಂಬ 
ಸಿದ್ದಿಯನ್ನು ಪಡೆಯುತ್ತಾನೆ. 

ಶ್ರೇಯಾನ್‌ ಸ್ವಧರ್ಮೊೋ ವಿಗುಣಃ ಪರಧರ್ಮಾತ್‌ ಸ್ವನುಷ್ಠಿತಾತ್‌ | 

ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಲಿಷಮ್‌ ॥ ೪೭ 

ತನ್ನ ಧರ್ಮವು ಯಾವುದಾದರೂ ಕೊರತೆಯಿಂದ ಕೂಡಿದ್ದರೂ ಚೆನ್ನಾಗಿ 
ಅನುಷ್ಕಾನ ಮಾಡಿದ ಪರಮಧರ್ಮಕ್ಕಿಂತಲೂ ಸ್ವಧರ್ಮವು ಹೆಚ್ಚು 


೨೮೪ ಗೀತಾರ್ಥಪ್ರಕಾಶ 


ಶ್ರೇಯಸ್ಕರವಾದದ್ದು. ಸ್ವಭಾವದಿಂದ ನಿಯತವಾದ ಸ್ವಕೀಯಕರ್ಮವನ್ನು 
ಆಚರಿಸತಕ್ಕವನಿಗೆ ಯಾವ ಪಾಪವೂ ತಗಲುವುದಿಲ್ಲ. 

ವಿವರಣೆ : ಕ್ಷತ್ರಿಯನಿಗೆ ಬಂಧುಮಿತ್ರರನ್ನು ಯುದ್ಧದಲ್ಲಿ ಕೊಲ್ಲಬೇಕಾದ 
ಪ್ರಸಂಗವು ದೋಷವಾಗಿ ಕಾಣಬಹುದು. ಅದು ಅನಿವಾರ್ಯವಾದ್ದರಿಂದ 
ದೋಷಾವಹವಲ್ಲ. 


ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್‌ | 
ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ಲ್ನಿರಿವಾವೃತಾಃ ॥ ೪೮ 


ಕೌಂತೇಯ, ತನ್ನ ಹುಟ್ಟಿನಿಂದಲೇ ಅನುಗುಣವಾಗಿ ಬಂದ ಕರ್ಮವು 
ದೋಷಯುಕ್ತವಾಗಿದ್ದರೂ ಅದನ್ನು ತ್ಯಜಿಸಬಾರದು. ಏಕಂದರೆ, ಬೆಂಕಿಯನ್ನು 
ಹೂಗೆಯು ಆವರಿಸಿಕೊಂಡಿರುವಂತೆ, ಸರ್ವಕರ್ಮಗಳಲ್ಲಿಯೂ ಒಂದು 
ಕೂರತ ಇದ್ದೇ ಇರುತ್ತದೆ. 

ವಿವರಣೆ : ಆದ್ದರಿಂದ ಅಜ್ಞನು ತನಗೆ ವಿಹಿತವಾದ ಸ್ವಧರ್ಮದ ಕರ್ತವ್ಯ 
ವನ್ನು ಆಚರಿಸುತ್ತಿರಬೇಕು. ಕರ್ಮವನ್ನು ಪೂರ್ತಿಯಾಗಿ ತ್ಯಜಿಸಲು ಅವನಿಂದ 
ಶಕ್ಕವಲ್ಲ. 

ಜ್ಞಾನಿಯು ಸರ್ವಕರ್ಮತ್ಯಾಗವನ್ನು ಮಾಡಬಲ್ಲನು. ಹೇಗಂದರ- 

ಅಸಕ್ತಬುದ್ಧಿಃ ಸರ್ವತ್ರ ಜಿತಾತ್ಮಾ ವಿಗತಸ್ಪೃಹಃ ! 

ನೈಷ್ಯರ್ಮ್ವಸಿದ್ದಿಂ ಪರಮಾಂ ಸಂನ್ಕಾಸೇನಾಧಿಗಚ್ಛತಿ ॥ ೯ 

(ಆಸಕ್ತಿಗೆ ಕಾರಣಗಳಾದ ಪುತ್ರಕಳತ್ರಾದಿ) ಸಮಸ್ತ ವಿಷಯಗಳಲ್ಲಿಯೂ 
ಆಸಕ್ತಿಯಿಲ್ಲದ ಬುದ್ಧಿಯುಳ್ಳೆವನೂ ಮನಸ್ಸನ್ನು ಜಯಿಸಿದವನೂ ಭೋಗದಲ್ಲಿ 
ಆಸಯನ್ನು ತೂರದವನೂ ಆದ ಮನುಷ್ಯನು ಸರ್ವಕರ್ಮಗಳ ಸಂನ್ಯಾಸದಿಂದ 
ಉತ್ಕೃಷ್ಟವಾದ ನೃಷ್ಕರ್ಮ್ಯಸಿದ್ದಿಯನ್ನು ಪಡೆಯುತ್ತಾನೆ. 

ವಿವರಣೆ : ನಿಷ್ಠರ್ಮವಾದ ಪರಬ್ರಹವಸ್ತ್ರುವನ್ನು ಅರಿತುಕೊಂಡಾಗ 
ಸಾಧಕನು ನಿಷ್ಕರ್ಮನನಿಸುತ್ತಾನೆ. ಅದೇ ನೃಷ್ಯರ್ಮ್ಯಸಿದ್ದಿ. ಅಥವಾ ನಿಷ್ಕ್ರಿಯ 
ವಾದ ಆತಸ್ವರೂಪದಲ್ಲಿ ನೆಲನಿಲ್ಲುವುದು ನೈಷ್ಕರ್ಮ್ಯಸಿದ್ಧಿ. ಅವಿದ್ಯೆಯಿಂದ 
ಆತ್ಮನಲ್ಲಿ ಕರ್ಮವು ಆರೋಪಿತವಾಗಿದ. ಅವಿದ್ಯೆಯು ಪೂರ್ತಿಯಾಗಿ ತೂಲಗಿದ 
ಮೇಲೆ ಆತ್ಮನಾದ ತನ್ನಲ್ಲಿ ಯಾವ ಕರ್ಮವೂ ಇಲ್ಲ. "ಗುಣಾ ಗುಣೇಷು 
ವರ್ತಂತೇ' (೩-೨೮) - ಎಂದು ತಿಳಿಯುತ್ತಾನೆ. ಆದ್ದರಿಂದಲೇ "ಸರ್ವ 
ಕರ್ಮಾಣಿ ಮನಸಾ ಸಂನ್ಕಸ್ಕ್ಯಾಸ್ತೇ ಸುಖಂ ವಶೀ' (೫-೧೩) ಎಂಬ ಮಾತು 


ಅಧ್ಯಾಯ ೧೮ - ಮೋಕ್ಟಸಂನ್ಯಾಸಯೋಗ ೨೮೫ 


ಉಪಪನ್ನವಾಗುತ್ತದೆ. ದೇಹಧಾರಣೆಗೆ ಮಾಡುವ ಕರ್ಮವು ಅವನ ದೃಷ್ಟಿಯಲ್ಲಿ 
ಕರ್ಮವೇ ಅಲ್ಲ. ಇಂದ್ರಿಯಾದಿಗಳು ಕರ್ಮವನ್ನು ಮಾಡುತ್ತವೆ. ನಾನು 
ನಿಷ್ಕರ್ಮ-ಎಂದು ನಿರ್ಧರಿಸಿಕೊಳ್ಳುವುದೇ ನೃಷ್ಯರ್ಮ್ಯಸಿದ್ದಿ | 

ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾ*5ಶ್ನೋತಿ ನಿಬೋಧ ಮೇ | 

ಸಮಾಸೇನೈವ ಕೌಂತೇಯ ನಿಷ್ಮಾ ಜ್ಞಾನಸ್ಕ ಯಾ ಪರಾ ॥ ೫೦ 

(ಹಿಂದೆ ಹೇಳಿದ (೧೮-೪೬) ಜ್ಞಾನನಿಷ್ಕಾಯೋಗ್ಯತೆಯೆಂಬ) ಸಿದ್ದಿಯನ್ನು 
ಪಡದುಕೂಂಡ ಕರ್ಮಯೋಗಿಯು ಬ್ರಹ್ಮವನ್ನು ಹೇಗೆ ಹೊಂದುತ್ತಾನೆಂಬು 
ದನ್ನು ಸಂಕ್ಷೇಪವಾಗಿ ಹೇಳುತ್ತೇನೆ, ಕೇಳು. ಕೌಂತೇಯ, ಈ ಬ್ರಹಪ್ರಾಪ್ತಿ 
ಯೆಂಬುದು ಜ್ಞಾನದ ಪರಾನಿಷ್ಕ (ಕಡೆಯ ಅವಧಿ, ಮುಕ್ತಾಯ). 

ವಿವರಣೆ : ಜ್ಞಾನನಿಷ್ಠಾಯೋಗ್ಯತಯೆಂಬ ಸಿದ್ದಿಯಿಂದ ಆತ್ಮಜ್ಞಾನನಿಷ್ಠ 
ಯಂಬ ಪರಮಸಿದ್ದಿ ದೊರೆಯುತ್ತ! ದೆ. 


ಬುದ್ದಾ, ವಿಶುದ್ಧಯಾ ಯುಕ್ತೋ ಧೃತ್ಮಾತ್ಸಾನಂ ನಿಯಮ್ಮ ಚ | 
ಶಬ್ದಾದೀನ್ಹಿಷಯಾಂಸ್ಕಕ್ವ್ವಾ ರಾಗದ್ದೇಷೌ ವ್ರುದಸ್ಕ ಚ ॥ ೫೧ 
ಸಂಶಯ ಮತ್ತು ಭ್ರಾಂತಿಗಳಿಲ್ಲದ ಶುದ್ಧವಾದ ನಿಶ್ಚ ಯಾತಕಬುದ್ದಿಯಿಂದ 

ಜು el ಧೀರತಯಿಂದ ಶರೀರೇಂದ್ರಿ ಯಗಳನ್ನು ಒಡಿತದಲ್ಲಿಟ್ಟು, 'ಶಬ್ದಾದಿ 
ಷಯಗಳನ್ನೂ ಅವುಗಳಲ್ಲಿ ರಾಗದ್ವ್ದೇಷಗಳನ್ನೂ ತಳ್ಳಿಹಾಕಿ- 


ವಿವರಣೆ : ಸಾಧನೆಗೆ ದೇಹದ ಆವಶ್ಯಕತೆ ಇರುವುದರಿಂದ ದೇಹಯಾತ್ರಗೆ 
ಶಬ್ದ ಸ್ಪರ್ಶಾದಿ ವಿಷಯಗಳು ಬೇಕಾಗುತ್ತವೆ. ಆದ್ದರಿಂದ ಶರೀರಸ್ಥಿತಿಗೆ 
ಬೇಕಾದಷ್ಟು ಮಾತ್ರ ವಿಷಯಗಳನ್ನು ರಾಗದ್ವೇಷಗಳಿಲ್ಲದೆ ಸ್ವೀಕರಿಸಬೇಕು. 
ಶರೀರಸ್ಥಿತಿಗೆ ಅನಾವಶ್ಯಕವಾದ ವಿಷಯಗಳನ್ನು ಸಂಪೂರ್ಣವಾಗಿ ತ್ಯಜಿಸ 
ಬೇಕೆಂದು ಅಭಿಪ್ರಾಯ. 

ವಿವಿಕ್ತಸೇವೀ ಲಘ್ವಾಶೀ ಯತವಾಕ್ಕಾಯಮಾನಸಃ | 

ಧ್ಕಾನಯೋಗಪರೋ ನಿತ್ಯಂ ವೈರಾಗ್ಕಂ ಸಮುಪಾಶ್ರಿತಃ ॥ ೫.೨ 

ಜನಸಂಚಾರವಿಲ್ಲದ ಏಕಾಂತಸ್ಮಳವನ್ನು ಸೇರಿ, ಲಘುವಾದ ಆಹಾರವನ್ನು 
ಸ್ವೀಕರಿಸುತ್ತ, ಮಾತು ದೇಹ ಮನಸ್ಸುಗಳನ್ನು ನಿಯಂತ್ರಿಸಿದವನಾಗಿ, ದೃಷ್ಟವಾದ 
ಮತ್ತು ಅದೃಷ್ಟವಾದ ಫಲದಲ್ಲಿ ವೈರಾಗ್ಯವನ್ನು ತಳೆದು ಸರ್ವದಾ ಧ್ಯಾನಯೋಗ 
ಪರನಾಗಿರಬೇಕು. 


೨೮೬ ಗೀತಾರ್ಥಪ್ರಕಾಶ 


ವಿವರಣೆ : ಧ್ಯಾನ ತ ಅಷಷ ಯೋಗ ಎ ಆತ್ಮನಲ್ಲಿ 
ಮನಸ್ಸನ್ನು ಏಕಾಗ್ರವಾಗಿ ನಿಲ್ಲಿಸುವುದು. ಮಂತ್ರಜಪ - ಮೊದಲಾದ 
ಅನ್ಯಕರ್ತವ್ಯವಿಲ್ಲ ಎಂದು ಸೂಚಿಸುವುದಕ್ಕಾಗಿ ಶ್ಲೋಕದಲ್ಲಿ ನಿತ್ಯಂ ಎ ಸರ್ವದಾ 
ಎಂದು ಹೇಳಿದ. 


ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಮ್‌ | 
ವಿಮುಚ್ಕ ನಿರ್ಮಮಃ ಶಾಂತೋ ಬ್ರಹಭೂಯಾಯ ಕಲ್ಪತೇ ॥ ೫೩ 


ಮತ್ತು ದೇಹೇಂದ್ರಿಯಾದಿಗಳಲ್ಲಿ ನಾನು ಎಂಬ ಅಹಂಕಾರವನ್ನೂ 
ಅಮಾನುಷಕಾರ್ಯವನ್ನು ಮಾಡಬಲ್ಲ ಯೋಗಬಲದ ಸಾಮರ್ಥ್ಯವನ್ನೂ 
ಹರ್ಷದಿಂದ ಉನ್ಮಾರ್ಗಕೈಳಸುವ ದರ್ಪವನ್ನೂ ವಿಷಯಾಭಿಲಾಷಯನ್ನೂ 
ಕ್ರೋಧವನ್ನೂ ಶರೀರಯಾತ್ರೆಗೆ ಬೇಕಾಗದ ವಸ್ತುಗಳ ಪರಿಗ್ರಹವನ್ನೂ 
ಪರಿತ್ಯಜಿಸಿ, ಶರೀರವು ಉಳಿದಿರಬೇಕೆಂಬ ವಿಷಯದಲ್ಲಿ: ಕೂಡ ಮಮತೆಯನ್ನು 
ವರ್ಜಿಸಿ, ಯಾವ ಹರ್ಷಾಯಾಸಗಳೂ ಇಲ್ಲದೆ ಶಾಂತನಾಗಿರತಕ್ಕ ಜ್ಞಾನನಿಷ್ಠನು 
ಬ್ರಹ್ಮವೇ ಆಗುವುದಕ್ಕೆ ಸಮರ್ಥನಾಗುತ್ತಾನೆ. 

ಬಹ್ಮಭೂತಃ ಪ್ರಸನ್ನಾತ್ಮಾನ ಶೋಚತಿ ನ ಕಾಂಕ್ಸತಿ 1 

ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೇ ಪರಾಮ್‌ ॥ ೫೪ 

ಹೀಗೆ ಕ್ರಮವಾಗಿ ಬ್ರಹಸ್ತರೂಪನಾದವನು ತನ್ನಲ್ಲಿಯೇ ಪ್ರಸನ್ನತಯನ್ನು 
ತಳೆದು ಯಾವುದೊಂದು ಪದಾರ್ಥದ ಕೊರತೆಯಿಂದ ಕುದಿಯುವುದೂ ಇಲ್ಲ, 
ಅದನ್ನು ಬಯಸುವುದೂ ಇಲ್ಲ. ಆತನು ಸರ್ವಭೂತಗಳೂ ತನ್ನಂತೆಯೇ 
ಎಂದು ಅವುಗಳಲ್ಲಿ ಸಮಬುದ್ದಿಯನ್ನಿಟ್ಟು ನನ್ನಲ್ಲ ಜ್ಞಾನವೆಂಬ ಪರಾಭಕ್ತಿಯನ್ನು 
ಪಡೆಯುತ್ತಾನೆ. 

ವಿವರಣೆ : "ಚತುರ್ವಿಧಾ ಭಜಂತೇ ಮಾಮ್‌' (೭-೧೬) ಎಂಬ ಶ್ಲೋಕದಲ್ಲಿ 
ಜ್ಞಾನಿಯು ತನ್ನ ಭಕ್ತನೆಂದು ಭಗವಂತನು ಹೇಳಿದ್ದಾನೆ. ನಾಲ್ಕು ಬಗೆಯ ಭಕ್ತರಲ್ಲಿ 
ಜ್ಞಾನಿಯೇ ಶ್ರೇಷ್ಠನಾದ ಭಕ್ತನೆಂದೂ "ಜ್ಞಾನೀ ತ್ವಾತ್ಮ್ಯವ ಮೇ ಮತಮ್‌' 
ಎಂದೂ ತಿಳಿಸಿದ್ದಾನೆ. ಆದ್ದರಿಂದ ಪರಾಭಕ್ತಿಯೆಂದರೆ ಆತ್ಮಜ್ಞಾನವೆಂದು 
ತಿಳಿಯಬೇಕು. 

ಭಕ್ತಾ ಮಾಮಭಿಜಾನಾತಿ ಯಾವಾನ್ಮಶ್ಚಾಸ್ಮಿ ತತ್ವತಃ 1 

ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೇ ತದನಂತರಮ್‌ ॥ ೫೫ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೮೭ 


ಈ ಜ್ಞಾನಲಕ್ಷಣಭಕ್ತಿಯಿಂದ, ನಾನು (ಉಪಾಧಿಕೃತ ಭೇದಗಳ ಮೂಲಕ) 
ಎಷ್ಟು ಆಗಿದ್ದೇನೆ, ವಸ್ತುತಃ ನಿಜವಾದ ನನ್ನ ಸ್ವರೂಪವೇನೆಂಬುದು ಅವನಿಗೆ 
ಗೊತ್ತಾಗುತ್ತದೆ. ಆ ಭಕ್ತಿಯಿಂದ ನನ್ನನ್ನು ಅರಿತುಕೊಂಡು ಅನಂತರ ನನ್ನನ್ನು 
ಪ್ರವೇಶಿಸುತ್ತಾನೆ. 

ವಿವರಣೆ : ಉಪಾಧಿಯಾದ ಮಾಯೆಯಿಂದ ಪರಮಾತ್ಮನು ಪಂಚ 
ಭೂತಾತಕವಾದ ಸ್ಮಾವರಜಂಗಮಗಳ ರೂಪದಲ್ಲಿ ವಿಶ್ವವೇ ಆಗಿದ್ದಾನೆ. "ನಾನು 
ಎಷ್ಟು ಆಗಿದ್ದೇನೆ” ಎಂಬುದರಿಂದ ಇದು ಸೂಚಿತವಾಗಿದೆ. ಪರಮಾರ್ಥದಲ್ಲಿ 
ನಾನು ಅಜ, ಅಜರ, ಅಮರ, ಅಭಯನಾಗಿದ್ದೇನೆ - ಎಂದು ಅಭಿಪ್ರಾಯ. 
"ಅರಿತುಕೊಂಡು ಅನಂತರ ಪ್ರವೇಶಿಸುತ್ತಾನೆ' ಎಂಬಲ್ಲಿ ಅರಿತುಕೊಳ್ಳುವುದು, 
ಪ್ರವೇಶಿಸುವುದು ಎಂದು ಎರಡು ಕ್ರಿಯೆಗಳಿಲ್ಲ. ಅರಿತುಕೊಳ್ಳುವುದಕ್ಕೆ 
ಇನ್ನೊಂದು ಫಲವಿಲ್ಲ. ಅರಿತುಕೊಳ್ಳುವುದೂ ಪ್ರವೇಶಿಸುವುದೂ ಜ್ಞಾನವೆಂಬ 
ಒಂದೇ ಅರ್ಥವನ್ನು ಬೋಧಿಸುತ್ತವೆ. "ಸ್ನಾನವನ್ನು ಮಾಡಿ ಸ್ನಾನಕ್ರಿಯೆಯನ್ನು 
ಮುಗಿಸಿದನು” ಎಂದು ಹೇಳುವಂತೆ ಈ ಪ್ರಯೋಗ. ಅನಂತರ ಎಂದರೆ 
ಜ್ಞಾನಸಮಕಾಲದಲ್ಲಿ - ನಡುವ ಕಾಲವನ್ನು ಕಳೆಯದೆ ಎಂದರ್ಥ. 

ಸರ್ವಕರ್ಮಾಣ್ಮಪಿ ಸದಾ ಕುರ್ವಾಣೋ ಮದ್ದ ಪಾಶ್ರಯಃ ! 

ಮತ್ತನಾದಾದವಾಪ್ನೋತಿ ಶಾಶ್ವತಂ ಪದಮವ್ಮಯಮ್‌ ॥ ೫೬ 

ಎಲ್ಲ ಕರ್ಮಗಳನ್ನೂ (ನಿಷಿದ್ದಕರ್ಮವನ್ನು ಸಹ) ಸದಾ ಮಾಡುತ್ತಿದ್ದರೂ 
ಸರ್ವಾತಖಾವವನ್ನೂ ನನಗ ಅರ್ಪಿಸಿದ ಭಕ್ತನು ನನ್ನ ಅನುಗ್ರಹದಿಂದ 
ಶಾಶ್ವತವಾದ ವಿಷ್ಣುಪದವನ್ನು - ಮೋಕ್ಷವನ್ನು ಪಡೆಯುತ್ತಾನೆ. 

ಎವರಣೆ : ನನಗೆ ಶರಣಾದವನು ನಿಷಿದ್ದಕರ್ಮವನ್ನು ಮಾಡುವುದೇ ಇಲ್ಲ 
ಮಾಡುತ್ತಿದ್ದರೆ, ಅವನಿಗೆ ಸದ್ಭುದ್ಧಿಯನ್ನಿತ್ತು ಉದ್ದರಿಸುವನು - ಎಂದು 
ಅಭಿಪ್ರಾಯ. 

ಚೇತಸಾ ಸರ್ವಕರ್ಮಾಣಿ ಮಯಿ ಸಂನ್ಮಸ್ಮ್ಥ ಮತ್ತರಃ | 

ಬುದ್ಧಿಯೋಗಮುಪಾಶ್ರಿತ್ಕ ಮಚ್ಚಿತ್ತಃ ಸತತಂ ಭವ ॥ ೫೭ 

ಆದಕಾರಣ, ಇಹಕ್ಕಾಗಿ ಪರಕ್ಕಾಗಿ ಮಾಡುವ ಸಕಲಕರ್ಮಗಳನ್ನೂ 
ವಿವೇಕಬುದ್ದಿಯಿಂದ ನನಗ - ಈಶ್ವರಾರ್ಪಣವಾಗಲಿ - ಎಂದು ಒಪ್ಪಿಸಿ, 
ವಾಸುದೇವನಾದ ನಾನೇ ಪರಮಗಮ್ಯನೆಂದು ತಿಳಿದಿರು: ಬುದ್ದಿಯನ್ನು 
ಸಮಾಧಾನದಲ್ಲಿಟ್ಟುಕೊಂಡು ಅನನ್ಯಶರಣನಾಗಿ ಸತತವೂ ನನ್ನಲ್ಲಿಯೇ 


೨೮೮ ಗೀತಾರ್ಥಪ್ರಕಾಶ 


ಚಿತ್ತವನ್ನಿಟ್ಟಿರು. 

ಟಪ್ಪಣಿ : "ಉಪಾಶ್ರಿತ್ಯ' ಎಂಬಲ್ಲಿ “ಅಪಾಶ್ರಿತ್ಯ' ಎಂದೂ ಪಾಠ ಉಂಟು. 
ಅರ್ಥದಲ್ಲಿ ವೃತ್ಯಾಸವಿಲ್ಲ. 

ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪಹಾದಾತ್ತರಿಷ್ಕಸಿ | 

ಅಥ ಚೇತ್ತಮಹಂಕಾರಾನ್ನ ಶ್ರೋಷ್ಠಸಿ ವಿನಂಕ್ಸ್ಯಸಿ ॥ ೫೮ 

ಹೀಗೆ ನೀನು ಸತತವೂ ನನ್ನಲ್ಲಿಯೇ ಚಿತ್ತವನ್ನಿಟ್ಟರೆ, ದುರ್ಗಮವಾದ ಎಲ್ಲ 
ಸಾಂಸಾರಿಕ ಕ್ಷೇಶಗಳನ್ನೂ ನನ್ನ ಅನುಗ್ರಹದಿಂದ ದಾಟಿಹೋಗುವೆ. ಹಾಗಲ್ಲದೆ 
"ನಾನೇ ಬಲ್ಲವನು' ಎಂಬ ಅಹಂಕಾರದಿಂದ ನನ್ನ ಮಾತನ್ನು ಕೇಳದಿದ್ದರೆ 
ಹಾಳಾಗಿಹೋಗುತ್ತೀಯೆ! 

ಯದಹಂಕಾರಮಾಶ್ರಿತ್ತ ನ ಯೋತ್ಸ ಇತಿ ಮನ್ಯಸೇ 1 

ಮಿಥ್ಕೈಷ ವ್ಯವಸಾಯಸ್ತೇ ಪ್ರಕೃತಿಸ್ತಾಂ ನಿಯೋಕ್ಸೃತಿ ॥ ೫೯ 

ನಾನು ಬಲ್ಲವನು - ಎಂಬ ಅಹಂಕಾರವನ್ನು ತಳೆದು "ನಾನು ಯುದ್ಧ 
ಮಾಡುವುದಿಲ್ಲ” ಎಂದು ಸಂಕಲ್ಪಿಸುವೆಯಾದರೆ, ಈ ನಿನ್ನ ನಿಶ್ಚಯವು 
ವ್ಯರ್ಥವಾಗುವುದು. ಕ್ಷತ್ರಿಯಸ್ವಭಾವವು ನಿನ್ನನ್ನು ಯುದ್ಧಕ್ಕೆ ಪ್ರೇರಿಸಿಯೇ 
ಬಿಡುವುದು. 

ಸ್ವಭಾವಜೇನ ಕೌಂತೇಯ ನಿಬದ್ಧಃ ಸ್ವೇನ ಕರ್ಮಣಾ | 

ಕರ್ತುಂ ನೇಚ್ಛಸಿ ಯನ್ಮೋಹಾತ್‌ ಕರಿಷ್ಠಸ್ಥವಶೋಪಪಿ ತತ್‌ ॥ ೬೦ 


ಕೌಂತೇಯ, ಕ್ಷತ್ರಿಯಸ್ವಭಾವಜನ್ಯವಾದ ನಿನ್ನ ಶೌರ್ಯಾದಿಕರ್ಮದಿಂದ 
ನೀನು ನಿಯಂತ್ರಿತನಾಗಿದ್ದೀಯ. ಅವಿವೇಕದಿಂದ ಯುದ್ಧವನ್ನು ಮಾಡಲೊಲ್ಲೆ 
ನನ್ನುತ್ತೀಯಲ್ಲ, ಪ್ರಕೃತಿಗೆ ವಶನಾಗಿ ಪರತಂತ್ರನಾದ ನೀನು ಯುದ್ಧವನ್ನು 
ಮಾಡಿಯೇ ತೀರುವೆ. 

ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇಇ$ರ್ಜುನ ತಿಷ್ಕತಿ | 

ಭ್ರಾಮಯನ್‌ ಸರ್ವಭೂತಾನಿ ಮಂತ್ರಾರೂಢಾನಿ ಮಾಯಯಾ ॥ ೬೧ 


ಅರ್ಜುನ, ಪ್ರಭುವಾದ ಈಶ್ವರನು ಸರ್ವಪ್ರಾಣಿಗಳ ಹೃದಯದೇಶದಲ್ಲಿ 
ಇದ್ದು, ತಿರುಗುಯಂತ್ರವನ್ನೇರಿದ ಬೊಂಬೆಗಳನ್ನು ತಿರುಗಿಸುವಂತೆ, ತನ್ನ 
ಮಾಯೆಯಿಂದ ಈ ಪ್ರಾಣಿಗಳನ್ನು ತಿರುಗಿಸುತ್ತಿದ್ದಾನೆ. 


ಟಪ್ಪಣಿ : “ಯಂತ್ರಾರೂಢಾನಿ' ಎಂಬಲ್ಲಿ "ಇವ' ಶಬ್ದವನ್ನು ಅಧ್ಯಾಹಾರ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೮೯ 


ಮಾಡಿಕೊಳ್ಳಬೇಕು. ಅಥವಾ ದೇಹವೆಂಬ ಯಂತ್ರವನ್ನೇರಿದ ಪ್ರಾಣಿಜೀವರನ್ನು 
ಎಂದೂ ಅರ್ಥಮಾಡಬಹುದು. 


ತಮೇವ ಶರಣಂ ಗಚ್ಛ ಸರ್ವಭಾವೇನ ಭಾರತ | 
ತತ್ನನಾದಾತ್ಸರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ಚತಮ್‌ ॥ ೬೨ 


ಹೇ ಭರತಕುಲೋತ್ಪನ್ನ-ಅರ್ಜುನ, ಅಂತರ್ಯಾಮಿಯಾದ ಆ ಈಶ್ವರ 
ನನ್ನೇ ಸರ್ವಭಾವದಿಂದಲೂ - ಮನೋವಾಕ್ಕಾಯಗಳಿಂದಲೂ ಶರಣೆಂದು 
ಆಶ್ರಯಿಸು. ಆತನ ಅನುಗ್ರಹದಿಂದ ಪರಮಶಾಂತಿಯನ್ನೂ ಶಾಶ್ವತವಾದ 
ಪರಮಪದವನ್ನೂ ಪಡೆಯುವೆ. 

ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಮಾದ್ದುಹತರಂ ಮಯಾ | 

ವಿಮೃಶ್ಚೈತದಶೇಷೇಣ ಯಥೇಚ್ಛಸಿ ತಥಾ ಕುರು ॥ ೬೩ 

ಈ ಪ್ರಕಾರವಾಗಿ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದ ಈ ಜ್ಞಾನವನ್ನು ನಿನಗ 
ಹೇಳಿದ್ದೇನೆ. ಇದೆಲ್ಲವನ್ನೂ ಪೂರ್ತಿಯಾಗಿ ಪರ್ಯಾಲೋಚಿಸಿ, ನಿನಗೆ ಹೇಗೆ 
ಇಚ್ಛೆಯಾಗುವುದೋ ಹಾಗೆ ಮಾಡು. 

ವಿವರಣೆ : ಯೋಗ್ಯನಾದ ಅಧಿಕಾರಿಗೆ ಮಾತ್ರ ಬ್ರಹ್ಮವಿದ್ಯಯನ್ನು 
ಹೇಳಬಹುದಾದ್ದರಿಂದ ಇದು ಪರಮರಹಸ್ಯವಾದ ವಿದ್ಯೆ. ಇಷ್ಟು ಉಪದೇಶ 
ವನ್ನು ಪಡೆದವನು ತಪ್ಪು ಮಾಡುವುದಿಲ್ಲವೆಂದು ಶ್ರೀಕೃಷ್ಣನು ಅರ್ಜುನನಿಗೆ 
"ನಿನಗೆ ತಿಳಿದಂತೆ ಮಾಡು' - ಎಂದು ಇಚ್ಛಾಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. 

ಹಲವಾರು ತೊಡಕಿನ ವಿಷಯಗಳನ್ನು ಗೀತಾಶಾಸ್ತ್ರದಲ್ಲಿ ಹೇಳಿದ್ದರಿಂದ, 
ಅದಲ್ಲವನ್ನೂ ಪರ್ಯಾಲೋಚಿಸುವುದು - ವಿಶೇಷವಾಗಿ ಯುದ್ಧಪ್ರಸಂಗದಲ್ಲಿ 
ಅರ್ಜುನನಿಗೆ ಕಷ್ಟವಾದೀತೆಂದು ಭಗವಂತನು ಪರಮಕಾರುಣ್ಯದಿಂದ ಒಂದು 
ಸುಲಭಮಾರ್ಗವನ್ನೀಗ ಹೇಳುತ್ತಾನೆ- 


ಸರ್ವಗುಹೃತಮಂ ಭೂಯಃ ಶೃಣು ಮೇ ಪರಮಂ ವಚಃ ಟ 

ಇಷ್ಟೋಇಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಮ್‌ ॥ ೬೪ 

ನಾನು ಹೇಳುವ ಅತ್ಯಂತ ರಹಸ್ಯವಾದ ಒಂದು ಶ್ರೇಷ್ಠ ಹಿತೋಪದೇಶ 
ವಾಕ್ಯವನ್ನು ಇನ್ನೊಮ್ಮೆ ಕೇಳು. ನನಗೆ ನೀನು ಬಹಳ ಪ್ರೀತಿಪಾತ್ರನಾದ್ದರಿಂದ 
ನಿನಗೆ ಶ್ರೇಯಸ್ಕರವಾದದ್ದನ್ನು ಹೇಳುತ್ತೇನೆ. 


19 


೨೯೦ ಗೀತಾರ್ಥಪ್ರಕಾಶ 


ಮನ್ಮನಾ ಭವ ಮದ್ದಕ್ತೋ ಮದ್ಕಾಜೀ ಮಾಂ ನಮಸ್ಕರು ! 

ಮಾಮೇವೈಷ್ಠಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋ$ಸಿ ಮೇ ॥ ೬೫ 

ಏನೆಂದರೆ, ಪರಮೇಶ್ವರನಾದ ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸು. ನನ್ನ 
ಭಕ್ತನಾಗಿ ನನ್ನನ್ನು ಪೂಜಿಸುತ್ತ ನನಗೆ ನಮಸ್ಕರಿಸುತ್ತಿರು. ಹೀಗೆ ಮಾಡುತ್ತಿದ್ದರೆ, 
ಅರ್ಜುನ, ನಿನಗೆ ಸತ್ಯವಾಗಿ ಪ್ರತಿಜ್ಞೆಮಾಡಿ ಹೇಳುತ್ತೇನೆ - ನೀನು ನನ್ನನ್ನೇ 
ಸೇರಿಕೊಳ್ಳುವೆ. ಏಕೆಂದರೆ, ನೀನು ನನಗೆ ಪ್ರೀತಿಪಾತ್ರನಾಗಿದ್ದೀಯೆ. 


ವಿವರಣೆ : ಭಗವಂತನ ಈ ಸತ್ಯಪ್ರತಿಜ್ಜೆಯನ್ನರಿತು ಮುಮುಕ್ಷುವಾದವನು 
ಭಕ್ತಿಗೆ ಕಾಲಾಂತರದಲ್ಲಿ ಮೋಕ್ಷಫಲವಿದೆಯಂದು ನಂಬಿ ಭಗವದ್ಭಕ್ತನಾಗಬೇಕು 
-ಎಂದು ಅಭಿಪ್ರಾಯ. ಕರ್ಮಯೋಗನಿಷ್ಠಯ ಪರಮರಹಸ್ಯವಾದ ಈಶ್ವರಭಕ್ತಿ 
ಯನ್ನಿಲ್ಲಿಗೆ ತಿಳಿಸಿ ಮುಗಿಸಿದ್ದಾಯಿತು. 

ಈಗ ಕರ್ಮಯೋಗನಿಷ್ಠೆಯ ಫಲವಾದ ಸಮ್ಯಗ್‌ದರ್ಶನವನ್ನು ಕುರಿತು 
ಕಡೆಯದಾಗಿ ಭಗವಂತನು ಈ ಮಾತನ್ನು ಹೇಳುತ್ತಾನೆ- 


ಸರ್ವಧರ್ಮಾನ್‌ ಪರಿತ್ಮಜ್ಮ ಮಾಮೇಕಂ ಶರಣಂ ವ್ರಜ 1 
ಅಹಂ ತ್ವಾ ಸರ್ವಪಾಪೇಭ್ಕೋ ಮೋಕ್ಸಯಿಷ್ಕಾಮಿ ಮಾ ಶುಚಃ ॥ ೬೬ 


ಸರ್ವಧರ್ಮಗಳನ್ನೂ - ಎಂದರ - ಸರ್ವಕರ್ಮಗಳನ್ನೂ ಪರಿತ್ಯಜಿಸಿ 
ಸರ್ವಜೈತನ್ಯಸ್ವರೂಪನಾದ ನನ್ನೊಬ್ಬನನ್ನೇ (ನಿನ್ನ ಆತ್ಮವೆಂದು) ಶರಣು 
ಹೊಂದು. ಹೀಗೆ ನಿಶ್ಚಯಿಸಿದ ನಿನ್ನನ್ನು ಹುಟ್ಟುಸಾವುಗಳನ್ನುಂಟುಮಾಡುವ 
ಪಾಪಗಳಂಬ ಎಲ್ಲ ತೂಡಕುಗಳಿಂದಲೂ ನಾನು ಬಿಡುಗಡ ಮಾಡುವೆನು. 
ಚಿಂತಿಸಬೇಡ, 

ವಿವರಣೆ : ಇಲ್ಲಿ ಕರ್ಮಸಂನ್ಯಾಸಪೂರ್ವಕವಾದ ಜ್ಞಾನನಿಷ್ಠಯನ್ನು ಸಂಕ್ಷೇಪ 
ವಾಗಿ ಹೇಳಿ ಉಪಸಂಹಾರ ಮಾಡಲಾಗಿದೆ. ಅರ್ಜುನನ ನೆವದಿಂದ ಎಲ್ಲ 
ಮುಮುಕ್ಟುಗಳಿಗೂ ಮಾಡಿದ ಬೋಧ ಇದು. 


ಇದಂ ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ | 

ನ ಚಾಶುಶ್ರೂಹವೇ ವಾಚ್ಕಂ ನ ಚ ಮಾಂ ಯೋತಭ್ಯಸೂಯತಿ ॥ ೬೭ 

ನಾನು ನಿನಗೆ ಹೇಳಿದ ಈ ಆತ್ಮವಿಚಾರಶಾಸ್ತವನ್ನು ತಪಸ್ವಿಯಲ್ಲದವನಿಗೆ 
ಹೇಳಬಾರದು. ತಪಸ್ವಿಯಾದರೂ ಗುರುದೇವತಾಭಕ್ತಿರಹಿತನಿಗೆ ಹೇಳಬಾರದು. 
ತಪಸ್ವಿಯೂ ಭಕ್ತನೂ ಆದರೂ ಗುರುಶುಶ್ರೂಷೆ ಮಾಡದೆ ಇರುವ ಅಥವಾ 
ಕೇಳಲು ಕುತೂಹಲವಿಲ್ಲದ ಮನುಷ್ಯನಿಗೆ ಎಂದಿಗೂ ತಿಳಿಸಬಾರದು. 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೯೧ 


ಈಶ್ವರನಾದ ನನ್ನನ್ನು ಯಾವನು “ಇವನೂಬ್ಬ ಆತ್ಮಪ್ರಶಂಸಕ' ಎಂದು 
ದ್ವೇಷಿಸುತ್ತಾನೋ ಅವನಿಗೂ ತಿಳಿಸಬಾರದು. 

ವಿವರಣೆ : ಶಾಸ್ತ್ರಸಂಪ್ರದಾಯದ ವಿಧಿಯನ್ನು ಇಲ್ಲಿ ತಿಳಿಸಲಾಗಿದೆ. 

ಭಗವಂತನಲ್ಲಿ ಅಸೂಯೆಯಿಲ್ಲದವನಾಗಿ, ತಪಸ್ವಿಯಾಗಿ, ಭಕ್ತನಾಗಿ, 
ಶುಶ್ರೂಷುವಾಗಿರುವವನಿಗೆ ಈ ಶಾಸ್ತ್ರವನ್ನು ಉಪದೇಶಿಸಬೇಕು - ಎಂದು 
ತಾತ್ತರ್ಯ. ತಪಸ್ವಿ ಎ ಈಶ್ವರಪ್ರೀತಿಗಾಗಿ ವಿಹಿತಕರ್ಮಗಳನ್ನು ದೃಹಿಕ ಶ್ರಮದ 
ಗಣನೆಯಿಲ್ಲದೆ ಶ್ರದ್ಧೆಯಿಂದ ಆಚರಿಸುತ್ತ ಇಂದ್ರಿಯಗಳನ್ನು ಬಿಗಿಹಿಡಿದು 
ಆತ್ಮಚಿಂತನ ಮಾಡತಕ್ಕವನು. "ಮೇಧಾವಿನೇ ತಪಸ್ವಿನೇ ವಾ' ಎಂದು ಯಾಸ್ಕರು 
ವಿಕಲ್ಪವನ್ನು ಹೇಳಿರುವುದರಿಂದ (ನಿರುಕ್ತ ೨-೧-೬) ತಪಸ್ವಿಯಲ್ಲದಿದ್ದರೂ 
ಉಳಿದ ಭಕ್ತಿ ಮುಂತಾದ ಗುಣಗಳಿರುವ ಮೇಧಾವಿಗೆ ಹೇಳಬಹುದಂದು 
ಗೊತ್ತಾಗುತ್ತದೆ. 

ಯ ಇದಂ ಪರಮಂ ಗುಹ್ಮಂ ಮದ್ಭಕ್ರೇಷ್ಟಭಿಧಾಸ್ಕತಿ | 

ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಠತ್ಕಸಂಶಯಃ ॥ ೬೮ 

ಯಾವಾತನು ಪರಮಗುಹ್ಯವಾದ ಈ ಗೀತಾಶಾಸ್ತ್ರವನ್ನು, ನನ್ನಲ್ಲ ಉತ್ತಮ 
ವಾದ ಭಕ್ತಿಯನ್ನಿಟ್ಟು - ಪರಮಗುರುವಾದ ಭಗವಂತನ ಸೇವೆಯನ್ನು ಮಾಡು 
ತ್ರಿದ್ದೇನ - ಎಂಬ ನಂಬಿಕೆಯಿಂದ-ನನ್ನ ಭಕ್ತರಿಗೆ ತಿಳಿಸಿಕೊಡುತ್ತಾನೋ ಆತನು 
ನನ್ನನ್ನೇ ಸೇರಿಕೊಳ್ಳುತ್ತಾನೆ - ಮುಕ್ತನಾಗಿಯೇ ಆಗುತ್ತಾನೆ. ಈ ವಿಷಯದಲ್ಲಿ 
ಸಂಶಯವಿಲ್ಲ. 

ವಿವರಣೆ : ಇಲ್ಲಿ ಭಕ್ತಿಯನ್ನು ಮತ್ತೆ ಎತ್ತಿರುವುದರಿಂಹ, ಬರಿಯ ಭಕ್ತಿ 
ಯೊಂದರಿಂದಲೇ ಶಾಸ್ರೋಪದೇಶವನ್ನು ಪಡೆಯಲು ಅರ್ಹತೆ ಬರುತ್ತದ ಎಂದು 
ನಿಶ್ಚಯಿಸಬಹುದು. 

ನ ಚ ತಸ್ಮಾನನುಷ್ಮೇಷು ಕಶ್ಲಿನ್ನೇ ಪ್ರಿಯಕೃತ್ತಮಃ 1 

ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ ॥ ೬೯ 

ಹೀಗೆ ಸಂಪ್ರದಾಯಾನುಸಾರವಾಗಿ ನನ್ನ ಭಕ್ತರಿಗೆ ಈ ಶಾಸ್ತ್ರವನ್ನು 
ಹೇಳಿಕೊಡುವವನಿಗಿಂತಲೂ ಹೆಚ್ಚಾಗಿ ನನಗೆ ಪ್ರಿಯವಾದ್ದನ್ನು ಮಾಡುವವನು 
ಮನುಷ್ಯರಲ್ಲಿ ಇನ್ನು ಯಾವನೂ ಇಲ್ಲ. ಅವನಿಗಿಂತ ನನಗ ಪ್ರಿಯತರನಾದವನು 
ಭೂಮಿಯ ಮೇಲೆ ಹುಟ್ಟುವುದೂ ಇಲ್ಲ. 


೨೯೨ ಗೀತಾರ್ಥಪ್ರಕಾಶ 


ಅಧ್ಯೇಷ್ಠತೇ ಚ ಯ ಇಮಂ ಧರ್ಮಂ ಸಂವಾದಮಾವಯೋಃ |! 
ಜ್ಞಾನಯಜ್ಞೇನ ತೇನಾಹಮಿಷ್ಟಃ ಸ್ಕಾಮಿತಿ ಮೇ ಮತಿಃ ॥ ೭೦ 


ನಮ್ಮಿಬ್ಬರ ಧರ್ಮಯುಕ್ತವಾದ ಈ ಸಂವಾದವನ್ನು ಯಾವಾತನು 
ಪಠಿಸುತ್ತಾನೋ ಆತನು ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸುತ್ತಾನೆಂದು ನನ್ನ 
ನಿಶ್ಚಯವಿದೆ. 

ವಿವರಣೆ : ಶ್ರೇಯಾನ್‌ ದ್ರವ್ಯಮಯಾದ್ಯಜ್ಞಾತ್‌ ಜ್ಞಾನಯಜ್ಞಃ ಪರಂತಪ 
(೪-೩೩) ಎಂದು ಹೇಳಿದ್ದಾಗಿದೆ. ಅರ್ಥವು ಗೊತ್ತಿಲ್ಲದೆ ಕೇವಲ ಪಾರಾಯಣ 
ದಿಂದಲೂ ಫಲವಿದೆ. ಅರ್ಥಜ್ಞಾನಪೂರ್ವಕವಾಗಿ ಪಠಿಸಿದರೆ ಇನ್ನೂ ಅಧಿಕ ಫಲ 
ಉಂಟು. 


ಶ್ರದ್ಧಾವಾನನಸೂಯಶ್ಚ ಶೃಣುಯಾದಷಿ ಯೋ ನರಃ | 
ಸೋಪಿ ಮುಕ್ತಃ ಶುಭಾನ್‌ ಲೋಕಾನ್‌ 
ಪ್ರಾಪ್ನುಯಾತ್ಸುಣ್ಮಕರ್ಮಣಾಮ್‌ ॥ ೭೧ 


ಶ್ರದ್ಧಾವಂತನೂ ಅಸೂಯೆಯಿಲ್ಲದವನೂ ಆಗಿ ಯಾವ ಮಾನವನು ಈ 
ಗೀತಾಶಾಸ್ತವನ್ನು ಶ್ರವಣಮಾಡುವನೋ ಅವನೂ ಸಹ ಪಾಪಮುಕ್ತನಾಗಿ 
ಪುಣ್ಯಕರ್ಮಗಳನ್ನು ಮಾಡಿದವರಿಗೆ ದೊರಕುವ ಉತ್ತಮ ಲೋಕಗಳನ್ನು 
ಪಡೆಯುತ್ತಾನೆ. 

ಕಚ್ಚಿದೇತಚ್ಛು ತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ! 

ಕಚ್ಚಿದಜ್ಞಾನಸಂಮೋಹಃ ಪ್ರನಷ್ಟಸ್ತೇ ಧನಂಜಯ ॥ ೭೨ 

ಪಾರ್ಥ, ನಾನು ಹೇಳಿದ ಈ ಎಲ್ಲ ವಿಚಾರವನ್ನೂ ಏಕಾಗ್ರಚಿತ್ತದಿಂದ 
ಕೇಳಿದೆಯಲ್ಲವೆ? ಅರ್ಜುನ, ಅಜ್ಞಾನದಿಂದಾದ ನಿನ್ನ ಭ್ರಾಂತಿಯು 
ಹೋಯಿತಷ್ಟೆ ? 
ಅರ್ಜುನ ಉವಾಚ ಇ 

ನಷ್ಟೋ ಮೋಹಃ ಸ್ಮೃತಿರ್ಲಬ್ಭಾ ತ್ವತ್ಚಸಾದಾನ್ಮಯಾಚ್ಕುತ | 

ಸ್ಥಿತೋಇಸ್ಮಿ ಗತಸಂದೇಹಃ ಕರಿಷ್ಠ್ಟೇ ವಚನಂ ತವ ॥ ೭೩ 


ಅರ್ಜುನನು ಹೇಳಿದನು : ಶ್ರೀಕೃಷ್ಣ, ನನ್ನ ಭ್ರಾಂತಿಯು ಹೋಯಿತು. 
ಆತ್ಮತತ್ರ್ವದ ಜ್ಞಾನವು ನಿನ್ನ ಅನುಗ್ರಹದಿಂದ ಲಭಿಸಿತು. ಸಂದೇಹವೆಲ್ಲವೂ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೯೩ 


ನಿವೃತ್ತವಾಗಿ, ನಿನ್ನ ಆಜ್ಞೆಯಂತೆ ನಡಯಲು ಸಿದ್ದನಾಗಿದ್ದೇನೆ. ನಿನ್ನ ಮಾತನ್ನು 
ನಡೆಸುತ್ತೇನೆ. 
ಸಂಜಯ ಉವಾಚ ಇ 

ಇತ್ಮಹಂ ವಾಸುದೇವಸ್ಕ ಪಾರ್ಥಸ್ಯ ಚ ಮಹಾತನಃ | 

ಸಂವಾದಮಿಮಮಶೌಷಮದ್ಭ್ಳುತಂ ರೋಮಹರ್ಷಣಮ್‌ ಓಟ ೭೪ 
ಸಂಜಯನು ಹೀಗೆಂದನು - 

ಮಹಾರಾಜ - ಧೃತರಾಷ್ಟ್ರ ಈ ಪ್ರಕಾರವಾಗಿ ನಾನು ವಾಸುದೇವನಿಗೂ 
ಮಹಾತ್ಮನಾದ ಅರ್ಜುನನಿಗೂ ನಡದ ಅದ್ಭುತವೂ ರೋಮಾಂಚಕಾರಿಯೂ 
ಆದ ಈ ಸಂಭಾಷಣೆಯನ್ನು ಕೇಳಿದೆನು. 

ವ್ಯಾಸಪ್ರಸಾದಾಚ್ಛು ತವಾನಿಮಂ ಗುಹ್ಮಮಹಂ ಪರಮ್‌ | 

ಯೋಗಂ ಯೋಗೇಶ್ವರಾತ್‌ ಕೃಷ್ಣಾತ್‌ ಸಾಕ್ಸಾತ್ಯಥಯತಃ ಸ್ವಯಮ್‌ ॥ 


ಯೋಗೇಶ್ವರನಾದ ಶ್ರೀಕೃಷ್ಣನು ಸಾಕ್ಷಾತ್ತಾಗಿ ತಾನೇ ಉಪದೇಶಿಸುತ್ತಿರುವಾಗ 
ಅತಿರಹಸ್ಯವಾದ ಯೋಗಶಾಸ್ತ್ರಕ್ಕೆ ಸಂಬಂಧಿಸಿದ ಸಂವಾದವನ್ನು ವ್ಯಾಸಮಹರ್ಷಿ 
ಗಳು ಅನುಗ್ರಹಿಸಿದ ದಿವ್ಯಚಕ್ಷುಸ್ಸಿನ ಬಲದಿಂದ ಕೇಳಿದೆನು. 

ಎವರಣೆ : ದಿವ್ಯಚಕ್ಸುಸ್ಸೆಂದರೆ ದಿವ್ಯದೃಷ್ಟಿ. ಯುದ್ಧವನ್ನು ಎಲ್ಲಿಂದಾದರೂ 
ನೋಡಬಹುದಲ್ಲದೆ ಅಲ್ಲಿ ನಡೆಯುವ ಸಂಭಾಷಣೆಯನ್ನೂ ಕೇಳಬಹುದಾದ 
ಅಲೌಕಿಕಶಕ್ತಿಯೇ ಅದು. 

ರಾಜನ್‌ ಸಂಸ್ಕೃತ್ಕ ಸಂಸ್ಕೃತ್ಕ ಸಂವಾದಮಿಮಮದ್ಭುತಮ್‌ | 

ಕೇಶವಾರ್ಜುನಯೋಃ ಪುಣ್ಮಂ ಹೃಷ್ಕಾಮಿ ಚ ಮುಹುರ್ಮುಹುಃ ॥೭೬ 

ಮಹಾರಾಜ, ಶ್ರೀಕೃಷ್ಣನಿಗೂ ಅರ್ಜುನನಿಗೂ ನಡದ ಅದ್ಭುತವೂ 
ಪುಣ್ಯಕರವೂ ಆದ ಈ ಸಂವಾದವನ್ನು ಮತ್ತೆ ಮತ್ತೆ ನೆನಸಿಕೊಂಡು 
ಹರ್ಷಿಸುತ್ತಿದ್ದೇನೆ. 

ತಚ್ಚ ಸಂಸ್ಕೃತ್ಕ ಸಂಸ್ಮೃತ್ಯ ರೂಪಮತ್ಮದ್ದುತಂ ಹರೇಃ | 

ವಿಸ್ಮಯೋ ಮೇ ಮಹಾನ್‌ ರಾಜನ್‌ ಹೃಷ್ಠಾಮಿ ಚ ಪುನಃಪುನಃ ॥ 

ಮಹಾರಾಜ, ಶ್ರೀಹರಿಯ ಅತ್ಯಾಶ್ಚರ್ಯಕರವಾದ ಆ ವಿಶ್ವರೂಪವು ಮತ್ತೆ 
ಮತ್ತೆ ನೆನಪಾಗಿ ವಿಸ್ಮಯವಾಗುತ್ತಿದೆ. ಮತ್ತೆಮತ್ತೆ ರೋಮಾಂಚವಾಗುತ್ತಿದ. 


೨೯೪ ಗೀತಾರ್ಥಪ್ರಕಾಶ 


ಇನ್ನೇನು ಹೇಳಲಿ? 

ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಟ 

ತತ್ರ ಶ್ರೀರ್ವಿಜಯೋ ಭೂತಿರ್ದುವಾ ನೀತಿರ್ಮತಿರ್ಮಮ ॥ ೭೮ 

ಇತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ 
ಮೋಕ್ಸಸಂನ್ಯಾಸಯೋಗೋ ನಾಮ ಅಷ್ಟಾದಶೋಈಧ್ಯಾಯಃ 

ಯಾವ ಪಕ್ಷದಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನಿರುವನೋ, ಯಾವ 
ಪಕ್ಷದಲ್ಲಿ ಗಾಂಡೀವಧನ್ವ್ಹನಾದ ಅರ್ಜುನನಿರುವನೋ ಆ ಪಕ್ಷದಲ್ಲಿಯೇ 
ರಾಜ್ಯಲಕ್ಷ್ಮಿಯೂ ಜಯವೂ ಸಂಕಲಸಂಪತ್ತೂ ರಾಜನೀತಿಯೂ ನೆಲೆಸುವು 
ದೆಂದು ನನ್ನ ನಿಶ್ಚಿತವಾದ ಅಭಿಪ್ರಾಯವಿದೆ. 


ಇಲ್ಲಿಗೆ ಶೀಭಗವದ್ಗೀತೆಯಲ್ಲಿ ಮೋಕ್ಸಸಂನ್ಕಾಸಯೋಗವೆಂಬ 
ಹದಿನೆಂಟನೆಯ ಅಧ್ಯಾಯವು ಸಮಾಪ್ತವಾಯಿತು. 


ಓಂ ತತ್‌ ಸತ್‌ 


೧೮ನೆಯ ಅಧ್ಯಾಯದ ಸಾರ 


ಸಂನ್ಯಾಸ, ತ್ಯಾಗ - ಇವುಗಳಿಗಿರುವ ಭೇದವೇನೆಂದು ಅರ್ಜುನನು ಪ್ರಶ್ನೆ 
ಮಾಡಲು ಶ್ರೀಕೃಷ್ಣನು ಈ ರೀತಿಯಲ್ಲಿ ತಿಳಿಸಿದನು : ಅರ್ಜುನ, ಸಂನ್ಯಾಸ ತ್ಯಾಗ 
- ಈ ಎರಡು ಶಬ್ದಗಳಿಗೂ ಬಿಡುವುದು ಎಂಬ ಒಂದೇ ಅರ್ಥವಿದೆ. 
ಯಾವುದನ್ನು ಬಿಡುವುದು ?- ಎಂಬುದನ್ನು ಅನುಸರಿಸಿ ಈ ಶಬ್ದಗಳಿಗೆ ಸ್ವಲ್ಪ 
ಅರ್ಥಭೇದವಿರುತ್ತದೆ. ಸಕಲಕಾಮ್ಯಕರ್ಮಗಳನ್ನೂ ಆಚರಿಸದ ವಿಧಿಪೂರ್ವಕ 
ವಾಗಿ ಬಿಟ್ಟುಬಿಡುವುದಕ್ಕೆ ಸಂನ್ಯಾಸವೆಂದು ಹಸರು. ಕರ್ಮಗಳನ್ನು ಬಿಡದ 
ಆಚರಿಸುತ್ತ ಅವುಗಳ ಫಲವನ್ನು ಮಾತ್ರ ಬಿಡುವುದಕ್ಕೆ ತ್ಯಾಗವೆಂದು 
ಹೇಳುತ್ತಾರ. ಆತ್ಮಜ್ಞಾನಿಯಲ್ಲದ ಮೋಕ್ಷಾಪೇಕ್ಷಿಯು ಕರ್ಮವನ್ನು ಬಿಡಲೇ 
ಬೇಕೆಂದು ಕೆಲವರ ಮತವಿದೆ. ಯಜ್ಞದಾನತಪೋರೂಪವಾದ ನಿತ್ಯಕರ್ಮವನ್ನು 
ಆತನು ಆಚರಿಸಲೇಬೇಕೆಂದು ಉಳಿದವರು ಹೇಳುತ್ತಾರೆ. ನನ್ನ ನಿಶ್ಚಯವನ್ನು 
ಹೇಳುತ್ತೇನೆ, ಕೇಳು. ಯಜ್ಯದಾನತಪಸ್ಸುಗಳನ್ನು ಮೋಕ್ಷಾಪೇಕ್ಷಿಯಾದರೂ 
ಬಿಡಬಾರದು. ಆಸಕ್ತಿ, ಫಲಗಳನ್ನು ತ್ಯಾಗಮಾಡಿ ಆ ಕರ್ಮಗಳನ್ನು 


ಅಧ್ಯಾಯ ೧೮ - ಮೋಕ್ಸಸಂನ್ಯಾಸಯೋಗ ೨೯೫ 


ಮಾಡುತ್ತಿದ್ದರೆ ಚಿತ್ತಶುದ್ಧಿಯಾಗುವುದು. ಈ ಫಲತ್ಯಾಗವು ಸಾತ್ತಿಕತ್ಯಾಗ. ಅವು 
ಕ್ಷೇಶದಾಯಕವೆಂದು ಬಿಟ್ಟರೆ ರಾಜಸತ್ಯಾಗವಾಗುತ್ತದೆ. ಆ ಕರ್ಮಗಳನ್ನು 
ಉಪೇಕ್ಷೆಯಿಂದ ಬಿಟ್ಟರ ತಾಮಸತ್ಕಾಗವಾಗುತ್ತದೆ. ಸಾತ್ತಿಕತ್ಯಾಗವನ್ನು 
ಮಾಡತಕ್ಕವನಿಗ ಕ್ರಮವಾಗಿ ಚಿತ್ತಶುದ್ದಿಯುಂಟಾಗುತ್ತದೆ. ಆಮೇಲೆ ಜ್ಞಾನವು 
ಪ್ರಾಪ್ತವಾಗುತ್ತದೆ. ದೇಹಧಾರಿಯಾದ ಮನುಷ್ಯನಿಂದ ಸರ್ವಕರ್ಮಗಳನ್ನೂ 
ಬಿಡಲು ಸಾಧ್ಯವೇ ಇಲ್ಲ. ಫಲವನ್ನು ತ್ಯಜಿಸಿರತಕ್ಕ ಸಾತ್ತಿಕ ತ್ಯಾಗಿಯೇ ನಿಜವಾದ 
ತ್ಯಾಗಿಯನಿಸುತ್ತಾನೆ. ಅವನಿಗ ಜ್ಞಾನವು ಪ್ರಾಪ್ತವಾದಮೇಲೆ ಆ 
ಪರಮಾರ್ಥಸಂನ್ಯಾಸಿಗೆ ಅನಿಷ್ಟ, ಇಷ್ಟ, ಮಿಶ್ರ - ಎಂಬ ಮೂರು ವಿಧ 
ಕರ್ಮಫಲಗಳ ಲೇಪವಾಗುವುದಿಲ್ಲ. ಏಕೆಂದರೆ, ಅವನು ಆ ಕರ್ಮಗಳನ್ನು 
ಮಾಡುತ್ತಿರುವುದಿಲ್ಲವಂದೇ ತಿಳಿಯಬೇಕು. ಜ್ಞಾನಿಯೇ ಪರಮಾರ್ಥಸಂನ್ಯಾಸಿ. 
ಹೇಗಂದರೆ, ಯಾವ ಕರ್ಮವು ನಡೆಯಬೇಕಾದರೂ ಶರೀರ, ಕರ್ತೃ, ಕರಣ, 
ಪ್ರಾಣವೃತ್ತಿ ದೃವ - ಇವೃದು ಕಾರಣಗಳಿರುತ್ತವೆ. ಆತ್ಮನು ಶುದ್ದನೂ 
ಸಂಗರಹಿತನೂ ಆಗಿರುವುದರಿಂದ ಶರೀರಾದಿಗಳ ಸಂಬಂಧವೇ ಅವನಿಗಿಲ್ಲ. 
ಜ್ಞಾನಿಯಲ್ಲದ ಕರ್ಮಫಲತ್ಯಾಗವನ್ನು ಮಾಡಿರುವ ಕರ್ಮಯೋಗಿಗ 
ಚಿತ್ತಶುದ್ಧಿಯಂಬ ಫಲವೂ ಅನಂತರ ಜ್ಞಾನವೂ ಲಭಿಸುತ್ತವೆ. ಅವನು 
ಅಜ್ಞಾನಿಯಾದ್ದರಿಂದ ಶರೀರ, ಕರ್ತೃ, ಕರಣ - ಮುಂತಾದವುಗಳ ಅರಿವು ಇದ್ದೇ 
ಇರುತ್ತದೆ. ಪರಮಾರ್ಥಸಂನ್ಯಾಸಿಯಾದವನಿಗೆ ಫಲವೆಂಬುದೇ ಇರುವುದಿಲ್ಲ. 
ಅವನು ಪಡೆಯಬೇಕಾದ ಫಲವೇ ಇಲ್ಲ. ಕರ್ಮಯೋಗಿಗೂ ಜ್ಞಾನಯೋಗಿಗೂ 
ಇರುವ ಭೇದ ಇದು. 

ಒಂದು ಕರ್ಮವು ನಡೆಯಬೇಕಾದರೆ ಜ್ಞಾತೃ, ಜ್ಞೇಯ, ಜ್ಞಾನ; ಕರ್ತ, 
ಕರ್ಮ, ಕರಣ - ಎಂಬ ತ್ರಿಪುಟಿಯ ಜ್ಞಾನವಿದ್ದೇ ಇರುತ್ತದೆ. ಇದೆಲ್ಲವೂ 
ತ್ರಿಗುಣಾತಕವಾದ್ದರಿಂದ ವಿಜಾರಶೀಲನು ಸಾತ್ತಿಕವಾದ್ದನ್ನೇ ಅವಲಂಬಿಸಬೇಕು. 
ಸರ್ವತ್ರ ಒಬ್ಬ ಪರಮೇಶ್ವರನೇ ಇದ್ದಾನೆಂಬ ಜ್ಞಾನವು ಸಾತ್ತಿಕ. ಅಹಂಕಾರವಿಲ್ಲದ 
ಧೃತ್ಯುತ್ಸಾಹಗಳಿಂದ ಕೂಡಿದ ಕರ್ತೃವು ಸಾತ್ರ್ತಿಕನು. ಹೀಗ ಬುದ್ಧಿ, ಧೃತಿ - 
ಮೂದಲಾದವುಗಳಲ್ಲ ಸಾತ್ರಿಕವಾಗಿರುವಂತ ನೋಡಿಕೊಳ್ಳಬೇಕು. 

ಜಾತುರ್ವರ್ಣ್ಯವಿಭಾಗದಿಂದ ಯಾರಿಗೆ ಯಾವುದು ಯೋಗ್ಯವಾದ ಸಾತ್ತಿಕ 
ಕರ್ಮವೆಂಬುದನ್ನು ಶಾಸ್ತ್ರವು ತಿಳಿಸಿಕೊಡುತ್ತದ. ಶಮ, ದಮಾದಿಗಳು 
ಬ್ರಾಹ್ಮಣನಿಗೂ, ದೈರ್ಯ, ಶೌರ್ಯಾದಿಗಳು ಕ್ಷತ್ರಿಯನಿಗೂ, ವಾಣಿಜ್ಯ, ಕೃಷಿ, 
ಪಶುಪಾಲನೆ - ಮೊದಲಾದವು ವೃಶ್ಯನಿಗೂ, ಪರಿಚರ್ಯೆಯೆಂಬ ಕಾರ್ಮಿಕ 


ಪೀ ಗೀತಾರ್ಥಪ್ರಕಾಶ 


ವೃತ್ತಿಯು ಶೂದ್ರನಿಗೂ ಯೋಗ್ಯವಾದವುಗಳಂದು ಶಾಸ್ತ್ರವು ತಿಳಿಸುತ್ತದೆ. ತಮ್ಮ 
ತಮ್ಮಕರ್ತವ್ಯಕರ್ಮಗಳಲ್ಲವೂ ಪರಮೇಶ್ವರನ ಪೂಜಯೆಂದೂ ಆ ಕರ್ಮಗಳ 
ಆಚರಣೆಯಿಂದ ಪರಮಾತನು ಸಂಪ್ರೀತನಾಗುವನಂದೂ ತಿಳಿದು ಆಚರಿಸತಕ್ಕ 
ಸರ್ವವರ್ಣದವರಿಗೂ ಶ್ರೇಯಸ್ಸು ಲಭಿಸುತ್ತದೆ. ಮುಮುಕ್ತುವಾದವನು 
ಪರಧರ್ಮಕ್ಕೆ ಕೃಹಾಕದೆ ತನ್ನ ಧರ್ಮವನ್ನು ಸಮೀಚೀನವಾಗಿ ತಿಳಿದು 
ಸ್ವಕರ್ಮವನ್ನಾಚರಿಸಬೇಕು. 

ಕರ್ಮದಿಂದ ಚಿತ್ತಶುದ್ಧಿಯಾಗುತ್ತದ. ಚಿತ್ತಶುದ್ದಿಯಿಂದ ನೈಷ್ಯರ್ಮ್ಯವಂಬ 
ಪರಮಸಿದ್ದಿಯುಂಟಾಗುತ್ತದೆ. ಆತನು ಧ್ಯಾನಯೋಗಪರನಾಗಿ ಅಹಂಕಾರ 
ಮಮಕಾರಗಳನ್ನು ಪರಿತ್ಯಜಿಸಿದಾಗ ಬ್ರಹಸ್ತರೂಪನೇ ಆಗಲು ಅರ್ಹತೆಯನ್ನು 
ಗಳಿಸುತ್ತಾನೆ. ಬ್ರಹಪ್ರಾಪ್ತಿಯಾದಾಗ ಆತನ ಮನಸ್ಸು ಸದಾ ಪ್ರಸನ್ನವಾಗಿರುತ್ತದೆ. 
ಶೋಕವೂ ಕಾಮವೂ ಅವನ ಬಳಿ ಸುಳಿಯುವುದಿಲ್ಲ. ಸರ್ವಭೂತಗಳಲ್ಲಿ 
ಸಮಬುದ್ದಿಯುಂಟಾಗುತ್ತದ. 

ಎಂತಹ ದುರಾಚಾರಗಳಲ್ಲಿ ತೊಡಗಿದವನಾದರೂ ಪರಮಾತನಿಗ 
ಶರಣಾದರೆ ಸದ್ಧತಿಯುಂಟಾಗುತ್ತದೆ. ಏಕೆಂದರೆ, ನನ್ನ ಭಕ್ತನು ದುರಾಚಾರ 
ಗಳಲ್ಲವನ್ನೂ ಪರಿತ್ಯಜಿಸುತ್ತಾನೆ. ಸರ್ವಕರ್ಮಗಳನ್ನೂ ನನಗೆ ಸಮರ್ಪಿಸಿ 
ಮನಸ್ಸನ್ನು, ಅರ್ಜುನ, ನನ್ನಲ್ಲಿಯೇ ನಿಲ್ಲಿಸಿರು. ಹೀಗೆ ಮಾಡಿದರೆ ನಿನ್ನ 
ಕಷ್ಟಗಳಲ್ಲವೂ ನೀಗುತ್ತವೆ. ಇಲ್ಲದಿದ್ದರೆ ಹಾಳಾಗಿಹೋಗುತ್ತೀಯೆ. ನೀನು 
ಯುದ್ಧವನ್ನು ಮಾಡುವುದಿಲ್ಲವೆಂದು ಬಾಯಲ್ಲಿ ಹೇಳುತ್ತೀಯೆ. ನಿನ್ನ 
ಕ್ಷತ್ರಿಯಸ್ವಭಾವವು ನಿನ್ನಿಂದ ಯುದ್ಧವನ್ನು ಮಾಡಿಸಿಯೇ ತೀರುತ್ತದೆ. ನಿನ್ನ 
ಹೃದಯದಲ್ಲಿರುವ ಈಶ್ವರನಿಗೆ ಶರಣಾಗು. ಆತನೇ ನಿನಗೆ ಸನ್ಮಾರ್ಗವನ್ನು 
ತೋರಿಸಿಕೂಡುತ್ತಾನೆ. ಇನ್ನೂಂದು ಅತಿರಹಸ್ಯವಾದ ವಿಷಯವನ್ನು ನಿನಗೆ 
ಹೇಳುತ್ತೇನೆ. ಅನಂತರ ನಿನಗೆ ತೋರಿದಂತೆ ನಡೆಯಬಹುದು. ಏನೆಂದರೆ, 
ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ನನ್ನ ಕರ್ಮವನ್ನೇ ನೀನು ಮಾಡುತ್ತ ನನ್ನ 
ಭಕ್ತನಾಗಿರು. ನಾನು ನಿನ್ನನ್ನು ಸರ್ವಪಾಪಗಳಿಂದಲೂ ಬಿಡುಗಡೆ ಮಾಡುತ್ತೇನೆ, 
ಶೋಕಿಸಬೇಡ. 

ಅರ್ಜುನ, ಈ ಶಾಸ್ತ್ರವನ್ನು ಎಲ್ಲರಿಗೂ ಹೇಳಬಾರದು. ತಪಸ್ಸು 
ಮಾಡದವನಿಗೆ, ಭಕ್ತನಲ್ಲದವನಿಗೆ, ಗುರುಶುಶ್ರೂಷೆಯನ್ನು ಮಾಡದವನಿಗೆ 
ಹೇಳಬಾರದು. ನನ್ನನ್ನು ದೂಷಿಸತಕ್ಕವನಿಗೆ ಸರ್ವಥಾ ತಿಳಿಸಬೇಡ. ಯಾವನು 
ಈ ಪರಮರಹಸ್ಯವನ್ನು ನನ್ನ ಭಕ್ತರಿಗೆ ತಿಳಿಸುವನೋ ಅವನು ನನ್ನ 


ಅಧ್ಯಾಯ ೧೮ - ಮೋಕ್ಷಸಂನ್ಯಾಸಯೋಗ ೨೯೭ 


ಪರಮಭಕ್ತನಂದು ತಿಳಿಯುತ್ತೇನೆ. ಯಾವನು ಈ ಪುಣ್ಯಕರ ಸಂವಾದವನ್ನು 
ಓದುವನೋ ಅವನು ಜ್ಞಾನಯಜ್ಞದಿಂದ ನನ್ನನ್ನು ಪೂಜಿಸಿದಂತಾಗುತ್ತದೆ. 
ಯಾವನು ಇದನ್ನು ಶ್ರದ್ಧಾಭಕ್ತಿಗಳಿಂದ ಕೇಳುವನೋ ಅವನು ಪುಣ್ಯ 
ಲೋಕವನ್ನು ಪಡೆಯುತ್ತಾನೆ. 

ಅರ್ಜುನ, ಇದನ್ನು ಅವಧಾನವಿಟ್ಟು ಕೇಳಿದೆಯಾ? ನಿನ್ನ ಅಜ್ಞಾನ 
ಹರಿಯಿತಷ್ಟ ?-ಎಂದು ಭಗವಂತನು ಕೇಳಿದನು. ಆಗ ಅರ್ಜುನನು “ಶ್ರೀಕೃಷ್ಣ, 
ನಿನ್ನ ಅನುಗ್ರಹದಿಂದ ಅಜ್ಞಾನವು ಕಳೆಯಿತು. ನನಗೆ ಸರಿಯಾದ ತಿಳಿವಳಿಕೆ 
ಬಂದಿತು. ಸಂಶಯವೇನೂ ಉಳಿಯಲಿಲ್ಲ. ನಿನ್ನ ಮಾತಿನಂತೆ ನಡೆಯುತ್ತೇನೆ'' 
ಎಂದನು. 

ಇದೆಲ್ಲವನ್ನೂ ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸಿ “ಮಹಾರಾಜ, 
ಶ್ರೀಕೃಷ್ಣನಿಗೂ ಅರ್ಜುನನಿಗೂ ನಡದ ಈ ಅದ್ಭುತ ಸಂವಾದವನ್ನು 
ವ್ಯಾಸಮುನಿಗಳ ಅನುಗ್ರಹದಿಂದ ನಾನು ಕೇಳಿದನು. ಭಗವಂತನ ವಿಶ್ವರೂಪ 
ವನ್ನು ಕಂಡು ರೋಮಾಂಚಿತನಾಗಿದ್ದೇನೆ. ಯೋಗೇಶ್ವರನಾದ ಶ್ರೀಕೃಷ್ಣನು 
ಎಲ್ಲಿರುವನೋ ಧನುರ್ಧರನಾದ ಅರ್ಜುನನು ಎಲ್ಲಿರುವನೋ ಅಲ್ಲಿ ಸಮಸ್ತ 
ಸಂಪತ್ತುಗಳೂ ವಿಜಯವೂ ರಾಜನೀತಿಯೂ ನೆಲೆಸಿರುತ್ತವೆಯಂದು ನನ್ನ 
ನಿಶ್ಚಯ'' ಎಂದನು. 


ಓಂ ತತ್ಸತ್‌ 


Ll 


ಸರಿಶಿಷ್ಠ 
ಧಿಸಿ 


ವ್ಯಾತರಣಶಾಸಕ್ಕೆ ಸಂಬಂಧಿಸಿದ ವಿಶೇಷಗಳು* 
ಈ 


೧.೨೩. ಯ ಏತೇ = ಯೇ ಏತೇ - ಎಂದು ಪದವಿಭಾಗ. 

೧.೩೨. ಕಾಂಕ್ಷೇ ಎ ಈ ಧಾತು ಪರಸ್ಮೈಪದಿಯಾದ್ದರಿಂದ "ಕಾಂಕ್ಷಾಮಿ' 
ಎಂದಿರಬೇಕಾಗಿತ್ತು. ಇದು ಆರ್ಷಪ್ರಯೋಗ. 

೨.೩೭. ಪ್ರಾಪ್ಸ್ಯಸಿ ಸ್ವರ್ಗಂ = ಆಪ್‌ ಧಾತು ಪರಸ್ಮೃಪದಿಯಾದ್ದರಿಂದ 
ಇದು ಶುದ್ಧವಾದ ಪ್ರಯೋಗ. ಪ್ರಾಪ್ಟ್ಯಸೇ ಎಂಬ ಪಾಠ ಸರಿಯಲ್ಲ. 

೨.೫೦. ಜಹಾತೀಹ ಉಭೇ = ಇಹ ೬ ಉಭೇ ಎ ಇಹೋಭೇ ಎಂದು 
ಸಂಧಿಕಾರ್ಯವನ್ನು ಮಾಡಿದರೆ ಛಂದಸ್ಸು ಕೆಡುತ್ತದೆಯಾದ್ದರಿಂದ ಸಂಧಿ 
ಯನ್ನು ಮಾಡಿಲ್ಲ. ಇದೇನೂ ವ್ಯಾಕರಣವಿರುದ್ದವಲ್ಲ. ಆಲಂಕಾರಿಕರು 
ಇದನ್ನು ವಿಸಂಧಿ ದೋಷವನ್ನುತ್ತಾರೆ. 

೨.೬೦. ಯತತೋ ಹ್ಯಪಿ ವ ಯತತಃ ಎಂಬ ಪರಸ್ಮೃಪದದ 
ಪ್ರಯೋಗವು ಆರ್ಷ. ಯತಮಾನಸ್ಯ ಎಂದಿರಬೇಕು. ಗೀತೆಯಲ್ಲಿ ಬಹಳ ಕಡೆ 
ಯತ ಧಾತುವನ್ನು ಪರಸ್ಮೃಪದದಲ್ಲಿ ಪ್ರಯೋಗಿಸಲಾಗಿದೆ. 

೩.೧೯. ಪೂರುಷಃ = ಪೂರುಷಃ, ಪುರುಷಃ - ಎಂದು ಎರಡು 
ಶಬ್ದಗಳಿವ. 

೩.೨೩. ನ ವರ್ತೇಯ = ಈ ಧಾತು ಆತ್ಮನೇಪದಿಯಾದ್ದರಿಂದ 
“ವರ್ತೀಯ' ಎಂಬುದೇ ಶುದ್ಧಪಾಠ. "ವರ್ತೀಯಂ' ಎಂಬುದು ಸರಿಯಲ್ಲ. 

೩.೪೧. ಪ್ರಜಹಿಹ್ಯೇನಂ ಎ "ಪ್ರಜಹಿಹಿ' "ಪ್ರಜಹೀಹಿ' ಎಂಬ ಎರಡು 
ರೂಪಗಳೂ ಸರಿಯಾದವು. 

೩.೪೩. ಜಹಿ ವ ಹನ್‌ ಧಾತುವಿನ ಲೋಟ್‌ ಮಧ್ಯಮ ಪುರುಷ್ಫಕ 
ವಚನ. 

೪.೩೭. ಭಸ್ಮಸಾತ್‌ ಎ ಸಾತ್‌ ಎಂಬುದು ತದ್ಧಿತ ಪ್ರತ್ಯಯ. 

೫.೨೧. ಸುಖಮಕ್ಷಯ್ಯಂ = ಕ್ಷಯಿಸುವುದಕ್ಕೆ ಶಕ್ಕವಲ್ಲದ್ದು ಅಕ್ಬಯ್ಯ. 
ಕ್ಷಯವಿಲ್ಲದ್ದು ಅಕ್ಷಯ. 

* ಪರಿಶಿಷ್ಟದ ಮೂರೂ ಪುಟಗಳಲ್ಲಿನ ವಿವರಣೆಗಳಲ್ಲಿ ಮೊದಲನೆಯ ಸಂಖ್ಯೆ ಅಧ್ಯಾಯ 
ವನ್ನೂ ಎರಡನೆಯ ಸಂಖ್ಯೆ ಶ್ಲೋಕದ ಸಂಖ್ಯೆಯನ್ನೂ ಸೂಚಿಸುತ್ತದೆ. ಉದಾ: ೧.೨೩ = 
ಅಧ್ಯಾಯ ೧ ಶ್ಲೋಕ ೨೩. 


ಪರಿಶಿಷ್ಟ ೨೯೯ 


೬.೧೦. ಯುಂಜೀತ = ಈ ಧಾತು ಉಭಯಪದಿಯಾದ್ದರಿಂದ 
ಯುಂಜೀತ, ಯುಂಜ್ಯಾತ್‌ - ಎಂಬ ಎರಡು ರೂಪಗಳೂ ಸರಿಯಾದವು. 

೬.೧೭. ದುಃಖಹಾ ಎ ದುಃಖಹನ್‌ - ಎಂದು ನಕಾರಂತ ಶಬ್ದವಿದು. 
ವೃತ್ರಹನ್‌ ಶಬ್ದದಂತೆ ರೂಪಗಳು. ದುಃಖಹಾ ದುಃಖಹನೌ ದುಃಖಹನಃ. 

೬.೩೬. ಯತತಾ ಎ ಆತ್ಮನೇಪದಿಯಾದ್ದರಿಂದ ಯತಮಾನೇನ ಎಂದು 
ಇರಬೇಕು. 

೭.೩. ಯತತಿ ಎ ಯತತೇ ಎಂದಿರಬೇಕು. ಆರ್ಷಪ್ರಯೋಗ. 

೭.೨೯. ಯತಂತಿ ಎ. ಯತಂತೇ ಎಂದಿರಬೇಕು. 

೮.೭. ಯುಧ್ಯ ವ ಯುಧ್ಯಸ್ವ ಎಂದಿರಬೇಕು. “ಯುಧಮಿಚ್ಛತಿ 
ಯುಧ್ಯತಿ' ಎಂದು ಕ್ಯಚ್‌ ಪ್ರತ್ಯಯವನ್ನು ಸೇರಿಸಿ "ಯುಧ್ಯ' ಎಂಬ 
ರೂಪವನ್ನು ಸಾಧಿಸಬಹುದು. 

೮.೧೭. ಅಹೋರಾತ್ರವಿದಃ ಎ "ಅಹಶ್ಚ ರಾತ್ರಿಶ್ಚ ಅಹೋರಾತ್ರಂ'. 

೯.೨. ರಾಜವಿದ್ಯಾ, ರಾಜಗುಹ್ಯಂ = ವಿದ್ಯೆಗಳ ರಾಜಾ ರಾಜವಿದ್ಕಾ 
ಅಥವಾ ರಾಜರ ವಿದ್ಯಾ ರಾಜವಿದ್ಯಾ ಎಂದು ಎರಡು ವಿಧದಲ್ಲಿ ವಿಗ್ರಹವನ್ನು 
ಹೇಳಬಹುದು. ಅರ್ಥವು ಬೇರೆಯಾಗುತ್ತದೆ. ರಾಜಗುಹ್ಯ ಶಬ್ದದಲ್ಲಿಯೂ 
ಹೀಗೆಯೇ. 

೯.೨೭. ತಪಸ್ಯಸಿ ಎ ತಪಃ ಆತ 
ನಾಮಧಾತು. 

೧೦.೯. ರಮಂತಿ ಎ ರಮಂತೇ ಎಂದಿರಬೇಕು. 

೧೦.೨೪. ಸೇನಾನೀನಾಂ ಎ ಆರ್ಷಪ್ರಯೋಗ. ಸೇನಾನ್ಯಾಂ ಎಂದಿರ 
ಬೇಕಾಗಿತ್ತು. ಷಷ್ಠೀಬಹುವಚನದಲ್ಲಿ ಈ ಶಬ್ದಕ್ಕೆ ನುಡಾಗಮವು ಬರುವುದಿಲ್ಲ. 

೧೦.೩೧. ಪವತಾಂ = ಆರ್ಷಪ್ರಯೋಗ. ಪುನತಾಂ ಅಥವಾ 
ಪವಮಾನಾನಾಂ ಎಂದಿರಬೇಕು. 

೧೧.೩೦. ಲೇಲಿಹ್ಯಸೇ ಎ ಲಿಹ್‌ ಧಾತುವಿನ ಯಜಂತರೂಪ. 

೧೧.೪೪. ಪ್ರಿಯಃ ಪ್ರಿಯಾಯಾರ್ಹಸಿ = ಪ್ರಿಯಾಯಾಃ ಅರ್ಹಸಿ - 
ಎಂದು ಪದವಿಭಾಗ. ಸಂಧಿಯು ಆರ್ಷ. ಪ್ರಿಯಾಯ ಅರ್ಹಸಿ - ಎಂದು 
ವಿಭಾಗಿಸಿ ಸವರ್ಣದೀರ್ಫ್ಥಸಂಧಿಯನ್ನು ಕೆಲವರು ಹೇಳುತ್ತಾರೆ. ಆಗ ಶಬ್ದವು 
ಸರಿಯಾದರೂ ಅರ್ಥವು ಸರಿಯಾಗದು. 

೧೧.೫೪. ಶಕ್ಕ ಅಹಂ = ಶಕ್ಕೋ$5ಹಂ ಎಂದು ಸಂಧಿಯಾಗ 


೩೦೦ ಗೀತಾರ್ಥಪ್ರಕಾಶ 


ಬೇಕಾಗಿತ್ತು. ಛಂದಸ್ಸಿಗಾಗಿ ಸಂಧಿಯನ್ನು ಮಾಡಿಲ್ಲ. ವಿಸರ್ಗಲೋಪವನ್ನು 
ಮಾತ್ರ ಮಾಡಲಾಗಿದೆ. 

೧೨.೮. ಮಯ್ಯೇವ + ಅತ ಊರ್ಧ್ವಂ ಇ ಛಂದಸ್ಸು ಕಡುವುದರಿಂದ 
ಸವರ್ಣದೀರ್ಫ್ಥಸಂಧಿಯನ್ನು ಮಾಡಿಲ್ಲ. ಇದೇನೂ ವ್ಯಾಕರಣ ದೋಷವಲ್ಲ. 

೧೩.೧೯. ವಿದ್ವನಾದೀ ಉಭಾವಪಿ ಎ ಅನಾದೀ ಎಂಬುದು ಪ್ರಗ್ಯಹ್ಯ 
ವಾದ್ದರಿಂದ ಯಣ್‌ ಸಂಧಿಯಾಗಿಲ್ಲ. 

೧೪.೨. ವ್ಯಥಂತಿ ಎ ವ್ಯಥಂತೇ ಎಂದಿರಬೇಕು. ಆರ್ಷಪ್ರಯೋಗ. 

೧೪.೨೩. ಇಂಗತೇ ಎ "ಇಗಿ' ಧಾತು ಪರಸ್ಮೈಪದಿ. ಇಂಗತಿ ಎಂದಿರ 
ಬೇಕು. 

೧೮.೫೫. ವಿಶತೇ ಇ ವಿಶತಿ ಎಂದಿರಬೇಕು. 

೧೮.೬೬. ಮೋಕ್ಷಯಿಷ್ಕಾಮಿ = ಮೋಕ್ಷ - ಅವಸಾನೇ - ಎಂಬ 
ಧಾತುವಿಗೆ ಪ್ರೇರಣಾರ್ಥದಲ್ಲಿ ಭವಿಷ್ಯತ್ಕಾಲದ ರೂಪ. ಅಮರಕೋಶದಲ್ಲಿ 
ಮೋಕ್ಷ ಶಬ್ದದ ವೃೃತ್ಪತ್ತಿಯನ್ನು ಬರೆಯುವಾಗ ಸುಧಾವ್ಯಾಖ್ಯಾನದಲ್ಲಿ ಈ 
ಧಾತುವನ್ನು ಉದಾಹರಿಸಿದ್ದಾರೆ. ಆಪ್ರೆಯವರ ನಿಘಂಟುವಿನಲ್ಲಿಯೂ ಇದು 
ದೊರೆಯುತ್ತದೆ. ಆದರೆ ಉಪಲಬ್ಧವಾದ ಪಾಣಿನೀಯಧಾತುಪಾಠದಲ್ಲಿ ಈ 
ಧಾತು ನಮಗೆ ದೊರೆಯಲಿಲ್ಲ. ಶ್ರೀಧರಸ್ವಾಮಿಗಳ ಸುಬೋಧಿನೀ 
ವ್ಯಾಖ್ಯಾನವಿರುವ ಗ್ರಂಥದಲ್ಲಿ “ಮೋಚಯಿಷ್ಯಾಮಿ ಮಾ ಶುಚಃ' ಎಂಬ ಪಾಠ 
ದೊರೆಯುತ್ತದೆ. 


ಶ್ಲೋಕಾನುಕ್ರಮಣಿಕೆ 


(ಮೊದಲ ಸಂಖ್ಯೆ ಅಧ್ಯಾಯವನ್ನೂ 
ಎರಡನೆಯ ಸಂಖ್ಯೆ ಶ್ಲೋಕವನ್ನೂ ಸೂಚಿಸುತ್ತದೆ) 


ಅಕೀರ್ತಿಂ ಚಾಪಿ ಭೂತಾನಿ ೨-೩೪ 
ಅಕ್ಸರಂ ಬ್ರಹ್ಮ ಪರಮಮ್‌ ೮-೩ 
ಅಕ್ಷರಾಣಾಮಕಾರೋಷ್ಕಿ ೧೦-೩೩ 
ಅಗ್ನಿರ್ಜ್ಕೋತಿರಹಃ ಶುಕ್ಷಃ ೮-೨೪ 
ಅಚ್ಛೇದ್ಕೋ ಉಯಮ- 

ದಾಹ್ಯೋ8ಯಮ್‌ ೨-೨೪ 
ಅಜೋಪಿ ಸನ್ನವ್ಯಯಾತ್ಮಾ ೪-೬ 
ಅಜ್ಞಶ್ಚಾಶ್ರದ್ಧಧಾನಶ್ಚ ೪-೪೦ 
ಆತ್ರ ಶೂರಾ ಮಹೇಷ್ಟ್ವಾಸಾಃ ೧-೪ 
ಅಥ ಕೇನ ಪ್ರಯುಕೋಯಂ ೩-೩ 
ಅಥ ಚಿತ್ತಂ ಸಮಾಧಾತುಮ್‌ ೧೨-೯ 
ಅಥ ಚೇತ್‌ ತ್ವಮಿಮಂ- 

ಧರ್ಮ೯ಮ್‌ ೨-೩೩ 

ಅಥ ಚೈನಂ ನಿತ್ಯಜಾತಮ್‌ ೨-೨೬ 
ಅಥವಾ ಬಹುನೈತೇನ ೧೦-೪೨ 
ಅಥವಾ ಯೋಗಿನಾಮೇವ ೬-೪೨ 
ಅಥ ವ್ಯವಸ್ಥಿತಾನ್‌ ದೃಷ್ಟ್ವಾ ೧-೨೦ 
ಅಥೃತದಪೃಶಕ್ತೋಷು ೧೨-೧೧ 


ಎಗ್‌ ಇ ಬ್‌ ಕ್‌ ಎಲು 6 
ಅದೃಷ್ಟಪೂರ್ವಂ ಹೃಷಿತೋತ್ಮು೧೧- ೪೫ 


ಅನನ್ಯಚೇತಾಃ ಸತತಮ್‌ 


೮-೧೪ 


ಅನನ್ಯಾಶ್ಚಿನ್ತಯನ್ನೋ ಮಾಮ್‌ ೯-೨೨ 


ಅದೇಶಕಾಲೇ ಯದ್ದಾನಮ್‌ ೧೭-೨೨ 
ಅದ್ವೇಷ್ಟಾ ಸರ್ವಭೂತಾನಾಮ್‌ ೧೨-೧೩ 
ಅಧರ್ಮಂ ಧರ್ಮಮಿತಿ ಯಾ ೧೮-೩೨ 


ಅಧರ್ಮಾಭಿಭವಾತ್‌ ಕೃಷ್ಣ ೧-೪೧ 
ಅಧಶ್ಹೋರ್ದ್ವಂ ಪ್ರಸೃತಾಸ್ತಸ್ಯ ೧೫-೨ 
ಅಧಿಭೂತಂ ಕ್ಷರೋ ಭಾವಃ ೮-೪ 
ಅಧಿಯಜ್ಞಃ ಕಥಂ ಕೋಪ್ರ ೮-೨ 
ಅಧಿಷ್ಕಾನಂ ತಥಾ ಕರ್ತಾ ೧೮-೧೪ 
ಅಧ್ಯಾತ್ಮಜ್ಞಾನನಿತ್ಯತ್ವಮ್‌ ೧೩-೧೧ 


ಅಧ್ಯೇಷ್ಯತೇ ಚ ಯ ಇಮಮ್‌ ೧೮-೭೦ 


ಅನನ್ನವಿಜಯಂ ರಾಜಾ ೧-೧೬ 
ಅನನ್ರಶ್ಚಾಸ್ಮಿ ನಾಗಾನಾಮ್‌ ೧೦-೨೯ 


ಅನಪೇಕ್ಷಃ ಶುಚಿರ್ದಕ್ಷಃ ೧೨5೧೬ 
ಅನಾದಿತ್ತಾನ್ನಿರ್ಗಣತ್ತಾತ್‌ ೧೩-೩೧ 
ಅನಾದಿಮಧ್ಯಾನ್ಯಮನನ್ತ ೧೧-೧೯ 
ಅನಾಶ್ರಿತಃ ಕರ್ಮಫಲಮ್‌ ೬-೧ 
ಅನಿಷ್ಟಮಿಷ್ಟಂ ಮಿಶ್ರಂ ಚ ೧೮-೧೨ 
ಅನುದ್ವೇಗಕರಂ ವಾಕ್ಯಮ್‌ ೧೭-೧೫ 
ಅನುಬನ್ನಂ ಕ್ಷಯಂ 

ಹಿಂಸಾಮ್‌ ೧೮-೨೫ 
ಅನೇಕಚಿತ್ರವಿಭ್ರಾನ್ರಾಃ ೧೬:೧ 
ಅನೇಕಬಾಹೂದರವಕ ೧೧-೧೬ 
ಅನೇಕವಕ್ತನಯನಮ್‌ ೧೧-೧೦ 
ಅನ್ತಕಾಲೇ ಚ ಮಾಮೇವ ೮-೫ 
ಅನ್ತವತ್ತು ಫಲಂ ತೇಷಾಮ್‌ ೭-೨೩ 
ಅನ್ತವನ್ತ ಇಮೇ ದೇಹಾಃ ೨-೧೮ 
ಅನ್ನಾದ್ಧವನ್ತಿ ಭೂತಾನಿ ೩-೧೪ 
ಅನ್ಯೇ ಚ ಬಹವಃ ಶೂರಾಃ ೧-೯ 
ಅನ್ಯೇ ತ್ರೇವಮಜಾನನಃ ೧೩-೨೫ 
ಅಪರಂ ಭವತೋ ಜನ್ಮ ೪-೪ 
ಅಪರೇ ನಿಯತಾಹಾರಾಃ ೪-೩೦ 
ಅಪರೇ ಯಮಿತಸ್ಮನ್ಯಾಮ್‌ ೭-೫ 
ಅಪರ್ಯಾಪ್ತಂ ತದಸಾಕಮ್‌ ೧-೧೦ 
ಅಪಾನೇ ಜುಹ್ವತಿ ಪ್ರಾಣಮ್‌ ೪-೨೯ 
ಅಪಿ ಚೇತ್‌ ಸುದುರಾಚಾರೋ ೯-೩೦ 
ಅಪಿ ಚೇದಸಿ ಪಾಪೇಭ್ಯಃ ೪-೩೬ 
ಅಪ್ರಕಾಶೋ ಪ್ರವೃತ್ತಿಶ್ವ ೧೪-೧೩ 
ಅಫಲಾಕಾಂಷಿಭಿರ್ಯಜ್ಞೋ ೧೭-೧೧ 
ಅಭಯಂ ಸತಸಂಶುದ್ಧಿ ೧೬-೧ 
ಅಭಿಸನ್ಹಾಯ ತು ಫಲಮ್‌ ೧೭-೧೨ 
ಅಭ್ಯಾಸಯೋಗಯುಕ್ತೇನ ೮-೮ 


೩೦೨ 
ಅಭ್ಯಾಸೇ ಪ್ಯಸಮಥ್ಥೋಷಿ ೧೨-೧೦ 
ಅಮಾನಿತ್ವಮದಮ್ಬಿತ್ವಮ್‌ ೧೩-೭ 
ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ೧೧-೨೬ 
ಅಮೀ ಹಿ ತ್ವಾಂ ಸುರಸಜುಕ್ಟಾಃ ೧೧-೨೧ 
ಅಯನೇಷು ಚ ಸರ್ವೇಷು ೧-೧೧ 
ಅಯತಿಃ ಶ್ರದ್ದಯೋಪೇತೋ ೬-೩೭ 
ಅಯುಕಃ ಪ್ರಾಕೃತಃ ಸ್ತಬ್ಧಃ ೧೮-೨೮ 
ಅವಜಾನನ್ತಿ ಮಾಂ ಮೂಢಾಃ ೯-೧೧ 
ಅವಾಚ್ಯವಾದಾಂಶ್ಚ ಬಹೂನ್‌ ೨-೩೬ 
ಅವಿನಾಶಿ ತು ತದ್ದಿದ್ದಿ ೨-೧೭ 
ಅವಿಭಕ್ತಂ ಚ ಭೂತೇಷು ೧೩-೧೬ 
ಅವ್ಯಕ್ತಂ ವ್ಯಕ್ತಿಮಾಪನ್ನಂ ೭- ೨೪ 
ಅವ್ಯಕ್ತಾದೀನಿ ಭೂತಾನಿ ೨-೨೮ 
ಅವ್ಯಕ್ತಾದ್ವ್ಯಕ್ಷಯಃ ಸರ್ವಾಃ ೮-೧೮ 
ಅವ್ಯಕ್ಕೋಹ್ಸರ ಇತ್ಯುಕ್ತಃ ೮-೨೧ 
ಅವ್ಯಕ್ತೋ ಉಯಮ- 
ಚಿನ್ಯೋಯಮ್‌ ೨-೨೫ 
ಅಶಾಸ್ತ್ರವಿಹಿತಂ ಘೋರಂ ೧೭-೫ 
ಅಶೋಚ್ಕಾನನ್ವಶೋಚಸ್ತಂ ೨-೧೧ 
ಅಶ್ರದ್ಧಧಾನಾಃ ಪುರುಷಾಃ ೯-೩ 
ಅಶ್ರದ್ಧಯಾ ಹುತಂ ದತ್ತಮ್‌ ೧೭-೨೮ 
ಅಶ್ವತ್ಯಃ ಸರ್ವವೃಕ್ಷಾಣಾಮ್‌ ೧೦-೨೬ 
ಅಸಕ್ತಬುದ್ದಿಃ ಸರ್ವತ್ರ ೧೮-೪೯ 
ಅಸಕ್ತಿರನಭಿಷ್ಟಜ್ನಃ ೧೩-೯ 
ಅಸತ್ಯಮಪ್ರತಿಷ್ಠಂ ತೇ ೧೬-೮ 
ಅಸೌ ಮಯಾ ಹತಃ ಶತ್ರುಃ ೧೬-೧೪ 
ಅಸಂಯತಾತ್ಮನಾ ಯೋಗೋ ೬-೩೬ 
ಅಸಂಶಯಂ ಮಹಾಬಾಹೋ ೬-೩೫ 
ಅಸ್ಮಾಕಂ ತು ವಿಶಿಷ್ಟ ಯೇ ೧-೭ 
ಅಹಂ ಕ್ರತುರಹಂ ಯಜ್ಞಃ ೯-೧೬ 
ಅಹಂ ವೈಶ್ವಾನರೋ ಭೂತ್ವಾ ೧೫-೧೪ 
ಅಹಂ ಸರ್ವಸ್ಯ ಪ್ರಭವೋ ೧೦-೮ 
ಅಹಂ ಹಿ ಸರ್ವಯಜ್ಞಾನಾಂ ೯-೨೪ 


ಅಹಂಕಾರಂ ಬಲಂ ದರ್ಪಮ್‌ ೧೬-೧೮ 
ಅಹಂಕಾರಂ ಬಲಂ ದರ್ಪಮ್‌ ೧೮-೫೩ 


ಗೀತಾರ್ಥಪ್ರಕಾಶ 


ಅಹಮಾತ್ಮಾ ಗುಡಾಕೇಶ ೧೦-೨೦ 
ಅಹಿಂಸಾ ಸತ್ಯಮಕ್ರೋಧಃ ಧಿಕ 
ಅಹಿಂಸಾ ಸಮತಾ ತುಪ್ಪಿಃ ೧೦-೫ 
ಅಹೋ ಬತ ಮಹತ್ಪಾಪಮ್‌ ೧-೪೫ 


ಆಖ್ಯಾಹಿ ಮೇ ಕೋ ಭವಾನ್‌ ೧೧-೩೧ 


ಆಚಾರ್ಯಾಃ ಪಿತರಃ ಪುತ್ರಾಃ ೧-೩೪ 
ಆಢ್ಕೋ ಖಜನವಾನಸ್ಮಿ ೧೬-೧೫ 
ಆತಸಂಭಾವಿತಾಃ ಸ್ತ ಬ್ಸಾಃ ೧೬-೧೭ 
ಆತ್ಮೌಪಮ್ಮೇನ ಸರ್ವತ್ರ ೬-೩೨ 
ಆದಿತ್ಯಾನಾಮಹಂ ಎಷ್ಟುಃ ೧೦-೨೧ 
ಆಪೂರ್ಯಮಾಣಮಚಲ ೨-೭೦ 
ಆಬ್ರಹ್ಮಭುವನಾಲ್ಲೋಕಾಃ ೮-೧೬ 


ಆಯುಧಾನಾಮಹಂ ವಜ್ರಮ್‌ ೧೦-೨೮ 


ಆಯುಃಸತ್ತ] ಬಲಾರೋಗ್ಯ ೧೭-೮ 
ಆರುರುಕ್ಟೋರ್ಮುನೇ- 

ಯೋಗಮ್‌ ೬-೩ 
ಆವೃತಂ ಜ್ಞಾನಮೇತೇನ ೩-೩೯ 
ಆಶಾಪಾಶಶತೃರ್ಬದ್ಧಾಃ ೧೬-೧೨ 
ಆಶ್ಚರ್ಯವತ್‌ ಪಶ್ಯತಿ ೨-೨೯ 
ಆಸುರೀಂ ಯೋನಿಮೌಪನ್ನಾಃ ೧೬-೨೦ 
ಆಹಾರಸಪಿ ಸರ್ವಸ್ಯ ೧೭-೭ 
ಆಹುಸ್ತಾಮೃಷಯಃ ಸರ್ವೇ ೧೦-೧೩ 
ಇಚ್ಛಾದ್ರೇಷಸಮುತ್ತೇನ ಪೂರಿ 
ಇಚ್ಛಾ ದ್ವೇಷಃ ಸುಖಮ್‌ ೧೩-೬ 
ಇತಿ ಕ್ಷೇತ್ರಂ ತಥಾ ಜ್ಞಾನಮ್‌ ೧೩-೧೮ 
ಇತಿ ಗುಹ್ಯತಮಂ ಶಾಸ್ತ್ರಮ್‌ ೧೫-೨೦ 
ಇತಿ ತೇ ಜ್ಞಾನಮಾಖ್ಯಾತಮ್‌ ೧೮-೬೩ 
ಇತ್ತರ್ಜುನಂ ವಾಸುದೇವಃ ೧೧-೫೦ 
ಇತ್ಯಹಂ ವಾಸುದೇವಸ್ಯ ೧೮-೭೪ 
ಇದಂ ಶರೀರಂ ಕೌನೇಯ ೧೩-೧ 
ಇದಂ ಜ್ಞಾನಮುಪಾಶ್ರಿತ್ಯ ೧೪-೨ 
ಇದಂ ತು ತೇ ಗುಹ್ಮತಮಮ್‌ ೯-೧ 
ಇದಂ ತೇ ನಾತಪಸ್ಕಾಯ ೧೮-೬೭ 


ಶ್ಲೋಕಾನುಕ್ರಮಣಿಕೆ ೩೦ 


ಇದಮದ್ಯ ಮಯಾ ಲಬ್ಧಮ್‌ ೧೬-೧೩ 
ಇನ್ಟಿಯಸ್ಕೇನ್ಜಿ ಯಸ್ಕಾರ್ಥೇ ೩-೩೪ 


ಇನ್ಫಿ ಯಾಣಾಂ ಹಿ ಚರತಾಮ್‌ ೨-೬೭ 
ಇನಿಯಾಣಿ ಪರಾಣ್ಕಾಹುಃ ೩-೪೨ 
ಇನ್ನಿ ಯಾಣಿ ಮನೋ ಬುದ್ಧಿ $¢ ೩-೪೦ 


ಇನ್ನಿ ಯಾರ್ಥೇಷು ವೈರಾಗ್ಯಮ್‌ ೧೩-೮ 


ಇಮಂ ವಿವಸ್ತತೀ ಯೋಗಮ್‌ ೪-೧ 
ಇಷ್ಟಾನ್‌ ಭೋಗಾನ್‌ ಹಿ ೩-೧೨ 
ಇಹೃಕಸ್ಮಂ ಜಗತ್‌ ಕೃತ್ನಮ್‌ ೧೧-೭ 
ಇಹೃವ ತೈರ್ಜಿತಃ ಸರ್ಗಃ ೫-೧೯ 


ಈಶ್ವರಃ ಸರ್ವಭೂತಾನಾಮ್‌ ೧೮-೬೧ 


ಉಜ್ಜೇಃಶ್ರವಸಮಶ್ಚಾನಾಮ್‌ ೧೦-೨೭ 


ಉತ್ಪಾಮನ್ತಂ ಸ್ಥಿತಂ ವಾಪಿ ೧೫-೧೦ 
ಉತ್ತಮಃ ಪುರುಷಸ್ಥನ್ಯಃ ೧೫-೧೭ 
ಉತ್ಸನ್ನಕುಲಧರ್ಮಾಣಾಮ್‌ ೧-೪೪ 


ಉತ್ಸೀದೇಯುರಿಮೇ ಲೋಕಾಃ ೩-೨೪ 


ಉದಾರಾಃ ಸರ್ವ ಏವೈತೇ ೭-೧೮ 
ಉದಾಸೀನವದಾಸೀನಃ ೧೪-೨೩ 
ಉದ್ದರೇದಾತನಾತ್ಮಾನಮ್‌ ೬-೫ 
ಉಪದ್ರಷ್ಟಾನುಮನ್ತಾ ಚ ೧೩-೨೨ 
ಊರ್ದ್ವಂ ಗಚ್ಛನ್ತಿ ಸತ್ತಸ್ಮಾ ೧೪-೧೮ 
ಊರ್ದ್ವಮೂಲಮಧಃ 

ಶಾಖಮ್‌ ೧೫-೧ 


ಯಪಿಭಿರ್ಬಹುಧಾ ಗೀತಮ್‌ ೧೩-೪ 


ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ೧೧-೩೫ 


ಏತದ್ಯೋನೀನಿ ಭೂತಾನಿ ೭-೬ 
ಏತನ್ಮೇ ಸಂಶಯಂ ಕೃಷ್ಣ ೬-೩೯ 
ಏತಾಂ ವಿಭೂತಿಂ ಯೋಗಂಚ ೧೦-೭ 
ಏತಾಂ ದೃಷ್ಟಿಮವಷ್ಟಭ್ಕ ೧೬-೯ 
ಏತಾನ್ನ ಹನ್ತುಮಿಚ್ಛಾಮಿ ೧-೩೫ 


$2 


ಏತಾನ್ಯಪಿ ತು ಕರ್ಮಾಣಿ ೧೮-೬ 
ಏತೈರ್ವಿಮುಕ್ತಃ ಕೌನ್ರೇಯ ೧೬-೨೨ 
ಏವಂ ಸತತಯುಕ್ತಾ ಯೇ ೧೨-೧ 
ಏವಂ ಜ್ಞಾತ್ವಾ ಕೃತಂ ಕರ್ಮ ಅ-೧೫ 
ಏವಮುಕ್ತೋ ಹೃಷೀಕೇಶಃ ೧-೨೪ 
ಏವಮುಕ್ತಾರ್ಜುನಃ ಸಜ ೧-೪೭ 
ಏವಮುಕ್ತಾ ತತೋ ರಾಜನ್‌ ೧೧-೯ 
ಏವಮುಕ್ತಾ ಹೃಷೀಕೇಶಮ್‌ ೨-೯ 
ಏವಮೇತದ್‌ ಯಥಾ- 

ತೃತ್ತಮ್‌ ೧೧-೩ 
ಏವಂ ಪರಂಪರಾಪ್ರಾಪ್ರಮ್‌ ಘಿ 
ಏವಂ ಪ್ರವರ್ತಿತಂ ಚಕ್ರಮ್‌ ೨-೧೬ 
ಏವಂ ಬಹುವಿಧಾ ಯಜ್ಞಾಃ ೪-೩೨ 
ಏವಂ ಬುದ್ದೇಃ ಪರಂ ಬುದ್ಧ್ವಾ ೩-೪೩ 
ಏಷಾತೇಪ್ರುಹಿತಾ ಸಾಂಖ್ಯೇ ೨-೩ 
ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ೨-೭೨ 
ಓಂ ತತ್ಸದಿತಿ ನಿರ್ದೇಶೋ ೧೭-೨೩ 
ಓಮಿತ್ಕೇಕಾಕ್ಟರಂ ಬ್ರಹ್ಮ ೮-೧೩ 
ಕಚ್ಚಿದೇತಚ್ಛುತಂ ಪಾರ್ಥ ೧೮-೭೨ 
ಕಚ್ಚಿನ್ನೋಭಯವಿಭ್ರಷ್ಟಃ ೬-೩೮ 
ಕಟ್ಟಮಲವಣಾತ್ಕುಷ್ಟ ೧೭-೯ 
ಕಥಂ ವಿದ್ಯಾಮಹಂ ಯೋಗಿನ್‌೧೦-೧೭ 
ಕಥಂ ನ ಜ್ಞೇಯಮಸಾಬಿಃ ೧-೩೯ 
ಕಥಂ ಭೀಷ್ಮಮಹಂ ಸಂಖ್ಯೇ ವ 
ಕರ್ಮಜಂ ಬುದ್ದಿಯುಕ್ತಾಹಿ ೨-೫೦ 
ಕರ್ಮಣಃ ಸುಕೃತಸ್ಕಾಹುಃ ೧೪-೧೬ 
ಕರ್ಮಣ್ಯೆವ ಹಿ ಸಂಸಿದ್ದಿಮ್‌ ೩-೨೦ 
ಕರ್ಮಣೋ ಹ್ಯಪಿ ಬೋದ್ಧ- 

ವ್ಯಮ್‌ ೪-೧೭ 
ಕರ್ಮಣ್ಯಕರ್ಮ ಯಃ 

ಪಶ್ಯೇತ್‌ ೪-೧೮ 
ಕರ್ಮಣ್ಯೇವಾಧಿಕಾರಸ್ತೇ ಜಿಲದಿ 
ಕರ್ಮ ಬ್ರಹ್ಯೋದ್ಭವಂ ವಿದ್ಧಿ ೩-೧೫ 


೩೦೪ 
ಕರ್ಮೆನ್ವಿ ಯಾಣಿ ಸಂಯಮ್ಮ ೩-೬ 
ಕರ್ಶಯನ್ರಃ ಶರೀರಸಂ ೧೭-೬ 
ಕವಿಂ ಪುರಾಣಮನುಶಾಸಿತಾ- 
ರಮ್‌ ೮-೯ 

ಕಸ್ಮಾಚ್ಚ ತೇ ನ ನಮೇರನ್‌ ೧೧-೩೭ 
ಕಾಂಕ್ಟನಃ ಕರ್ಮಣಾಂ 

ಸಿದ್ದಿಮ್‌ ೪-೧೨ 
ಕಾಮ ಏಷ ಕ್ರೋಧ ಏಷಃ ೩-೩ 
ಕಾಮಕ್ರೋಧವಿಯುಕ್ತಾನಾಮ್‌ ೫-೨೬ 


ಕಾಮಮಾಶ್ರಿತ್ಯ ದುಷ್ಟೂರಮ್‌ ೧೬-೧೦ 


ಕಾಮಾತಾನಃ ಸ್ವರ್ಗಪರಾಃ ೨-೪೩ 
ಕಾಮೈಸೈಸೈರ್ಹೃತಜ್ಞಾನಾಃ ೭-೨೦ 
ಕಾಮ್ಕಾನಾಂ ಕರ್ಮಣಾಂ 

ನ್ಯಾಸಮ್‌ ೧೮-೨ 
ಕಾಯೇನ ಮನಸಾ ಬುದ್ಧಾ ೫-೧೧ 
ಕಾರ್ಪಣ್ಯದೋಷೋಪಹತ ೨-೭ 
ಕಾರ್ಯಕಾರಣಕರ್ತೃತ್ವೇ ೧೩-೨೦ 
ಕಾರ್ಯಮಿತ್ಯೇವ ಯತ್ಕರ್ಮ ೧೮-೯ 


ಕಾಲೋತಸ್ಮಿ ಲೋಕಕ್ಷಯಕೃತ್‌ ೧೧-೩೨ 
ಕಾಶ್ಯಶ್ಚ ಪರಮೇಷ್ವಾಸಃ ೧೬೧೭ 
ಕಿರೀಟಿನಂ ಗದಿನಂ ಚಕ್ರಹಸ್ತಂ ೧೧-೪೬ 
ಕಿರೀಟಿನಂ ಗದಿನಂ ಚಕ್ರಿಣಂ ಚ ೧೧-೧೭ 


ಕಿಂ ಕರ್ಮ ಕಿಮಕರ್ಮೆತಿ ೪-೧೬ 
ಕಿಂ ತದ್ಭಹಕಿಮಧ್ಯಾತ್ಮಮ್‌ ೮-೧ 
ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಮಾ ೯-೩೩ 
ಕುತಸ್ವಾ ಕಶಲಮಿದಮ್‌ ವಿಜಿ 
ಕುಲಕ್ಷಯೇ ಪ್ರಣಶ್ಯನ್ತಿ ೧-೪೦ 
ಕೃಪಯಾ ಪರಯಾವಿಷ್ಟೋ ೧-೨೮ 
ಕೃಷಿಗೌರಕ್ಷ್ಯವಾಣಿಜ್ಯಮ್‌ ೧೮-೪೪ 
ಕೈರ್ಲಿಜಕಿಸ್ಟೀನ್‌ ಗುಣಾನೇ 

ತಾನ್‌ ೧೪-೨೧ 
ಕ್ರೋಧಾದೃವತಿ ಸಮ್ಮೋಹಃ ೨-೬೩ 
ಕ್ಲೇಶೋತುಕತರಸ್ತೇಷಾಮ್‌ ೧೨-೫ 
ಕ್ಲಬ್ಕಂ ಮಾ ಸ್ಮಗಮಃ ೨-೩ 
ಕ್ಷಿಪ್ರಂ ಭವತಿ ಧರ್ಮಾತ್ಮಾ ೯-೩೧ 


ಗೀತಾರ್ಥಪ್ರಕಾಶ 


ಕ್ಷೇತ್ರಕ್ಷೇತ್ರಜ್ಞಯೋರೇವಂ ೧೩-೩ 
ಇ 

ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ದಿ ೧೩-೨ 

ಕ್‌ ಗಿದ್ದ ಡಾ] 

ಗತಸಜ್ಞಸ್ಯ ಮುಕ್ತಸ್ಯ ೪-೨೩ 
ಗತಿರ್ಭರ್ತಾ ಪ್ರಭುಃ ಸಾಕ್ಷೀ ೯-೧೮ 
ಗಾಣ್ಣೀವಂ ಸ್ರಂಸತೇ ೧-೩೦ 
ಗಾಮಾವಿಶ್ಯ ಚ ಭೂತಾನಿ ೧೫- ೧೩ 


ಗುಣಾನೇತಾನತೀತ್ಯ ತ್ರೀನ್‌ ೧೪-೨೦ 
ಗುರೂನಹತ್ವಾ ಓ ೨-೫ 


ಚಣ್ವಲಂ ಹಿ ಮನಃ ಕೃಷ್ಣ ೬-೩೪ 
ಚತುರ್ವಿಧಾ ಭಜನೇ ಮಾಮ್‌ ೭-೧೬ 
ಚಾತುರ್ವರ್ಣಂ ಮಯಾ 


ಸೃಷ್ಟಮ್‌ ೪-೧೩ 
ಚಿನ್ರಾಮಪರಿಮೇಯಾಂ ಚ ೧೬-೧೧ 
ಚೇತಸಾ ಸರ್ವಕರ್ಮಾಣಿ ೧೮-೫೭ 
ಜನ್ಮಕರ್ಮ ಚ ಮೇ ದಿವ್ಯಮ್‌ ೪-೯ 
ಜರಾಮರಣಮೋಕ್ಷಾಯ ಬತ 
ಜಾತಸ್ತ ಹಿ ಧ್ರುವೋ ೨-೨೭ 
ಜಿತಾತ್ಮನಃ ಪ್ರಶಾನಸ್ಯ ೬-೭ 
ಜ್ಞಾನಯಜ್ಞೇನ ಚಾಪ್ಯನ್ಯೇ ೯-೧೫ 
ಜ್ಞಾನವಿಜ್ಞಾನತ್ಛಪ್ತಾತ್ಮಾ ೬-೮ 
ಜ್ಞಾನೇನ ತು ತದಜ್ಞಾನಮ್‌ ೫-೧೬ 


ಜ್ಞಾನಂ ಕರ್ಮ ಚ ಕರ್ತಾ ಚ ೧೮-೧೯ 
ಜ್ಞಾನಂ ಜ್ಞೇಯಂ ಪರಿಜ್ಞಾತಾ ೧೮-೧೮ 
Ka ce ಇ 
ಜ್ಞಾನಂ ತೇ6ಹಂ ಸವಿಜ್ಞಾ ನಮ್‌ ೭-೨ 
ಜ್ಞೇಯಂ ಯತ್ತತೃ್ವವಕ್ಟ್ಯಾಮಿ ೧೩-೧೨ 
ಜ್ಞೇಯಃ ಸ ನಿತ್ಯಸಂನ್ಯಾಸೀ ೫-೩ 
ಜ್ಯಾಯಸೀ ಚೇತ್‌ ಕರ್ಮಣಸ್ತೇ ೩-೧ 
ಜ್ಯೋತಿಷಾಮಪಿ ತಜ್ವೋತಿಃ ೧೩-೧೭ 


ತಚ್ಚ ಸಂಸ್ಕೃತ್ಯ ಸಂಸ್ಕೃತ್ಯ ೧೮-೭೭ 


ಆಲಿ ಅಲಿ 


ತತಃ ಪದಂ ತತ್ಪರಿಮಾರ್ಗಿತ- 
ವ್ಯಮ್‌ ೧೫-೪ 


ಶ್ಲೋಕಾನುಕ್ರಮಣಕೆ 


ತತಃ ಶಜಕ್ಪಾಶ್ಚ ಭೇರ್ಯಶ್ಚ ೧-೧೩ 
ತತಃ ಶ್ವೇತೈರ್ಹಯೈರ್ಯುಕ್ತೇ ೧-೧೪ 
ತತಃ ಸ ವಿಸ್ಮಯಾವಿಷ್ಟೋ ೧೧-೧೪ 
ತತ್‌ ಕ್ಷೇತ್ರಂ ಯಚ್ಚ ಯಾದೃಕ್ಚ ೧೩-೩ 
ತತ್ತವಿತ್ತು ಮಹಾಬಾಹೋ ೩-೨೮ 
ತತ್ರ ತಂ ಬುದ್ಧಿಸಂಯೋಗಂ ೬-ಲಓಒ 
ತತ್ರ ಸತಂ ನಿರ್ಮಲತ್ವಾತ್‌ ೧೪-೬ 


ತತ್ರಾಪಶ್ಶತ್‌ ಸ್ಲಿತಾನ್‌ ಪಾರ್ಥಃ ೧-೨೬ 
ತತ್ಯೈಕಸ್ನಂ ಜಗತ್‌ ಕೃತಮ್‌ ೧೧-೧೩ 


ತತ್ರೈಕಾಗ್ರಂ ಮನಃ ಕೃತ್ವಾ ೬-೧೨ 
ತತ್ರೈವಂ ಸತಿ ಕರ್ತಾರಮ್‌ ೧೮-೧೬ 
ತದಿತ್ಯನಭಿಸನ್ಹಾಯ ೧೭- ೨೫ 
ತದ್ದುದ್ದಯಸ್ತದಾತಾನಃ ೫-೧೭ 
ತದ್ವಿದ್ದಿ ಪ್ರಣಪಾತೇನ ಲ-೩ಲ 


ತಂ ತಥಾ ಕೃಪಯಾವಿಷ್ಟಮ್‌ ೨-೧ 


ತಂ ವಿದ್ಕಾದ್ದುಖಸಂಯೋಗಂ ೬-೨೩ 
ತಪಸ್ವಿಭ್ಯೋಘಿಕೋ ಯೋಗೀ ೬-೪೬ 
ತಪಾಮ್ಮಹಮಹಂ ವರ್ಷಮ್‌ ೯-೧೯ 
ತಮಸ್ವಜ್ಞಾ ನಜಂ ವಿದ್ಧಿ ೧೪-೮ 
ತಮುವಾಚ ಹೃಷೀಕೇಶಃ ರ್ಜ 65 
ತಮೇವ ಶರಣಂ ಗಚ್ಛ ೧೮-೬೨ 
ತಸಾಚ್ಛಾಸ್ತಂ ಪ್ರಮಾಣಂ ತೇ ೧೬-೨೪ 
ತಸ್ಪಾತಮಿನ್ಹಿಯಾಣ್ಕಾದೌ ೩-೪೧ 
ತಸ್ಮಾತ್ತಮುತ್ತಿಷ್ಠ ಯಶೋ ೧೧-೩೩ 
ತಸ್ಮಾತ್ರ್ವಣಮ್ಯ ಪ್ರಣಧಾಯ ೧೧-೪೪ 
ತಸ್ಮಾತ್ತರ್ವೇಷು ಕಾಲೇಷು ೮-೭ 
ತಸ್ಮಾದಸಕ್ತಃ ಸತತಮ್‌ ೩-೧೯ 
ತಸ್ಮಾದಜ್ಞಾನಸಂಭೂತಮ್‌ ಲ-೪೨ 
ತಸ್ಮಾದೋಮಿತ್ಕುದಾಹೃತ್ಕ ೧೭-೨೪ 


ತಸ್ಮಾನ್ನಾರ್ಹಾ ವಯಂ ಹಂತುಂ ೧-೩೭ 
ತಸ್ಮಾದ್ಯಸ್ತ ಮಹಾಬಾಹೋ ೨-೬೮ 
ತಸ್ಮ ಸಣ್ಣುನಯನ್‌ ಹರ್ಷಮ್‌ ೧-೧೨ 
ತಾನಹಂ ದ್ವಿಷತಃ ಕ್ರೂರಾನ್‌ ೧೬-೧೯ 


ತಾನಿ ಸರ್ವಾಣಿ ಸಂಯಮ್ಯ ೨-೬೧ 
ತುಲನಿನ್ನಾಸ್ತುತಿರ್ಮೌನೀ ೧೨-೧೯ 


20 


೩೦೫ 
ತೇಜಃ ಕ್ಷಮಾ ಧೃತಿಃ ಶೌಚಂ ೧೬-೩ 
ತೇ ತಂ ಭುಕ್ತಾ ಸ್ವರ್ಗ- 

ಲೋಕಮ್‌ ೯-೨೧ 
ತೇಷಾಂ ಸತತಯುಕಾನಾಮ್‌ ೧೦-೧೦ 


ತೇಷಾಂ ಜ್ಞಾನೀ ನಿತ್ಯಯುಕ್ತ ೭-೧೭ 
ತೇಷಾಮಹಂ ಸಮುದ್ಧರ್ತಾ ೧೨-೭ 
ತೇಷಾಮೇವಾನುಕಮ್ಪಾ- 

ರ್ಥಮ್‌ ೧೦-೧೧ 
ತ್ಯಕ್ತ್ವಾ ಕರ್ಮಫಲಾಸಜುಮ್‌ ೪-೨೦ 
ತ್ಯಾಜ್ಯಂ ದೋಷವದಿತ್ಯೇಕೇ ೧೮-೩ 
ತ್ರಿಭಿರ್ಗುಣಮಯೈರ್ಭಾವೈಃ ೭-೧೩ 
ತ್ರಿವಿಧಂ ನರಕಸ್ಕೇದಮ್‌ ೧೬-೨೧ 
ತ್ರಿವಿಧಾ ಭವತಿ ಶ್ರದ್ಧಾ ೧೭-೨ 
ತ್ತೈಗುಣ್ಯವಿಷಯಾ ವೇದಾಃ ೨-೪೫ 
ತೈವಿದ್ಯಾ ಮಾಂ ಸೋಮಪಾಃ ೯-೨೦ 
ತ್ವಮಕ್ಬರಂ ಪರಮಂ ವೇದಿತ- 

ವ್ಯಮ್‌ ೧೧-೧೮ 
ತ್ವಮಾದಿದೇವಃ ಪುರುಷಃ ೧೧-೩೮ 
ದಂಷ್ಠಾಕರಾಲಾನಿ ಚ ತೇ ೧೧-೨೫ 
ದಣ್ನೋ ದಮಯತಾಮಸ್ಮಿ ೧೦-೩೮ 
ದಮ್ಛೋ ದರ್ಪೋ ಚಿಮಾನಶ್ಚ ೧೬-೪ 
ದಾತವ್ಯಮಿತಿ ಯದ್ದಾ ನಮ್‌ ೧೭-೨೦ 
ದಿವಿ ಸೂರ್ಯಸಹಸ್ರಸ್ಮ ೧೧-೧೨ 
ದಿವ್ಯಮಾಲ್ಯಾಮ್ಬರಧರಮ್‌ ೧೧-೧೧ 
ದುಃಖಮಿತ್ಶೇವ ಯತ್ಕರ್ಮ ೧೮-೮ 
ದುಃಖೇಷ್ಟನುದ್ವಿಗ್ನಮನಾಃ ೨-೨೬ 
ದೂರೇಣ ಹ್ಯವರಂ ಕರ್ಮ ೨-೪೯ 
ದೃಷ್ಟ್ವಾ ತು ಪಾಣ್ಣವಾನೀಕಮ್‌ ೧-೨ 
ದೃಷ್ಟೇದಂ ಮಾನುಷಂ 

ರೂಪಮ್‌ ೧೧-೫೧ 

ದೃಷ್ಟೇಮಂ ಸ್ವಜನಂ ಕೃಷ್ಣ ೧-೨೮ 
ದೇವದ್ವಿಜಗುರುಪ್ರಾಜ್ಞ ೧೭-೧೪ 
ದೇವಾನ್‌ ಭಾವಯತಾನೇನ ೩-೧೧ 


೩೦೬ 
ದೇಹಿನೋಮಿವ್‌ ಯಥಾ 
ದೇಹೀ ನಿತ್ಯಮ್‌ ೨-೧೩ 
ವಧ್ಧೋ ಯಮ್‌ ೨-೩೦ 
ದೈವಮೇವಾಪರೇ ಯಜ್ಞಂ ೪-೨೫ 
ದೃವೀ ಸಂಪದ್ವಿಮೋಕ್ಬಾಯ ೧೬-೫ 
ಧ್ರವ ಶೀಷಾ ಗುಣಮಯೀ ೭-೧೪ 
ೋಷ್ಟೆರೇತ್ರಃ ಕುಲಘ್ನಾನಾಮ್‌ ೧-೪೩ 
ದ್ಯಾವಾವ್ಯಧಿಷ ಹೀರಿದವ್‌ ೧೧-೨೦ 
ಭಂ ಯಶಾಮಸ್ಸಿ ೦-೩೬ 
ದ ಹ ಹ ಸ್ತ ಪೋಯಜ್ಞಾ; ಅದಿಲ್ಲ 
ದ್ರುಪದೋ ದಾಪದೇಯಾಶ್ಚ ೧-೧೮ 
ದ್ರೋಣಂ ಚ ಭೀಷಂ ಚ ೧೧-೩೪ 
ದ್ವಾವಿಮಾ ಪುರುಷೌ ಲೋಕೇ ೧೫-೧೬ 
ದ್‌ ಭೂತಸರ್ಗ್‌ 
ಲೋಕೇಶನ್‌. ೧೬-೬ 
ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ೧೦೧ 
ಧೂಮೇನಾವ್ರಿಯತಃ ಮಹ್ಲಿಃ ೩-೩೮ 
ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಸಃ ಛಿ 
ಧ್ರತಾ, ಯಯಾ ಧಾರಯತೇ ೧೮-೩೩ 
ಧ್ರಷ್ಟಕೇತುಶ್ಹೇಕಿತಾನಃ ೧-೫ 
ಧ್ವಾನೇನಾತನಿ ಪಶನನಿ ೧೩-೨೪ 
ಧಾ ಯತೋ ವಿಷಯಾನ್‌ 
ಪುಂಸಃ ೨-೬೨ 
ನ ಕರ್ತೃತ್ರಂ ನ ಕರ್ಮಾಣ ೫-೧೪ 
ನ ಕರ್ಮಣಾಮನಾರಮೃ್ಭಾತ್‌ ೩-೪ 
ನ ಕಾಜಕ್ಷೀ ವಿಜಯಂ ಕೃಷ್ಣ ಧಿ 
ನ ಚ ತಸ್ಪಾನನುಷ್ಟೇಷು ೧೮-೬೯ 
ನಚ ಮತ್ತಾ ನಿ ಭೂತಾನಿ ೯-೬ 
ನಚಮಾಂತಾನಿಕರ್ಮಾಣಿ ೯-೯ 
ನ ಚ ಶಕ್ಲೋಮ್ಹವಸಾತುಂ ೧-೩೦ 
ನಃ ಶ್ರೇಯೋ ುಪಶಾಮಿ ೧-೩೧ 
ನ ಚೈತದ್ವಿದ್ವ ಕತರನ್ನೋ ೨-೬ 
ನ ಜಾಯತೇ ಮ್ರಿಯತೇ ವಾ ೨-೨೦ 


ಗೀತಾರ್ಥಪ್ರಕಾಶ 


ನ ತದಸ್ತಿ ಪೃಥಿವ್ಯಾಂ ವಾ ೧೮-೪೦ 
ನ ತದಾಸಯತೇ ಸೂರ್ಯೋ ೧-೬ 
ನತುಮಾಂಶಕ್ಕಸೇ 
ದ್ರಷ್ಟುಮ್‌ ೧೧-೮ 
ನ ತ್ವೇವಾಹಂ ಜಾತು 
ನಾಸಮ್‌ ೨-೧೨ 
ನ ದ್ವೇಷ್ಟ್ಯ ಕುಶಲಂ ಕರ್ಮ ೧೮-೧೦ 
ನ ಪ್ರಹೃಷ್ಯೇತ್‌ ಪ್ರಿಯಂ 
ಪ್ರಾಪ್ನಯ ೫-೨೦ 
ನ ಬುದಿಭೇದಂ ಜನಯೇತ್‌ ೩-೨೬ 
ನಭಃಸ್ಪಶಂ ದೀಪ್ರಮ್‌ ೧೧-೨೪ 
ನಮಃ ಪುರಸಾದಥ ಪ್ರಷ್ಠತಸ್ತೇ ೧೧-೪೦ 
ನ ಮಾಂ ಕರ್ಮಾಣಿ ಲಿಮ್ಹನಿ, ೪-೧೪ 
ನಮಾಂ ದುಷ್ಕೃತಿ ಶಿನೋ 
ಮೂಢಾಃ ೭-೧೬ 
ನ ಮೇ ಪಾರ್ಥಾಸ್ತಿ ಕರ್ತವ್ಯಂ ೩-೨೨ 
ನ ಮೇ ವಿದುಃ ಸುರಗಣಾಃ ಶಿ 
ನ ರೂಪಮಸ್ಕ್ಯೇಹ ತಥೋಪ ೧ಜ-೩ 
ನ ಮೇದಯಜ್ಞಾ 2 ಧ್ಯಯನ್ವೆಃ ೧೧-೪೮ 
ನಷ್ಟೋ ಮೋಹಃ ಸ ಸ್ಮತಿರ್ಲಬ್ಬಾ ೧೮-೭೩ 
ನ ಹಿ ಕಲ್ಪತ್‌ ಕ್ಷಣಮಪಿ ೩-೫ 
ನ ಹಿ ಜ್ಞಾನೇನ ಸದೃಶಮ್‌ ೪-೩೮ 
ನ ಹಿ ದೇಹಭ್ರತಾ ಶಕ್ಕಮ್‌ ೧೮-೧೧ 
ನ ಹಿ ಪ್ರಪಶ್ಯಾಮಿ ೨-೮ 


ನಾತ್ರಶ್ನತಸ್ತು ಯೋಗೋ ಡ್ತಿ ೬-೧೬ 


ನಾದತ್ತೇ ಕಸ್ಯಚಿತ್‌ ಪಾಪಮ್‌ ಜ-೧ಃ 
ನಾನ್ನೋೂಣ್ಮು ಮಮ 
ದಿವ್ಯಾನಾಮ್‌ ೧೦-೪೦ 
ನಾನ್ಯಂ ಗುಣೇಭ್ರಃ 
ಕರ್ತಾರಮ್‌ ೧೪-೧೯ 
ನಾಸತೊಃ ವಿದತೇ ಭಾವಃ ೨-೧೬ 
ನಾಸಿ ಬುದಿರಯುಕಸ ಜೀ 
ನಾಹಂ ಪ್ರಕಾಶಃ ಸರ್ವಸ್ಯ ೭-೨೫ 
ನಾಹಂ ವೇದೃರ್ನ ತಪಸಾ ೧೧೫೩ 
ನಿಮಿತ್ತಾನಿ ಚ ಪಶ್ಕಾಮಿ ೧-೩೧ 


ಶ್ಲೋಕಾನುಕ್ರಮಣಿಕೆ ೩೦೭ 


ನಿಯತಸ್ಕ ತು ಸಂನ್ಮಾಸಃ ೧೮-೭ 
ನಿಯತಂ ಕುರು ಕರ್ಮತ್ತಮ್‌ ೩-೮ 
ನಿಯತಂ ಸಜ್ಜರಹಿತಮ್‌ ೧೮-೨೩ 
ನಿರಾಶೀರ್ಯತಚಿತ್ತಾತ್ಮಾ ೪-೨೧ 
ನಿರ್ಮಾನಮೋಹಾ ಜಿತಸಜ್ಞ ೧೬-೪ 
ನಿಶ್ಚಯಂ ಶೃಣು ಮೇ ತತ್ರ ೧೮-೪ 
ನಿಹತ್ಯ ಧಾರ್ತರಾಷ್ಟಾನ್‌ ನಃ ೧-೩೬ 
ನೇಹಾಭಿಕ್ರಮನಾಶೋತ್ತಿ ೨-೪೦ 
ನೃತೇ ಸೃತೀ ಪಾರ್ಥ ೮-೨೭ 
ನೈನಂ ಛಿನ್ನನ್ತಿ ಶಸ್ತ್ರಾಣಿ ೨-೨೩ 
ನೈವ ಕಿಂಚಿತ್‌ ಕರೋಮಿತಿ ಜ-೮ 
ನೈವ ತಸ್ಯ ಕೃತೇನಾರ್ಥೂ ೩-೧೮ 
ಪಣಇತ್ತಿತಾನಿ ಮಹಾಬಾಹೋ ೧೮-೧೩ 
ಪತ್ರಂ ಪುಷ್ಪಂ ಫಲಂ 

ತೋಯಮ್‌ ೯-೨೬ 
ಪರಂ ಬ್ರಹ್ಮ ಪರಂ ಧಾಮ ೧೦-೧೨ 
ಪರಂ ಭೂಯಃ ಪ್ರವಕ್ಷ್ಯಾಮಿ ೧೪-೧ 
ಪರಸ್ತಸ್ಥಾತ್ತು ಭಾವೋ ಸಃ ೮-೨೦ 
ಪರಿತ್ರಾಣಾಯ ಸಾಧೂನಾಮ್‌ ೪-೮ 
ಪವನಃ ಪವತಾಮಸ್ಮಿ ೧೦-೩೧ 
ಪಶ್ಯ ಮೇ ಪಾರ್ಥ ರೂಪಾಣಿ ೧೧-೫ 


ಪಶ್ಶ್ಕಾದಿತ್ಕಾನ್‌ ವಸೂನ್‌ ೧೧-೬ 
ಪಶ್ಯಾಮಿ ದೇವಾಂಸ್ತ ವದೇವ ೧೧-೧೫ 
ಪಶೈತಾಂ ಪಾಣ್ಣುಪುತ್ರಾ- 


ಣಾಮ್‌ ೧-೩ 
ಪಾಣ್ಹುಜನ್ಮ ೦ ಹೃಷೀಕೇಶಃ ೧-೧೫ 
ಪಾರ್ಥ ನೈವೇಹ ನಾಮುತ್ರ ೬-೪೦ 


ಪಿತಾಸಿ ಲೋಕಸ್ಯ ಚರಾಚರಸ್ಕ ೧೧-೪೩ 
ಪಿತಾಹಮಸ್ಕ ಜಗತೋ ೯-೧೭ 
ಪ್ರಣ್ಠ್ಕೋ ಗನಃ ಪೃಥಿವ್ಯಾಂ ಚ ೭-೯ 


ಪುರುಷಃ ಪ್ರಕೃತಿಸ್ತ್ಕೋಹಿ ೧೩-೨೧ 
ಪುರುಷಃ ಸ ಪರಃ ಪಾರ್ಥ ಲಿ 
ಪುರೋಧಸಾಂ ಚ 

ಮುಖ್ಯಂ ಮಾಂ ೧೦-೨೪ 


೩... ಸೇನ ತೇನೈವ ೬- 


ಪ್ರಕಾಶ @ 
ಪ್ರಕೃತಿಂ ಪುರುಷಂ ಚೈವ ೧೩-೧೯ 
ಪ್ರಕೃತಿಂ ಸಾ ಸ್ವಾಮವಷ್ಟಭ್ಯ ೯-೮ 
ಪ್ರಕೃತೇಃ ಕ್ರಿಯಮಾಣಾನಿ ಇಬ ಯ 
ಪ್ರಕೃತೇರ್ಗುಣಸಮೂಡಾಃ ೩-೨೯ 
ಪ್ರಕೃತ್ಕೈವ ಚ ಕರ್ಮಾಣಿ ೧೩-೨೯ 
ಪ್ರಜಹಾತಿ ಯದಾ ಕಾಮಾನ್‌ ೨-೫೫ 
ಪ್ರಯತ್ನಾದ್ಯತಮಾನಸ್ತು ೬-೪೫ 
ಪ್ರ ಯಾಣಕಾಲೇ ಮನಸಾ ೮-೧೦ 
ಪ್ರಲಪನ್‌ ವಿಸ್ಪಜನ್‌ ಗೃಷ್ಟನ್‌ ಒ-೯ 
ಪ್ರವೃತಿಂ ಚ ನಿವೃತ್ತಿಂ ಚ ೧೬-೭ 
ಪ್ರವೃತ್ತಿಂ ಚ ನಿವೃತ್ತಿಂ ಚ ೧೮-೩೦ 
ಪ್ರಶಾನ್ರಮ ನಸಂ ಹ ಹೈ ನಮ್‌ ಸ ಬು 23 
ಪ್ರಶಾನ್ತಾತ್ಮಾ ವಿಗತಭೀಃ ೬-೧೪ 
ಪ್ರಸಾದೇ ಸರ್ವದುಃಖಾನಾಮ್‌ ೨-೬೫ 
ಪ್ರಹ್ಲಾದಶ್ಚಾಸ್ಮಿ ದೃತ್ಕಾನಾಂ ೧೦-೩೦ 


ಬನ್ನುರಾತ್ನಾತ್ಮನಸ್ತಸ್ಯ ಪಿ 
ಬಲಂ ಬಲವತಾಂ ಚಾಹಮ್‌ ೭-೧೧ 
ಬಹಿರನ್ತಶ್ಚ ಭೂತಾನಾಮ್‌ ೧೩-೧೫ 
ಬಹೂನಾಂ ಜನ್ಮನಾಮನ್ನೇ ೭-೧೯ 
ಬಹೂನಿ ಮೇ ವ್ಯತೀತಾನಿ ಅ-ಜ 


ಬಾಹ್ಯಸ್ಪರ್ಶೇಷ್ಟಸಕ್ತಾತ್ಮಾ ೫-೨೧ 
ಬೀಜಂ ಮಾಂ ಸರ್ವ 
ಭೂತಾನಾಂ ೭-೧೦ 


ಬುದ್ಧಿಯುಕ್ತೋ ಜಹಾತೀಹ ೨-೫೦ 
ಬುದ್ಧಿರ್ಜ್ವಾನಮಸಮ್ಮೊ ಹಃ ೧೦-೪ 
ಬುದ್ದೇರ್ಭೇದಂ ಧ್ರತೇಶ್ವ ಶ್ವವ ೧೮-೨೯ 


ಬುದ್ದಾ  ವಿಶುದ್ದಯಾ 
ಯುಕ್ತೋ ೧೮-೫೧ 
ಬೃಹತ್ಸಾಮ ತಥಾ ಸಾಮ್ನಾಮ್‌ ೧೦-೩೫ 


೩೦೮ 


ಬ್ರಹ್ಮಣೋ ಹಿ ಪ್ರತಿಷ್ಠಾಹಮ್‌ ೧೪-೨೭ 


ಬ್ರಹ್ಮಣ್ಯಾಧಾಯ ಕರ್ಮಾಣಿ ೫-೧೦ 
ಬ್ರಹಭೂತಃ ಪ್ರಸನ್ನಾತ್ಮಾ ೧೮-೧೪ 
ಬ್ರಹ್ಮಾರಪ್ಪಣಂ ಬ್ರಹ್ಮಹವಿಃ ೪-೨೪ 
ಬ್ರಾಹ್ಮಣಕ್ಷತ್ರಿಯವಿಶಾಮ್‌ ೧೮-೪೧ 
ಭಕ್ತಾ ತ್ವನನ್ಯಯಾ ಶಕ್ಯಃ ೧೧-೫೪ 
ಭಕ್ತಾ ಮಾಮಭಿಜಾನಾತಿ ೧೮-೫೫ 
ಛಯಾದ್ರಣಾದುಪರತಮ್‌ ೨-೩೫ 
ಭವಾನ್‌ ಭೀಷಶ್ಚ ಕರ್ಣಶ್ಚ ೧-೮ 
ಭವಾಪ್ಯಯೌ ಹಿ ಭೂತಾ- 

ನಾಮ್‌ ೧೧-೨ 
ಭೀಷ್ಮದ್ರೋಣಪ್ರಮುಖತಃ ೧-೨೫ 
ಭೂತಗ್ರಾಮಃ ಸ ಏವಾ- 

ಯಮ್‌ ೮-೧೯ 
ಭೂಮಿರಾಪೋ ಹಲೋ 


ವಾಯುಃ ೭-೪ 
ಭೂಯ ಏವ ಮಹಾಬಾಹೋ ೧೦-೧ 
ಭೋಕ್ತಾರಂ ಯಜ್ಞತಪಸಾಮ್‌ ೫-೨೯ 


ಭೋಗೃಶ್ಚರ್ಯಪ್ತಸಕ್ತಾನಾಮ್‌ ೨-೪೪ 
ಮಚ್ಚಿತ್ರಃ ಸರ್ವದುರ್ಗಾಣಿ ೧೮-೫೯ 
ಮಚ್ಚಿತ್ತಾ ಮದ್ಭತಪ್ರಾಣಾಃ ೧೦-೯ 
ಮತ್ಕ್ಯರ್ಮಕೃನತ್ರರಮೋ ೧೧-೫೫ 
ಮತ್ತಃ ಪರತರಂ ನಾನ್ಕತ್‌ ಪಿಕ 


ಮದನುಗ್ರಹಾಯ ಪರಮಮ್‌ ೧೧-೧ 
ಮನಃಪ್ರಸಾದಃ ಸೌಮ್ಯತ್ವಮ್‌ ೧೭-೧೬ 
ಮನುಷ್ಕಾಣಾಂ ಸಹಸ್ರೇಷು 


ಮನ್ಮನಾ ಭವ ಮದ್ಭಕ್ತೋ ೯-೩೪ 
ಮನ್ಮನಾ ಭವ ಮದ್ಭಕ್ತ್ರೋ ೧೮-೬೫ 
ಮನ್ಯಸೇ ಯದಿ ತಚ್ಚಕ್ಕಮ್‌ ೧೧-೪ 
ಮಮ ಯೋನಿರ್ಮಹದ್ಬಹ್ಮ ೧೪-೩ 
ಮಮೈವಾಂಶೋ 

ಜೀವಲೋಕೇ ೧ಜ-೭ 
ಮಯಾ ತತಮಿದಂ ಸರ್ವಮ್‌ ೯-೪ 


ಗೀತಾರ್ಥಪ್ರಕಾಶ 


ಮಯಾಧ್ಯಕ್ಷೇಣ ಪ್ರಕೃತಿಃ ೯-೧೦ 
ಮಯಾ ಪ್ರಸನ್ನೇನ ತವ ೧೧-೪೭ 
ಮಯಿ ಚಾನನ್ಕಯೋಗೇನ ೧೩-೧೦ 
ಮಯಿ ಸರ್ವಾಣಿ ಕರ್ಮಾಣಿ ೩-೩ಒಂ 
ಮಯ್ಯಾವೇಶ್ಯ ಮನೋ ಯೇ ೧೨-೨ 
ಮಯ್ಯಾಸಕ್ತಮನಾಃ ಪಾರ್ಥ ೬-೧ 
ಮಯ್ಯೇವ ಮನ ಅಧತ್ವ್ವ ೧೨-೮ 
ಮಹರ್ಷಯಃ ಸಪ್ತ ಪೂರ್ವೇ ೧೦-೬ 


ಮಹರ್ಷೀಣಾಂ ಭೃಗುರಹಮ್‌ ೧೦-೨೫ 
ಮಹಾತಾನಸ್ತು ಮಾಂ ಪಾರ್ಥ ೯-೧೩ 
ಮಹಾಭೂತಾನ್ಯಹಂಕಾರೋ ೧೩-೫ 
ಮಾತೇ ವಥಾಮಾಚ ೧೧-೪೯ 
ಮಾತ್ರಾಸ್ಪರ್ಶಾಸ್ತು ಕೌನೇಯ ೨-೧೪ 
ಮಾನಾಪಮಾನಯೋಸ್ತಿಲ್ಯಃ ೧೪-೨೫ 
ಮಾಮುಪೇತ್ಕ ಪುನರ್ಜನ್ಮ ೮-೧೫ 
ಮಾಂ ಚ ಯೋಹ್ಯ್ಯಭಿಚಾ 
ರೇಣ 
ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ 
ಮುಕ್ತಸಜಕ್ಲೋ ನಹಂವಾದೀ 
ಮೂಡಢಗ್ರಾಹೇಣಾತ್ಮನೋ 
ಯತ್‌ 
ಮೃತ್ಯುಃ ಸರ್ವಹರಶ್ಚ್ಹಾಹಮ್‌ 
ಮೋಘಾಶಾ ಮೋಘ 
ಕರ್ಮಾಣೋ 


೧೪-೨೬ 
೯-೩೨ 
೧೮-೨೬ 


ಯ ಇಮಂ ಪರಮಂ 
ಗುಹ್ಮಮ್‌ ೧೮-೬೮ 
ಯ ಏವಂ ವೇತ್ತಿ ಹನ್ತಾರಮ್‌ ೨-೧೯ 
ಯ ಏವಂ ವೇತ್ರಿ ಪುರುಷಮ್‌ ೧೩-೨೩ 
ಯಂ ವಾಪಿ ಸರನ್‌ ೮೨ 
ಯಂ ಲಬ್ಧ್ವಾ ಜಾಪರಂ 
ಲಾಭಂ ೯-೨೨ 
ಯಂ ಸಂನ್ಕಾಸಮಿತಿ ಪ್ರಾಹುಃ ೬-೨ 
ಯಂ ಹಿ ನ ವೃಥಯನ್ಶ್ಮೇತೇ ೨-೧೫ 
ಯಚ್ಚಾಪಿ ಸರ್ವಭೂತಾನಾಮ್‌೧೦-೩೯ 


ಶ್ಲೋಕಾನುಕ್ರಮಣಿಕೆ ೩೦೯ 


ಯಚ್ಚಾವಹಾಸಾರ್ಥಮ್‌ ೧೧-೪೨ 
ಯಜನೇ ಸಾತ್ತಿಕಾ ದೇವಾನ್‌ ೧೭-೪ 
ಯಜ್ಞೋ ದಾನಂ ತಪಃ 
ಕರ್ಮ ೧೮-೫ 

ಯಜ್ಞಶಿಷ್ಟಾಮೃತಭುಜೋ ಲ-೩೧ಣ 
ಯಜ್ಯಶಿಷ್ಟಾಶಿನಃ ಸನ್ತೋ ೩-೧೩ 
ಯಜ್ಞಾತ್ರಾ ನ ಪ್ರನರ್ಮೊೋ- 

ಹಮ್‌ ೪-೩೫ 
ಯಜ್ಞಾ, ರ್ಥಾತ್‌ 
ಕರ್ಮಣೋ ಪತ ೩-೯ 


ಯಜ್ಞೇ ತಪಸಿ ದಾನೇಚ ೧೭-೨೭ 
ಯತಃ ಪ್ರವೃತ್ತಿರ್ಭೂತಾ- 

ನಾಮ್‌ ೧೮-೪೬ 
ಯತತೋ ಹೃಪಿ ಕೌನ್ದೇಯ 2೨-೬೦ 
ಯತನ್ತ್ನೋ ಯೋಗಿನಶ್ವನಮ್‌ ೧೫-೧೧ 


ಯತೇನ್ವಿಯಮನೋಬುದ್ದಿ $ ಜ- ೨೮ 
ಯತೋ ಯತೋ ನಿಶ್ಚರತಿ ೬-೨೬ 
ಯತ್ಕರೋಷಿ ಯದಶ್ಲಾಸಿ ಡಿಪಿ 
ಯತ್ತದಗ್ರೇ ವಿಷಮಿವ ೧೮-೩೭ 
ಎ. 


ಯತ್ತು ಕಾಮೇಪುನಾ ಕರ್ಮ ೧೮-೨೪ 
ಯತ್ತು ಕೃತ್ನವಡೇಕಸ್ಕಿನ್‌ ಗಿ೮೨೨೨ 
ಯತ್ತು ಪ್ರತ್ಕುಪಕಾರಾರ್ಥಮ್‌ ೧೭-೨೧ 
ಯತ್ರ ಕಾಲೇ ತ್ವನಾವೃತ್ತಿಮ್‌ ೮-೨೩ 
ಯತ್ರ ಯೋಗೇಶ್ವರಃ ಕೃಷ್ಣೋ ೧೮-೭೮ 


ಯತ್ರೋಪರಮತೇ ಚಿತ್ರಮ್‌ ೬-೨೦ 
ಯತ್ಸಾಜಕ್ರೈಃ ಪ್ರಾಪ್ಯತೇ ೫-೫ 
ಯಥಾಕಾಶಸ್ಥಿತೋ ನಿತ್ಕಂ ೯-೬ 
ಯಥಾ ದೀಪೋ ನಿವಾತಸ್ಕೋ ೬-೧೯ 
ಯಥಾ ನದೀನಾಂ ಬಹವೋ ೧೧-೨೮ 
ಯಥಾ ಪ್ರಕಾಶಯತ್ವೇಕಃ ೧೩-೩೩ 


ಯಥಾ ಪ್ರದೀಪ್ತಂ ಜ್ವಲನಮ್‌ ೧೧-೨೯ 
ಯಥಾ ಸರ್ವಗತಂ ಸೌಕ್ಷ್ಯಾತ್‌೧೩-೩೨ 


ಯಥ್ಭಧಾಂಸಿ ಸಮಿದ್ಭೋತ್ನಿಃ ೪-೩೭ 
ಯದಗ್ರೇ ಚಾನುಬನ್ಹೇ ಚ ೧೮-೩೯ 
ಯದಹಹಜಕ್ಕಾರಮಾಶ್ರಿತ್ಯ ೧೮-೫೯ 


ಯದಕ್ಷರಂ ವೇದವಿದೋ ೮-೧೧ 
ಯದಾ ತೇ ಮೋಹಕಲಿಲಮ್‌ ೨-೫೨ 
ಯದಾದಿತ್ಯಗತಂ ತೇಜೋ ೧೫-೧೨ 
ಯದಾ ಭೂತಪೃಥಗ್ಸಾವಮ್‌ ೧೩-೩೦ 
ಯದಾ ಯದಾ ಹಿ ಧರ್ಮಸ್ಯ ೪-೭ 
ಯದಾ ವಿನಿಯತಂ ಚಿತ್ತಮ್‌ ೯-೧೮ 
ಯದಾ ಸಂಹರತೇ ಚಾಯಮ್‌ ೨-೫೮ 
ಯದಾ ಸತ್ತೇ ಪ್ರವೃದ್ದೇ ತು ೧೪-೧೪ 
ಯದಾ ಹಿ ನೇನ್ಚಿಯಾರ್ಥೇಷು ೬-೪ 
ಯದಿ ಮಾಮಪ್ರತೀಕಾರಮ್‌ 
ಯದಿ ಹೃಹಂ ನ ವರ್ತೇಯ ೩-೨೩ 
ಯದೃಚ್ಛಯಾ ಚೋಪಪನ್ನಮ್‌ ೨-೩೨ 


ಯದೃಚ್ಛಾಲಾಭಸನ್ನುಷ್ಟೋ ಭಿ 
ಯದ್ಯದಾಚರತಿ ಶ್ರೇಷ್ಠಃ ೩-೨೧ 
ಯದ್ಯೃದ್ವಿಭೂತಿಮತ್‌ ಸತ್ತಮ್‌ ೧೦-೪೧ 
ಯದ್ಯಪ್ಯೇತೇ ನ ಪಶ್ಶನ್ತಿ ೧-೩೮ 


ಯಯಾ ತು ಧರ್ಮಕಾಮಾ- 
ರ್ಥಾನ್‌ ೧೮-೩೪ 
ಯಯಾ ಧರ್ಮಮಧರ್ಮಂಚ೧೮-೩೧ 


ಯಯಾ ಸ್ವಪ್ನಂ ಭಯಂ ೧೮-೩೫ 
ಯಃ ಶಾಸ್ತ್ರವಿಧಿಮುತೃಜ್ಯ ೧೬-೨೩ 
ಯಸಿನ್ಹಿ ಯಾಣ ಮನಸಾ ೩-೭ 
ಯಸ್ಮಾತ್‌ ಕ್ಷರಮ- 
ತೀತೋ ಘಮ್‌ ೧೫-೧೮ 
ಯಸ್ವಾನ್ನೋದ್ವಿಜತೇ 
ಲೋಕೋ ೧೨-೧೫ 
ಯಸ್ವಾತ್ಮರತಿರೇವ ಸ್ಯಾತ್‌ ೩-೧೭ 
ಯಸ್ಕ ನಾಹಂಕೃತೋ ಭಾವೋ ೧೮-೧೭ 
ಯಸ್ಯ ಸರ್ವೇ ಸಮಾರಮ್ಭಾಃ ೪-೧೯ 
ಯಃ ಸರ್ವತ್ರಾನಭಿಸ್ನೇಷಃ ೨-೫೭ 


ಯಾತಯಾಮಂ ಗತರಸಮ್‌ ೧೭-೧೦ 
ಯಾ ನಿಶಾ ಸರ್ವಭೂತಾ- 

ನಾಮ್‌ ೨-೬೯ 
ಯಾನ್ರಿ ದೇವವ್ರತಾ ದೇವಾನ್‌ ೯-೨೫ 
ಯಾಮಿಮಾಂ ಪುಷ್ಟಿತಾಂ 


ವಾಚಮ್‌ ೨-೪೨ 
ಯಾವತ್ಸಇಕ್ಚಾಯತೇ ಕಿಂಚಿತ್‌ ೧೩-೨೬ 
ಯಾವದೇತಾನ್ನಿರೀಕ್ಷೇಣಮ್‌ ೧-೨೨ 


ಯಾವಾನರ್ಥ ಉದಪಾನೇ ೨-೪೬ 
ಯುಕ್ತಃ ಕರ್ಮಫಲಂ ತೃಕ್ವಾ ಜ-೧೨ 
ಯುಕಾಹಾರವಿಹಾರಸ್ಯ ೬-೧೭ 


ಯಣ್ಣನ್ನೇವಂ ಸದಾತ್ಮಾನಮ್‌ ೬-೧೫ 
ಯಣ್ಣನ್ನೇವಂ ಸದಾತ್ಮಾನಮ್‌ ೬-೨೮ 


ಯುಧಾಮನ್ಯುಶ್ಚ ವಿಕ್ರಾನಃ ೧-೬ 
ಯೇ ಚೈವ ಸಾತಿಕಾ ಭಾವಾಃ ೭-೧೨ 
ಯೇ ತು ಧರ್ಮ್ಯಾಮೃತಮಿ- 

ದಮ್‌ ೧೨-೨೦ 
ಯೇ ತ್ವಕ್ರರಮನಿರ್ದೇಶ್ಯಮ್‌ ೧೨-೩ 


ಯೇ ತು ಸರ್ವಾಣಿ ಕರ್ಮಾಣಿ ೧೨-೬ 


ಯೇ ತ್ವೇತದಭ್ಯಸೂಯನ್ತ್ನೋ ೩-೩೨ 
ಯೇ ಪ್ಯನ್ಯದೇವತಾಭಕ್ತಾಃ ೯-೨೩ 
ಯೇ ಮೇ ಮತಮಿದಂ 
ನಿತ್ಯಮ್‌ ೩-೩೧ 
ಯೇ ಯಥಾ ಮಾಂ 
ಪ್ರಪದ್ಮನ್ಯೇ ೪-೧೧ 
ಯೇ ಶಾಸವಿಧಿಮುತ್ಸೃಜ್ಯ ೧೭-೧ 


ಯೇಷಾಮರ್ಥೆ ಕಾಂಕ್ಷಿತಂ 

ನೋ ೧- 
ಯೇಷಾಂ ತ್ವನ್ತಗತಂ ಪಾಪಮ್‌ 
ಯೇ ಹಿ ಸಂಸ್ಪರ್ಶಜಾ 


ಯೋಗಯುಕ್ತೋ ವಿಶು- 

ದಾ 
ಯೋಗಸಂನ್ಯಸ್ತಕರ್ಮಾಣಮ್‌ 
ಯೋಗಸ: ಕುರು ಕರ್ಮಾಣಿ ೨-೪೮ 
ಯೋಗಿನಾಮಪಿ ಸರ್ವೇ- 

ಪಾಮ್‌ ೬-೪೭ 

ಯೋಗೀ ಯುಣ್ಣೀತ ಸತ- 

ತಮ್‌ ೬-೧೦ 
ಯೋತ್ಸ್ಯಮಾನಾನ 


ಗೀತಾರ್ಥಪ್ರಕಾಶ 


ವೇಕ್ಷೇಹಮ್‌ ೧-೨೩ 

ಯೋ ನ ಹೃಷ್ಯತಿ ನ ದ್ವೇಷ್ಟಿ ೧೨-೧೭ 
ಯೋ ಪಸುಖೋಪರಾ- 

ರಾಮಃ ೫-೨೪ 


ಯೋ ಮಾಮಜಮನಾದಿಂ ಚ ೧೦-೩ 
ಯೋ ಮಾಮೇವಮ 
ಸಮ್ಯೂಢೋ 
ಯೋ ಮಾಂ ಪಶ್ಮತಿ ಸರ್ವತ್ರ 
ಯೋ ಯೋ ಯಾಂ ಯಾಂ 
ತನುಂ ೭-೨೧ 
ಯೋತಯಂ ಯೋಗಸ್ವಯಾ ೬-೩೩ 


೧೫-೧೯ 
ಕ) 


ರಜಸಿ ಪ್ರಲಯಂ ಗತ್ವಾ ೧೪-೧೫ 
ರಜಸ್ತ ಮಶ್ಚಾಭಿಭೂಯ ೧೪-೧೦ 
ರಜೋ ರಾಗಾತ್ಮಕಂ ವಿದ್ಧಿ ೧೪-೭ 
ರಸೂೋತತಮಪಫು ಕೌನೇಯ ಛಿ 
ಸ Rp ದ 
ರಾಗದ್ವೇಷವಿಯುಕ್ರೆಸ್ತು ೨-೬೪ 
ರಾಗೀ ಕರ್ಮಫಲಪ್ರೇಫುಃ ೧೮-೨೭ 
ರಾಜನ್‌ ಸಂಸ್ಕೃತ್ಕ ಸಂಸ್ಕೃತ ೧೮-೭೬ 
ರಾಜವಿದ್ಕಾ ರಾಜಗುಹ್ಕಮ್‌ ೯-೨ 
ರುದ್ರಾಣಾಂ ಶಜ್ಕರಶ್ಚಾಸ್ಮಿ ೧೦-೨೩ 


ರುದ್ರಾದಿತ್ಕಾ ವಸವೋ ಯೇಚ ೧೦-೨೨ 


ರೂಪಂ ಮಹತ್ತೇ ೧೧-೨೩ 
ಲಭನ್ನೇ ಬ್ರಹನಿರ್ವಾಣಮ್‌ ೫-೨೫ 
ಲೇಲಿಹಷ್ಯಸೇ ಗಸಮಾನಃ ೧೧-೩೦ 
ಲೋಕೇಷನ್‌ ದ್ವಿವಿಧಾ ನಿಷ್ಕಾ ೩-೩ 
ಲೋಭಃ ಪ್ರವೃತ್ತಿರಾರಮ್ಛಃ ' ೧೪-೧೬ 
ವಕ್ತುಮರ್ಹಸ್ಮಶೇಷೇಣ ೧೦-೧೬ 
ವಕ್ತಾಣ ತೇ ತ್ವರಮಾಣಾ ೧೮೨೬ 
ವಾಯುರ್ಯಮೋಷ್ನಿರ್ವ- 

ರುಣಃ ೧೧-೩೯ 
ವಾಸಾಂಸಿ ಜೀರ್ಣಾನಿ ಯಥಾ ೨-೨೨ 
ವಿದ್ಯಾವಿನಯಸಂಪನ್ನೇ ಜ-೧೮ 


ಶ್ಲೋಕಾನುಕ್ರಮಣಕೆ ೩೧೧ 


ವಿಧಿಹೀನಮಸೃಷ್ಟಾನ್ನಮ್‌ ೧೭-೧೩ 
ಎಎಕ್ತಸೇವೀ ಲಘ್ತಾಶೀ ಬಾಸ 
ವಿಷಯಾ ವಿನಿವರ್ತನೇ ೨-೫೯ 


ವಿಷಯೇನ್ವಿಯಸಂಯೋಗಾತ್‌ ೧೮-೩೮ 
ವಿಸರೇಣಾತ್ಮನೋ 


ಯೋಗಮ್‌ ೧೦-೧೮ 
ವಿಹಾಯ ಕಾಮಾನ್‌ ಯಃ ೨-೭೧ 
ವೀತರಾಗಭಯಕ್ರೋಧಾಃ ೪-೧೦ 


ವೃಷ್ಟೀನಾಂ ವಾಸುದೇವೋಷ್ಮು ೧೦-೩೭ 
ವೇದಾನಾಂ ಸಾಮವೇದೋ ಮ್ಮಣ೦-೨೨ 


ವೇದಾವಿನಾಶಿನಂ ನಿತ್ಯಮ್‌ ೨-೨ 
ವೇದಾಹಂ ಸಮತೀತಾನಿ ೭-೨೬ 
ವೇದೇಷು ಯಜ್ಞೆ ಷು 

ತಪಃಸು ಚೈವ ೮-೨೮ 
ವೇಪಥುಶ್ಚ ಶರೀರೇ ಮೇ ೧-೨೯ 
ವ್ಯವಸಾಯಾತಿಕಾ ಬುದ್ದಿಃ ೨-೪೧ 
ವ್ಯಾಮಿಶ್ರೇಣೇವ ವಾಕ್ಟೇನ ಮಿ 
ವ್ಯಾಸಪ್ರಸಾದಾಚ್ಛುತವಾನ್‌ ೧೮-೭೫ 
ಶಕ್ನೋತೀಹ್ಛವ ಜ-೨೩ 
ಶನೈಃ ನೈರುಪರಮೇತ್‌ ೬-೨೫ 
ಶಮೋ ದಮಸ್ತಪಃ ಶೌಚಮ್‌ ೧೮-೪೨ 
ಶರೀರಂ ಯದವಾಪ್ಲೋತಿ ೧೫-೮ 
ಶರೀರವಾಜ್ಮನೋಭಿರ್ಯತ್‌ ೧೮-೧೫ 
ಶುಕ್ಲಕೃಷ್ಣೇ ಗತೀ ಹ್ಯೇತೇ ೮-೨೬ 
ಶುಚೌ ದೇಶೇ ಪ್ರತಿಷ್ಠಾಪ್ಯ ೬-೧೦ 


ಶುಭಾಶುಭಫಲೈರೇವಮ್‌ ೯-೨೮ 
ಶೌರ್ಯಂ ತೇಜೋ 

ಧೃತಿರ್ದಾಕ್ಷ್ಯಮ್‌ ೧೮-೪೩ 
ಶ್ರದಯಾ ಪರಯಾ ತಪಮ್‌ ೧೭-೧೭ 


ಶ್ರದಾವಾನನಸೂಯಶ್ವ ೧೮-೭ 
ಶ್ರದಾವಾನ್‌ ಲಭತಃ 

\ ಜ್ಞಾನಮ್‌ ೪-೩೯ 
ಶ್ರುತಿವಿಪ್ರತಿಪನ್ನಾ ತೇ ೨-೫೩ 
ಶ್ರೇಯಾನ್‌ ದ್ರವ್ಯಮಯಾದ - 


ಶ್ರೇಯಾನ್‌ ಸ್ವ್ತಧರ್ಮೊೋ 
ವಿಗುಣಃ ೧೮-೪೭ 
ಶ್ರೇಯೋ ಹಿ ಜ್ಞಾನಮ್‌ ೧೨-೧೨ 
ಶ್ರೋತ್ರಾದೀನೀನ್ಜಿಯಾಣ್ಯನ € ೪-೨೬ 
ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ೧೮೬-೯ 
ಶ್ವಶುರಾನ್‌ ಸುಹೃದಶ್ಚೃ ವ ೧-೨೭ 
ಸ ಏವಾಯಂ ಮಯಾ ತೇಪ್ಯ ೪-೩ 
ಸಕಾಃ ಕರ್ಮಣ್ಯವಿದ್ವಾಂಸಃ ೩-೨೫ 
ಸಖೇತಿ ಮತ್ವಾ ಪ್ರಸಭಮ್‌ ೧೧-೪೧ 

ಸ ಘೋಷೋ ಧಾರ್ತರಾಷ್ಠ್ಮಾ- 

ಣಾಮ್‌ ೧-೧೯ 
ಸಜ್ಕರೋ ನರಕಾಯೈವ ೧-೪೨ 
ಸಜ್ಕಲ್ಪಪ್ರಭವಾನ್‌ ಕಾಮಾನ್‌ ೬-೨೪ 

ಸತತಂ ಕೀರ್ತಯನ್ತೋ 
ಮಾಮ್‌ ೯-೧೪ 
ಸತಯಾ ಶ್ರದಯಾ ಯುಕ್ತಃ ೭-೨೨ 
ಸತ್ಕಾರಮಾನಪೂಜಾರ್ಥಮ್‌ ೧೭-೧೮ 
ಸತ್ತಂ ರಜಸ್ತಮ ಇತಿ ೧೪-೫ 
ಸತ್ತಂ ಸುಖೇ ಸಣ್ಣುಯತಿ ೧೪-೯ 

ಸತ್ತಾತ್‌ ಸಇ೯ಕ್ಹಾಯತೇ 
ಜ್ಞಾನಮ್‌ ೧೪-೧೭ 
ಸತ್ತಾನುರೂಪಾ ಸರ್ವಸ್ಯ ೧೭-೩ 
ಸದೃಶಂ ಚೇಷ್ಟತೇ ಸ್ವಸ್ಟಾಃ ೩-೩೩ 
ಸದ್ಭಾವೇ ಸಾಧುಭಾವೇ ಚ ೧೭-೨೬ 
ಸನ್ಮುಷ್ಟಃ ಸತತಂ ಯೋಗೀ ೧೨-೧೪ 
ಸಂನಿಯಮ್ಮೇನ್ಹಿಯಗ್ರಾಮಮ್‌ ೧೨-೪ 
ಸಂನ್ಯಾಸಂ ಕರ್ಮಣಾಂ ಕೃಷ್ಣ ೩-೧ 
ಸಂನ್ಕಾಸಃ ಕರ್ಮಯೋಗಶ್ಹ ೫-೨ 
ಸಂನ್ಯಾಸಸ್ತು ಮಹಾಬಾಹೋ ೫-೬ 
ಸಂನ್ಯಾಸಸ್ಯ ಮಹಾಬಾಹೋ ೧೮-೧ 
ಸಮಂ ಸರ್ವೇಷು ಭೂತೇಷು ೧೩-೨೭ 


೩೧೨ 

ಸಮಂ ಕಾಯಶಿರೋಗ್ರೀವಮ್‌ ೬-೧೩ 
ಸಮದುಃಖಸುಖಃ ಸ್ವಸ್ಥಃ ೧೪-೨೪ 
ಸಮಂ ಪಶ್ಯನ್‌ ಹಿ ಸರ್ವತ್ರ ೧೩-೨೮ 
ಸಮಃ ಶತ್ರೌ ಚ ಮಿತ್ರೇ ಚ ೧೨-೧೮ 


ಸಮೋಹಂ ಸರ್ವಭೂತೇಷು ೯-೨೯ 
ಸರ್ಗಾಣಾಮಾದಿರನ್ರಶ್ಚ ೧೦-೩೨ 
ಸರ್ವಕರ್ಮಾಣಿ ಮನಸಾ ೫-೧೩ 
ಸರ್ವಕರ್ಮಾಣ್ಯಪಿ ಸದಾ ೧೮-೫೬ 
ಸರ್ವತಃ ಪಾಣಿಪಾದಂ ತತ್‌ ೧೩-೧೩ 


ಟೆ ಪರಿತ್ಯಜ್ಯ ೧೮-೬೬ 
ಸರ್ವಭೂತಸ; ಮಾತ್ಸಾನಮ್‌ ೬-೨೯ 
ಸರ್ವಭೂತಸ್ಥಿ; ತಂ ಯೋ 

ಮಾಮ್‌ ೬-೩೧ 


ಸರ್ವಭೂತಾನಿ ಕೌನ್ವೇಯ ಕೇ 
ಸರ್ವಭೂತೇಷು ಯೇನೈಕಮ್‌ ೧೮-೨೦ 


ಸರ್ವಮೇತದೃತಂ ಮನ್ಯೇ ೧೦-೧೪ 
ಸರ್ವಯೋನಿಷ ರು ಕೌನ್ತೇಯ ೧೪-೪ 
ಸರ್ವಸ್ಯ ಚಾಹಂ ಹೃದಿ ೧೫-೧೫ 
ಸರ್ವಾಣೀನ್ವ್ಹಿಯಕರ್ಮಾಣಿ ೪-೨೭ 


ಸರ್ವೇನ್ರಿ ್ರಿಯಗುಣಾಭಾಸ ಮ್‌ ೧೩-೧೪ 
ಸಹಜಂ ಕರ್ಮ ಕುನೇಯ ೧೮-೪೮ 


ಗೀತಾರ್ಥಪ್ರಕಾಶ 


ಸಹಯಜ್ಞಾಃ ಪ್ರಜಾಃ ಸೃಷ್ಟಾ ೩-೧೦ 
np ಲ ೮ಟದ 

ಸಹಸ್ಪ್ತಯುಗಪರ್ಯನ್ರಮ್‌ ೮-೧೭ 

ಸಾಜ್ಟಯೋಗೌ ಪ್ರಥಗ್ಬಾಲಾಃ ೫-೪ 


ಸಾಧಿಭೂತಾಧಿದೃವಂ ಮಾಮ್‌ ೭-೩೦ 


ಸಿದ್ದಿಂ ಪ್ರಾಪ್ತೋ ಯಥಾ ೧೮-೫೦ 
ಸೀದನ್ತಿ ಮಮ ಗಾತ್ರಾಣೆ ೧-೨೯ 
ಸುಖದುಃಖೇ ಸಮೇ ಕೃತ್ವಾ ೨-೩೮ 


ಸುಖಂ ತ್ವಿದಾನೀಂ ತ್ರಿವಿಧಮ್‌ ೧೮-೩೬ 


ಸುಖಮಾತ್ಮನಿಕಂ ಯತ್ತತ್‌ ೬-೨೧ 
ಸುದುರ್ದರ್ಶಮಿದಂ 
ರೂಪಮ್‌ ೧೧-೫೨ 
ಸುಹೃನ್ನಿತ್ರಾರ್ಯುದಾಸೀನ ೬೯ 
ಸಾನೇ ಹೃಷೀಕೇಶ ತವ ೧೧-೩೬ 
ಸ್ಥಿತಪ್ರಜ್ಯಸ್ಯ ಕಾ ಭಾಷಾ ೨-೫೪ 
ಸ್ಪರ್ಶಾನ್‌ ಕೃತ್ವಾ 
ಬಹಿರ್ಬಾಹಾ.ನ್‌ ಜ-೨೭ 
ಸ್ವಧರ್ಮಮಪಿ ಚಾವೇಕ್ಷ್ಯ ೨-೩೧ 
ಸ್ವಭಾವಜೇನ ಕಾನ್ತೇಯ ೧೮-೬೦ 


ಸ್ವಯಮೇವಾತ್ಮನಾತ್ಮಾನಂ ೧೦-೧೬ 
ಸ್ವೇ ಸ್ವೇ ಕರ್ಮದಣ್ಯಭಿರತಃ ೧೮-೪೫ 


ಹತೋ ವಾ ಪ್ರಾಪ್ಲ್ಯಸಿ ೨-೩ 
ಹನ್ತ ತೇ ಕಥಯಿಷ್ಕಾಮಿ ೧೦- 


ಕೆಲವು ಉತ್ತಮ ಗ್ರಂಥಗಳು 


ವಚನ ಭಾರತ (ಸರಳೆ ಗದ್ಯ)--ಎ. ಆರ್‌. ಕೃಷ್ಣಶಾಸ್ತ್ರೀ 
ಕಥಾಮೃತ (ಕಥಾಸರಿತ್ಸಾಗರದ ಸಂಗ್ರಹ)--ಎ. ಆರ್‌. ಕೃಷ್ಣಶಾಸ್ತ್ರೀ 
ವಚನ ರಾಮಾಯಣ (ಸರಳ ಗದ್ಯ)--ತೆ. ಸು. ಶಾಮರಾಯ 
ಜನಪ್ರಿಯ ಭಾಗವತ (ಸರಳ ಗದ್ಯ) ಶ್ರೀನಿವಾಸ ಉಡುಪ 
ಮಹಾಭಾರತದ ಶಾಪಗಳು (ಮಹಾಕಾವ್ಯದ ಅವಿಭಾಜ್ಯ ಅಂಗವಾಗಿರುವ ಶೌಪ, ಆಣೆ, ಪಣ, ಸತ್ಯ 
ಕ್ರಿಯೆಗಳನ್ನು ಕುರಿತ ವಿಚಾರಪೂರಿತ ಕೃತಿ - ೨ ಸಂಪುಟಗಳಲ್ಲಿ)--ಶ್ರೀಪುದ ರಘುನಾಥ ಭಿಡೆ 
ಕಾವೃಗಾಯನ ಸ್ತೊ ತ್ರಮಂಜರಿ (ಪರಂಪರಾಗತ ವ್ರತಕಥಾದಿಗಳು, ಕಥನಕಾವ್ಯಗಳು: ಸ್ತೋತ್ರಗಳ 
ಹಿನ್ನೆಲೆ, ವಸ್ತುವಿಷಯಗಳನ್ನು ಕುರಿತ ಪೀಠಿಕೆಗಳೊಡನೆ) ಸೆಂ : ಪಿ. ಆರ್‌. ಜಯಲಕ್ಷಮ್ಮ 
ಶ್ರೀ ತ್ಕಾಗರಾಜ ಕೃತಿಮಂಜರಿ (ಸಂಪೂರ್ಣ ಪಾಠ, ಸಾಹಿತ್ಯ, ಭಾವಾರ್ಥ, ಟಿಪ್ಪಣಿ - ಎರಡು 
ಸಂಪುಟಗಳಲ್ಲಿ) ವಿ. ಎಸ್‌. ಸಂಪತ್ಕುಮಾರಾಚಾರ್ಕೆ 
ಸದ್ದು ರು ತ್ಯಾಗರಾಜರು (ಜೀವನ - ಸಾಧನೆ - ಕೊಡುಗೆ) ವಿ. ಎಸ್‌. ಸಂಪತ್ಕುಮಾರಾಚಾರ, 
ವಾಲಿ ಕಿ ರಾಮಾಯಣ: ಶಾಪ ಮತ್ತು ವರ (ಶಾಪ, ಪ್ರತಿಶಾಪ, ಶಪಥ, ಪ್ರತಿಜ್ಞೆ , ಸತ್ಯಕ್ತಿ ಯೆ, 
ವರ, ಆಶೀರ್ವಾದ ಇತ್ಯಾದಿಗಳನ್ನು ಕುರಿತ ವಿಚಾರಪೂರಿತ ಕೃತಿ)--ಶ್ರೀಪಾದ 'ರೆಘುನಾಥ ಭಿಡೆ 
ನಾಡೋಜ ಪಂಪ--ಮುಳಿಯ ತಿಮ್ಮಪ್ಪ ಪ್ಪಯ್ಕ 
ಸರಳೆ ಶೂನ್ಯಸಂಪಾದನೆ (ಗೂಳೂರು ಸಿದ್ಧ ವೀರನ ಕೃತಿಯ ಸರಳ ನಿರೂಪಣೆ)--ಎಲ್‌. ಬಸವರಾಜು 
ಬಸವಣ್ಣ ನವರ ವಚನಗಳು (ಪರಿಷ್ಕೃತ ಏಳನೆಯ "ಸಂಸ [ರಣ)--ಸಂ : ಎಲ್‌. ಬಸವರಾಜು 
ಅಕ್ಕನ ವಚನಗಳು (ಪರಿಷ್ಕೈತ ಏಳನೆಯ ಸಂಸ ರಣ)-ಸಂ.: ಎಲ್‌. ಬಸವರಾಜು 
ಅಲ್ಲಮನ ವಚನಗಳು--(ಪರಿಷ್ಕೃತ ಐದನೆಯ "ಸಂಸೆ ರಣ) ಸೆಂ : ಎಲ್‌. ಬಸವರಾಜು 
ಹವ್ಮಕ-ಇಂಗ್ಲಿಷ್‌ ನ ೫ ಮರಿಯಪ್ಪೆ ಭಟ್ಟಿ 
ಜ್ಯೋತಿಷ್ಯ ಸಾರ ಸಂಗ್ರಹೆ (ಪರಿಷ್ಕೃತ ನಾಲ್ಕನೆಯ ಸಂಸ್ಕರಣ)--ಎಂ. ರಾಮಸ್ವಾಮಿ 
ಸೂಲಂಗಿ (ಮೂವತ್ತು ಚಿಂತನಗಳು)--ಹಾ. ಮಾ. ನಾಯಕ 
ಅವಧೇಶ್ವರಿ (ವೇದಕಾಲೀನ ರಾಜಕೀಯ ಕಾದಂಬರಿ)--ಶಂಕರ ಮೊಕಾಶಿ ಪುಣೇಕರ 
ಕಟ್ಟುವೆವು ನಾವು (ಚಿಂತನಪರ ಲೇಖನಗಳು)--ವ್ಯಾಸರಾಯ ಬಲ್ಲಾಳ 
ಅಡಿಗೆಯ ಒಳಗುಟ್ಟು (ಮೂರನೆಯ ಸಂಸ್ಕರಣ)--ಭಾರತಿ ಭಟ್‌ 
ಮನೆಗೆಲಸದ ಒಳೆಗುಟ್ಟು (ಪರಿಷ್ಕೃತ, ವಿಸ್ತ ತೆ ದ್ವಿತೀಯ ಸಂಸ್ಕರಣ- ಸಚಿತ್ರ)--ಭಾರತಿ ಭಟ್‌ 
ರುಚಿರ (ಪಾಕಶಾಸ್ತ್ರದ ಮೂಲ ಪರಿಚಯ ; ಸಾವಿರಕ್ಕೂ ಮೀರಿದ ದಿನನಿತ್ಯದ ಸಸ್ಕಾಹಾರಿ ಊಟ, 
ಉಪಾಹಾರೆ, ಪಾನೀಯಗಳು ಮತ್ತು ವಿಶೇಷ ಖಾದ್ಯಗಳನ್ನು ಮಾಡುವ ಪ್ರಕಾರಗಳು; 
ಇವುಗಳನ್ನು ಮಾಡಲು ಬೇಕಾಗುವ ಪರಿಕರಗಳು ; ಗೃಹಿಣಿಯ ಕುಶಲತೆ ; ತಾಂಬೂಲ ; 
ಸೆಂಸಾರೋಪೆಯುಕ್ತ ಸೂಚನೆಗಳು, ಇತ್ಯಾದಿ--ಅನೇಕ ಬಹುವರ್ಣ ಚಿತ್ರಗಳು ಮತ್ತು 
ರೇಖಾಚಿತ್ರಗಳೊಡನೆ) ಕಮಲಾಬಾಯಿ ಓಗಲೆ (ಅನು: ವಿದ್ಯಾ ಡಿ. ಎ. ಮೂರ್ತಿ) 
ಪುಸ್ತಕ ಸಂಸ್ಕೃತಿ (ಒಂದು ನೂರು ಪುಸ್ತಕಗಳೆ ಪರಿಚೆಯ)--ಹಾ. ಮಾ. ನಾಯಕ 
ವೀಣೆಯ ನೆರಳಿನಲ್ಲಿ... (ಆತ್ಮಕಥೆ)--ಮೈಸೂರು ವಿ. ದೊರೆಸ್ವಾಮಿ ಅಯ್ಯಂಗಾರ್‌ . 
ಸಂಸ್ಕೃತ-ಕನ್ನಡ ಶಬ್ದಾರ್ಥಪ್ರಕಾಶ (ಸಂಸ್ಕೃತ-ಕನ್ನಡ ಬೃಹತ್‌ ನಿಘಂಟು)--ಜಿ. ಎನ್‌. ಚಕ್ರವರ್ತಿ 
ಸುಲಭ ಇಂಗ್ಲಿಷ್‌ (English Made ೫43)--ಎಲ್‌. ಎಸ್‌. ಶೇಷಗಿರಿರಾವ್‌ 


ಗೀತಾ ಬುಕ್‌ ಹೌಸ್‌ : ಪ್ರಕಾಶಕರು : ಮೈಸೂರು ೫೭೦೦೦೧ 
ಬೆಲೆ: ರೂ. ೬೦ 


